ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 


ಟ.ನಿನ್‌. ನಕರರಿಂಹನಯೂ ೯ 


“) 


pe 


ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು - ಬರಹ ಮಾಲಿಕೆ 


ಟಿ,ಜನ್‌, ನರಸಿಂಹಮೂರ್ತಿ 


ಡಾ। ಕೆ.ಜೆ. ಸುರೇಶ್‌ 


ಪ್ರಕಟಣೆ 
ಕರ್ನಾಟಕ ವಿಧಾನಮಂಡಲದ ಸಚಿವಾಲಯ ಗ್ರಂಥಾಲಯ ಸಮಿತಿ, 
ವಿಧಾನಸೌಧ, ಬೆಂಗಳೂರು 560 001. 


T.N. NARASIMAMURTHY 
(Eminent Parlimentarian Series) 


Written by 
Dr K.J. Suresh, 
Published by 
Karnataka Legislative Assembly Secretariat, 
Vidhana Soudha, 
Bangalore-560001. 


Pages-212+VIl 
Rupees - Rs.25/- 
© Chairman 
Karnataka Legislative Council & 
Speaker, 
Karnataka Legislative Assembly 
First Edition, March 2005. 
Number of Copies : 2000 


Printed and Designed by: 
Government Printing Press, 
Bangalore-560001. 


ಟಿ.ಎನ್‌. ನರಸಿಂಹಮೂರ್ತಿ 
(ಪತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ) 
ರಚನೆ: 
ಡಾ ಕೆ.ಜೆ. ಸುರೇಶ್‌ 
ಪಕಟಣೆ: ಕರ್ನಾಟಕ ವಿಧಾನಮಂಡಲದ ಗ್ರಂಥಾಲಯ ಸಮಿತಿ, 
ವಿಧಾನಸೌಧ, ಬೆಂಗಳೂರು-560001 
ಪುಟ ಸಂಖ್ಯೆ 212 + VI! 
ಬೆಲೆ ರೂ: 25 
© ಸಭಾಪತಿ, ಕರ್ನಾಟಕ ವಿಧಾನ ಪರಿಷತ್‌, 
ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, 
ಮುಖಪುಟ ವಿನ್ಮಾಸ ಮತ್ತು ಮುದ್ರಣ: 
ಸರ್ಕಾರಿ ಮುದಣಾಲಯ, ಬೆಂಗಳೂರು-560001 


ವಿಧಾನ ಮಂಡಲ ಗ್ರಂಥಾಲಯ ಸಮಿತಿ 
2004-2005 


ಅಧ್ಯಕ್ಷರು 
ವಿ.ಆರ್‌. ಸುದರ್ಶನ್‌ 


ಸಭಾಪತಿಗಳು, 
ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರು 
gd 
ಕೃಷ್ಣ 
ಸಬಾದ್ಯಕ್ಷರು. 
ಕರ್ನಾಟಕ ವಿಧಾನ ಸಭೆ 


ವಿಶ್ವನಾಥ್‌ ಪಾಟೀಲ್‌ ಹೆಬ್ದಾಳ್‌ 
ವಿಧಾನ ಸಭಾ ಸದಸ್ಯರು ಹಾಗೂ 
ಉಪ ಸಮಿತಿಯ ಅಧ್ಯಕ್ಷರು 
ಜಿ.ಎಸ್‌. ಗಡ್ಡದೇವರ ಮಠ 
ವಿಧಾನ ಸಭಾ ಸದಸ್ಕರು 
ಆರ್‌. ಧುವನಾರಾಯಣ್‌ 
ವಿಧಾನ ಸಭಾ ಸದಸ್ಕರು 
ಕಳಕಪ್ಪ ಜಿ. ಬಂಡಿ 
ವಿಧಾನ ಸಭಾ ಸದಸ್ಕರು 
ಡಾ॥ ವೀರಬಸವಂತರೆಡ್ಡಿ ಮುದ್ದಾಳ್‌ 
ವಿಧಾನ ಸಭಾ ಸದಸ್ಕರು 
ಡಾ॥ ವಿ.ಎಸ್‌. ಆಚಾರ್ಯ (ದಿನಾಂಕ 26.11.04ರವರೆಗೆ) 
ವಿಧಾನ ಪರಿಷತ್ತಿನ ಸದಸ್ಮರು 
ಡಾ॥ ಎಲ್‌. ಹನುಮಂತಯ್ಯ (ದಿನಾಂಕ 26.11.04ರವರೆಗೆ) 
ವಿಧಾನ ಪರಿಷತ್ತಿನ ಸದಸ್ಯರು 
ಡಾ॥ ಚಂದ್ರಶೇಖರ ಬಿ. ಕಂಬಾರ 
ವಿಧಾನ ಪರಿಷತ್ತಿನ ಸದಸ್ಯರು 
ವಿಠಲ ಹೆರೂರು (ದಿನಾಂಕ 26.11.04 ರಿಂದ) 
ವಿಧಾನ ಪರಿಷತ್ತಿನ ಸದಸ್ಯರು 
ಖಾಜ್ಜಿ ಅರಶದ ಅಲಿ (ದಿನಾಂಕ 26.11.04ರಂದ) 
ವಿಧಾನ ಪರಿಷಕ್ತಿನ ಸದಸ್ಯರು 


ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 
ಸಂಪಾದಕ ವರ್ಗ 


ಕನಾಟಕ ವಿಧಾನಸಭೆ ಸಚಿವಾಲಯ 


ಅಧಿಕಾರಿ ವರ್ಗ 
ಟಿ. ರಾಜಣ್ಣ ಕಾರ್ಯದರ್ಶಿ 
ಎಸ್‌.ಬಿ. ಪಾಟೇಲ್‌ ಅಪರ ಕಾರ್ಯದರ್ಶಿ 


ಕೆ.ಎನ್‌. ಪಬಾಕರ್‌ರಾವ್‌ ಜಂಟಿ ಕಾರ್ಯದರ್ಶಿ 


ಪಿ. ಓಂಪ್ರಕಾಶ್‌ ಸಭಾಧ್ಯಕ್ಷರ ಕಾರ್ಯದರ್ಶಿ 
ಎಸ್‌. ಬಸವರಾಜ ಉಪ ಕಾರ್ಯದರ್ಶಿ (ಪ್ರ) 
ಮಿರ್ಜಾ ಮೆಹ್ತಿ ಅಧೀನ ಕಾರ್ಯದರ್ಶಿ 


ಅನಸೂಯ ಎನ್‌. ದೇವಗಿರಿ ಸಹಾಯಕ ಗಂಥಪಾಲಕಿ 


ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 
ಕೆ. ಜಯಶಂಕರ ಮೂರ್ತಿ  ಕಾರ್ಯದರ್ಶಿ[ಪ್ರ) 


ವಿ. ಶ್ರೀಶ್‌ ಸಭಾಪತಿಯವರ ಕಾರ್ಯದರ್ಶಿ 


ಸಂಪಾದಕರು 


ಎಲ್‌.ಎನ್‌. ಮುಕುಂದರಾಜ್‌, ಕನ್ನಡ ಉಪನ್ಮಾಸಕರು 


Fk) 


ಅನ್ನಕರ್ತವ್ನದ ಮೇರೆಗೆ 
(ಅನ್ಯಕರ್ತವ್ಯ ) 


ಪೀಠಿಕೆ 

ದೇಶದ ಸ್ವಾತಂತ್ರ ಸುವರ್ಣ ಮಹೋತ್ಸವದ ಆಚರಣೆಯ ಅಂಗವಾಗಿ ಈ 
ದೇಶಕ್ಕಾಗಿ ದುಡಿದ ಅಗ್ರಮಾನ್ಯ ಸಂಸದೀಯ ಪಟುಗಳಾಗಿ ಕೊಡುಗೆಯನ್ನು ನೀಡಿರುವ 
ಮಹನೀಯರನ್ನು ಸ್ಮರಿಸುವುದು ನಮ್ಮಆದ್ಯ ಕರ್ತವ್ಯವಾಗಿದೆ. ಈಗಾಗಲೇ ಲೋಕಸಭಾ 
ಕಾರ್ಯಾಲಯದವರು ಇಂತಹ ಪ್ರತಿಭಾವಂತ ಸಂಸದೀಯ ಪಟುಗಳ ಬಗ್ಗೆ ಅನೇಕ 
ಹೊತ್ತಿಗೆಗಳನ್ನು ಹಿಂದಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಹೊರತಂದಿರುತ್ತಾರೆ. ಅವುಗಳಲ್ಲಿ 
ಡಾ।! ರಾಮಮನೋಹರ ಲೋಹಿಯಾ, ಡಾ।! ಬಿ.ಆರ್‌. ಅಂಬೇಡ್ಕರ್‌, ಡಾ! 
ಶಾಂಘ್ರಸಾದ್‌ ಮುಖರ್ಜಿ, ಡಾ!! ರಾಜೇಂದ್ರ ಪ್ರಸಾದ್‌ ಮೊದಲಾದ ಗಣ್ಯರ ಪುಸ್ತಕಗಳನ್ನು 
ನಾವು ಕನ್ನಡದಲ್ಲಿ ಭಾಷಾಂತರಿಸಿ ಹೊರತಂದಿರುವ ಸಂತೋಷಕರ ವಿಷಯವನ್ನು ಉಲ್ಲೇಖಿಸ 
ಬಯಸುತ್ತೇವೆ. 

ಹಾಗೆಯೇ, ರಾಜ್ಯದ ಸಂಸದೀಯ ಪಟುಗಳಾದ ಅನೇಕ ಮಹನೀಯರನ್ನು ಕುರಿತು 
ಹೊತ್ತಿಗೆಗಳನ್ನು ಸಿದ್ಧಪಡಿಸಿ ಪ್ರಕಟಿಸುವ ಯೋಜನೆಯನ್ನು ಕರ್ನಾಟಕ ವಿಧಾನ ಮಂಡಲವು 
ಹಮಿಕೊಂಡಿದ್ದು, ವಿಧಾನ ಮಂಡಲದ ಗ್ರಂಥಾಲಯ ಸಮಿತಿಗೆ ವಹಿಸಲಾಗಿತ್ತು. ಈ ಉಪ 
ಸಮಿತಿಯು ಕಾರ್ಯಪ್ರವೃತ್ತವಾಗಿ ರಾಜ್ಯದ ಲೇಖಕರ, ವಿದ್ವಾಂಸರ ಸಹಕಾರದಿಂದ ಈ 
ಯೋಜನೆಯನ್ನು ಕಾರ್ಯಗತಗೊಳಿಸಲು ನಿರ್ಧರಿಸಿತು. ಈ ಪ್ರತಿಭಾವಂತ ಸಂಸದೀಯ 
ಪಟುಗಳ ಮಾಲಿಕೆಯಲ್ಲಿ ಈಗಾಗಲೇ ಶ್ರೀ ಕೆಂಗಲ್‌ ಹನುಮಂತಯ್ಯ, ಶ್ರೀ ಶಾಂತವೇರಿ 


> 

ಗೋಪಾಲಗೌಡ, ಶ್ರೀ ಎಸ್‌. ನಿಜಲಿಂಗಪ್ಪ, ಶ್ರೀ ಕೆ.ಸಿ. ರೆಡ್ಡಿ, ಶ್ರೀ ಜೇವಹಜ ಅರಸು, 
ಶ್ರೀ ಜೆ.ಹೆಚ್‌. ಪಟೇಲ್‌, ಶ್ರೀ ಟಿ.ಆರ್‌. ಶಾಮಣ್ಣ, ಶ್ರೀ ಎಸ್‌.ಡಿ. ಗಾಂವಕರ್‌, 
ಬಿ.ಎಲ್‌. ಸುಬ್ಬಮ್ಮ ಡಾ!।। ಶ್ರೀಮತಿ ಲಂಕಾ ಸುಂದರಂ ಹಾಗೂ ಇನ್ನು ಹಲವು ಗಣ್ಯರ 
ಬಗೆಗಿನ ಪುಸಕಗಳನ್ನು ಹೊರತರಲಾಗಿದೆ. 

ಡಾ ಕೆ.ಜೆ. ಸುರೇಶ್‌, ಇವರು ರಚಿಸಿರುವ ರಾಜ್ಯದ ಹಿರಿಯ ಸಂಸದೀಯ 
ಪಟುವಾಗಿದ್ದ ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ ಬಗೆಗಿನ ಪುಸಕವನ್ನು ತಮ್ಮ ಮುಂದಿಡಲು 
ಹೆಮ್ಮೆಯೆನಿಸುತ್ತದೆ. ಈ ಪುಸ್ತಕವನ್ನು ರಚಿಸಿದ ಲೇಖಕರಿಗೆ ಹಾಗೂ ಪುಸಕವನ್ನು ಅಂದವಾಗಿ 
ಮುದ್ರಿಸಿಕೊಟ್ಟ ಸರ್ಕಾರಿ ಮುದ್ರಣಾಲಯದ ನಿರ್ದೇಶಕರಿಗೂ ಹಾಗೂ ಉಪ ಸಮಿತಿಯ 
ಅಧ್ಯಕ್ಷರಿಗೂ ಹಾಗು ಸದಸ್ಯರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 

ರಾಜ್ಯದ ಪ್ರತಿಭಾವಂತ ಸಂಸದೀಯ ಪಟುಗಳ ಬಗೆಗಿನ ಈ ಪುಸ್ತಕವು ಮಾನ್ಯ 
ಸದಸ್ಯರುಗಳಿಗೆ, ಸಂಶೋಧಕರಿಗೆ ಹಾಗೂ ಸಾಮಾನ್ಯ ಓದುಗರಿಗೆ ಸಂಸದೀಯ ವಿಷಯಗಳಲ್ಲಿ 
ಹೆಚ್ಚಿನ ಅನುಭವ ನೀಡುತ್ತವೆ ಮತ್ತು ಉಪಯುಕ್ತವಾಗುತ್ತವೆಂದು ಭಾವಿಸುತ್ತೇವೆ. 


ಎ.ಆರ್‌. ಸುದರ್ಶನ್‌ ಕೃಷ್ಣ 
ಸಭಾಪತಿ ಸಭಾಧ್ಯಕ್ಷರು 
ಕರ್ನಾಟಕ ವಿಧಾನ ಪರಿಷತ್ತು ಕರ್ನಾಟಕ ವಿಧಾನ ಸಚಿ 


v 
ಅರಿಕೆ 


ಕರ್ನಾಟಕ ರಾಜ್ಯದ ವಿಧಾನ ಮಂಡಲದ ಸಚಿವಾಲಯವು ರಾಜ್ಯದ ಪ್ರತಿಭಾವಂತ 
ಸಂಸದೀಯ ಪಟುಗಳ ಬದುಕು-ಬರಹ ಮಾಲಿಕೆಯ ಅಡಿಯಲ್ಲಿ ರಾಜ್ಯದ ಪ್ರತಿಭಾವಂತ ಸಂಸದೀಯ 
ಪಟುಗಳನ್ನು ಕುರಿತು ಪುಸ್ತಕ ಪ್ರಕಟಿಸಿರುತ್ತಿರುವುದು ಅತ್ಯಂತ ಅಭಿನಂದಾರ್ಹ ಕಾರ್ಯವಾಗಿದೆ. 
ಈ ಸ್ತುತ್ಯ ಕಾರ್ಯದಿಂದ ಕಡತಗಳಲ್ಲಿಯೇ ಕರಗಿ ಹೋಗಬಹುದಾದ ಪ್ರಶಿಭೆಗಳನ್ನು ಹೊರತಂದು 
ಅವರ ಜೀವನ-ಸಾಧನೆ ಹಾಗೂ ಸಮಾಜದ ಕುರಿತು ಅವರ ಚಿಂತನೆಗಳನ್ನು ಮುಂದಿನ ಜನಾಂಗಕ್ಕೆ 
ಮಾರ್ಗದರ್ಶನವಾಗಿ ನೀಡಬಹುದಾಗಿದೆ. 


ಕರ್ನಾಟಕ ರಾಜದ ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು-ಬರಹವನ್ನು 
ಈಗಾಗಲೇ ಪ್ರಕಟಿಸಿದ್ದು, ಅಂತಹ ಸಾಲಿಗೆ ರಾಜ್ಯದ ಶಿಸ್ತಿನ ಸಿಪಾಯಿಯೆಂದೇ ಹೆಸರಾದ ಟಿ.ಎನ್‌. 
ನರಸಿಂಹಮೂರ್ತಿ ಅವರ ಬದುಕು-ಬರಹಗಳ ಕುರಿತ ಪುಸ್ಥಕವು ಸೇರ್ಪಡೆಯಾಗುತ್ತಿರುವುದು 
ದಾಖಲಾರ್ಹವಾಗಿದೆ. ರಾಜ್ಯದ ಅಂತಹ ಅಪರೂಪದ ರಾಜಕಾರಣಿ, ರಾಜಕೀಯ ಮುತ್ನದ್ದಿಯನ್ನು 
ಕುರಿತು ಪುಸ್ತಕ ರಚಿಸುವ ಜವಾಬ್ದಾರಿಯನ್ನು ಕರ್ನಾಟಕ ವಿಧಾನಸಭಾ ಸಚಿವಾಲಯದ ಗ್ರಂಥಾಲಯ 
ಉಪ ಸಮಿತಿಯು ನನಗೆ ಒಪ್ಪಿಸಿದ್ದು ಅತ್ಯಂತ ಸಂಶೋಷವಾಗಿದೆ. 


ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಅಪರೂಪದ ರಾಜಕಾರಣಿಯಾಗಿದ್ದ ಟಿ.ಎನ್‌. 
ನರಸಿಂಹಮೂರ್ತಿಯವರು ಅತ್ಯಂತ ಆತ್ಮವಿಶ್ವಾಸವುಳ್ಳ ಸಕ್ರಿಯ ಹಾಗೂ ಪಕ್ಷ ನಿಷ್ಟ 
ರಾಜಕಾರಣಿಯಾಗಿದ್ದರು. ಗಾಂಭಿರ್ಯ ಸ್ವಭಾವದ ಟಿ.ಎನ್‌.ಎನ್‌. 1970 ರಿಂದ 2000 ರವರೆಗೆ 
ಸತತವಾಗಿ ವಿಧಾನ ಪರಿಷತ್‌ ಸದಸ್ಕರಾಗಿದ್ದವರು. ಪರಿಷತ್‌ನ ಹಲವಾರು ಪ್ರಮುಖ ಹುದ್ದೆಗಳನ್ನು 
ಆಲಂಕರಿಸಿ ನಿರ್ವಹಿಸಿದ ಮೊದಲ ದಲಿತನಾಯಕರು ಎಂಬ ಹೆಸರಿಗೆ ಪಾತ್ರರಾದವರು. ಕೆಲವರ್ಷ 
ಸಚಿವರಾಗಿಯೂ ಹಲವಾರು ಪ್ರಗತಿಪರ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ 
ಅವಿಸ್ಮರಣೀಯ ಸೇವೆಯನ್ನು ಸಲ್ಲಿಸಿದವರು. ವಿಧಾನ ಪರಿಷತ್‌ ಕಲಾಪಗಳನ್ನು ಪರಿಶೀಲಿಸಿದಾಗ 
ಟೆ.ಎನ್‌.ಎನ್‌. ಅವರು ಮಾತನಾಡಿದ್ದಷ್ಟು ಬೇರೆ ಯಾರು ಮಾತನಾಡಿದವರಿಲ್ಲ. ಎಂದರೆ 
ಉತ್ಸೇಕ್ಷೆಯೇನಲ್ಲ. ಅವರ ವಿಷಯ ಮಂಡನೆಯ ರೀತಿ, ವಿಷಯ ಕುರಿತು ಆಳ ಅರಿವು, 
ಸಂಶೋಧನಾಧಾರಿತ ಹಾಗೂ ಸಂಖ್ಯಾಧಾರಿತ ಭಾಷಣಕ್ಕೆ ಒತ್ತು ನೀಡುತ್ತಿದ್ದ ಅವರು ಕೆಲವೊಮ್ಮೆ 
ಹಾಸ್ಕಲೇಪನ ನೀಡುವಲ್ಲಿ ಹಿಂದೆ ಬಿದ್ದವರಲ್ಲ. ಟಿಎನ್‌.ಎನ್‌.ರ ಭಾಷಣವನ್ನು ಗಮನಿಸಿದಾಗ ಅವರೊಬ್ಬ 
ಗಾಂಧೀವಾದಿ, ಸಮಾಜವಾದಿ, ಕ್ರಾಂತಿಕಾರಿ ರಾಜಕೀಯ ಚೆಂತಕರಂತೆ ಕಂಡು ಬರದೆ ಇರಲಾರರು. 


ಟಿ.ಎನ್‌.ಎನ್‌. ರವರನ್ನು ಕುರಿತಂತೆ ರಾಜ್ಯ ವಿಧಾನ ಮಂಡಲದಲ್ಲಿ ವಿಶೇಷವಾಗಿ ವಿಧಾನ 
ಪರಿಷತ್‌ನ ಕಾರ್ಯ ಕಲಾಪಗಳ ನಡವಾಳಿಗಳಿಂದ ಅವರ ಭಾಷಣ - ಮಂಡಿಸಿದ ವಿಚಾರಗಳನ್ನು 


ಸಂಗ್ರಹಿಸಿದ್ದು, ವಿಧಾನ ಸೌಧದ ಗ್ರಂಥಾಲಯ ಹಾಗೂ ಸಂಶೋಭನಾ ಮತ್ತು ಉಲ್ಲೇಖನ ಶಾಖೆಯ 
ಸಿಬ್ಬಂದಿ ಸಹಕಾರ ನೀಡಿದ್ದು, ಇವರುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. 


ಟಿ.ಎನ್‌.ಎನ್‌. ರ ಪುಸ್ತಕ ರಚನಾ ಕಾರ್ಯದಲ್ಲಿ ಹಲವಾರು ಮಾಹಿತಿಗಳನ್ನು ನೀಡಿ 
ಸಹಕರಿಸಿದ ಅವರ ಪುತ್ರ ಹಾಗೂ ವಿಧಾನಪರಿಷತ್‌ ಸದಸ್ನರಾದ ಶ್ರೀ ಎನ್‌. ಮಂಜುನಾಥ್‌ ಅವರಿಗೂ 
ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಅಲ್ಲದೆ ಪುಸ್ತಕ ರಚನೆಯ ಕಾಲಕ್ಕೆ ಮಾಹಿತಿ ಸಂಗ್ರಹಿಸಲು 
ನೆರವಾದ ನನ್ನ ಸಂಶೋಧನಾ ವಿದ್ಯಾರ್ಥಿ ಕೊಳ್ಳೇಗಾಲದ ಶ್ರೀ ಮಲೆ ಮಹದೇಶ್ವರ ಪಿ.ಯು. ಕಾಲೇಜಿನ 
ರಾಜ್ಯಶಾಸ್ತದ ಉಪನ್ಮಾಸಕ ಶ್ರೀ ಕೆಂಪರಾಜು ಆವರನ್ನು ಸಹ ಆತ್ಮೀಯವಾಗಿ ಸ್ಮರಿಸುತ್ತೇನೆ. 


ಡಾ! ಕೆ.ಜೆ. ಸುರೇಶ್‌ 
ಅಧ್ಯಾಪಕರು ಜ್‌ ರಾಜ್ಯಶಾಸ್ತ್ರ 
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಮಾನಿಲಯ 
ಮಾನಸಗಂಗೋತ್ರಿ, ಮೈಸೂರು - 6 


ಭಾಗ - ಒಂದು 
ಟಿ.ಎನ್‌. ನರಸಿಂಹಮೂರ್ತಿಯವರ ವ್ಯಕ್ತಿತ್ವ 
ಮತ್ತು 


ಸೈದ್ದಾಂತಿಕ ರಾಜಕಾರಣ 


ಟಿ.ಎನ್‌. ನರಸಿಂಹಮೂರ್ತಿ 


ಕರ್ನಾಟಕ ಕಂಡ ಅಪರೂಪದ ರಾಜಕಾರಣಿಗಳಲ್ಲಿ ಟಿ.ಎನ್‌. ನರಸಿಂಹಮೂರ್ತಿಯವರು 
ಒಬ್ಬರು. ರಾಜ್ಯ-ರಾಷ್ಟ್ರ ರಾಜಕಾರಣದಲ್ಲಿ ಮೂರು ದಶಕಗಳಿಗೂ ಮೀರಿ ಪ್ರಭಾವಿ - ಸುಸಂಸ್ಥೃಶ 
ನಾಯಕರಾಗಿ ಮೆರೆದವರು. 


ರಾಜ್ಯ ರಾಜಕಾರಣಕ್ಕೆ 1960ರ ದಶಕದಲ್ಲೇ ಪಾದಾರ್ಪಣೆ ಮಾಡಿದ 
ನರಸಿಂಹಮೂರ್ತಿಯವರು ತಾವು ನಿಧನದವರೆಗೂ ಸದಾ ಸುದ್ದಿಯಲ್ಲಿದ್ದವರು. ಅವರ ಶಿಸ್ತು, 
ಅವರ ಸಮಯ ಪ್ರಜ್ಞೆ ಅವರ ಕರ್ತವ್ಯ ಪ್ರಜ್ಞೆ ಅವರ ಡ್ರೆಸ್ಸ್‌ ಅವರ ಪುಸ್ತಕ ಪ್ರಿಯತೆ ಅವರ 
ವ್ಯಕ್ತಿತ್ವವನ್ನೆ ರೂಪಿಸಿತ್ತು. ಶಿಸ್ತಿನ ಸಿಪಾಯಿಯೆಂದೇ ಹೆಸರಾದ ನರಸಿಂಹಮೂರ್ತಿಯವರು 1970 
ರಿಂದ 2000 ರವರೆಗೆ ಮೂರು ದಶಕಗಳ ಕಾಲ ಸತತವಾಗಿ ವಿಧಾನ ಪರಿಷತ್‌ನ ಸದಸ್ಕರಾಗಿ, 
ಉಪಸಭಾಪತಿಯಾಗಿ, ಹಂಗಾಮಿ ಸಭಾಪತಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಸಚಿವರಾಗಿ 
ಹಾಗೂ ಮುಖ್ಯ ಸಚೇತಕರಾಗಿ ಬಹುಮುಖ ಸೇವೆ ಸಲ್ಲಿಸಿದ್ದರು ಹಾಗೂ ವಿಧಾನಪರಿಷತ್‌ಗೆ 
ಸತತವಾಗಿ ಐದು ಬಾರಿ ಆಯ್ಕೆಯಾಗಿರುವ ಕೀರ್ತಿಗೆ ಪಾತ್ರರಾದವರು. ರಾಜ್ಯ ರಾಜಕಾರಣದಲ್ಲಿ 
ಸತತವಾಗಿ ಒಂದಲ್ಲ ಒಂದು ಮಹತ್ವವಾದ ಜವಾಬ್ದಾರಿಯನ್ನು ನಿರ್ವಹಿಸಿದ ಮೂರ್ತಿಯವರು 
ಎಲ್ಲಿಯು ಕೂಡ ಯಾವುದೇ ರೀತಿಯ ಅಪಚಾರಕ್ಕೆ ಅಥವಾ ಕೆಟ್ಟ ಹೆಸರಿಗೆ ಅವಕಾಶವಾಗದ 
ರೀತಿಯಲ್ಲಿ ತಮ್ಮನ್ನು ಅರಸಿ ಬಂದ ಅವಕಾಶಗಳು ಹಾಗೂ ಜವಾಬ್ದಾರಿಗಳನ್ನು ಅತ್ಯಂತ 
ಸಮರ್ಪಕವಾಗಿ ನಿರ್ವಹಿಸಿದವರು. ಸಜ್ಜನಿಕೆಗೆ, ಸರಳತೆಗೆ, ಪ್ರಾಮಾಣಿಕತೆಗೆ ಹೆಸರಾದ ನರಸಿಂಹ 
ಮೂರ್ತಿಯವರು ರಾಜಕಾರಣದಲ್ಲಿ ಅಜಾತ ಶತ್ರುವಾಗಿ ಮರೆದವರು. ಕರ್ನಾಟಕದ ರಾಜಕಾರಣದಲ್ಲಿ 
ವೈವಿಧ್ಯಮಯ ಸೇವೆಯನ್ನು ಸಲ್ಲಿಸಿದ್ದ ನರಸಿಂಹಮೂರ್ತಿ ಅವರು ಪ್ರಾಮಾಣಿಕತೆಯನ್ನು ಮೆರೆದವರು 
ಹಾಗೂ ಬಹುಮುಖ ಸೇವೆ ಸಲ್ಲಿಸಿದವರು. ದಲಿತ ಕುಟುಂಬದಲ್ಲಿ ಜನಿಸಿದ ಇವರು ಸಮಾಜದಲ್ಲಿನ 
ದೀನ ದಲಿತರಿಗಾಗಿ ದುಡಿದವರಲ್ಲದೆ ದಲಿತರ ಶ್ರೇಯೋಭಿದ್ದಿಗಾಗಿ ಶ್ರಮಿಸಿದವರು. ದಲಿತರ ಶಿಕ್ಷಣದ 
ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ದ ಶ್ರೀಯುತರು ಶಿಕ್ಷಣ ಕ್ಷೇತ್ರದಲ್ಲೂ ಅಗಾಧವಾದಸೇವೆ 
ಸಲ್ಲಿಸಿ ಮೈಸೂರಿನಲ್ಲಿನ ದಲಿತ ವಿದ್ಯಾರ್ಥಿನಿಲಯದ ನಿರ್ವಾಹಕರಾಗಿದ್ದು, ಕಳೆದ ನಲವತ್ತು ವರ್ಷಗಳ 
ಕಾಲ ಈ ದಲಿತವಿದ್ಯಾರ್ಥಿನಿಲಯವನ್ನು ಸಮರ್ಪಕವಾಗಿ ನಿರ್ವಹಿಸುವ ಮೂಲಕ ಟಿ.ಎನ್‌.ಎನ್‌. 
ಎಂಬ ಹೆಸರಿನ ಮೂಲಕ ಪ್ರಖ್ಯಾತರಾದವರು. ಉತ್ತಮ ಸಂಸದೀಯ ಪಟು ಹಾಗೂ ಮುತ್ನದ್ದಿಯಾಗಿದ್ದ 
ಟಿ.ಎನ್‌.ಎನ್‌. ತಮ್ಮ ಜೀವನದಾದ್ಧಂತ ಆತ್ಮಗೌರವ, ಸ್ವಾಭಿಮಾನ, ಆತ್ಮ ವಿಶ್ವಾಸದಿಂದ ಬಾಳಿದವರು. 
ಅವರೆಂದೂ ರಾಜಕೀಯವಾಗಿ ಅಧಿಕಾರವನ್ನು ಅರಸಿದವರಲ್ಲ. ಅಧಿಕಾರವೇ ಅವರನ್ನು ಅರಸಿಕೊಂಡು 
ಬಂದಾಗ ಜವಾಬ್ದಾರಿಯಿಂದ ದೂರ ಸರಿದವರೂ ಅಲ್ಲ. 


4 ಟಿ.ಎನ್‌. ನರಸಿಂಹಮೂರ್ತಿ 


ರಾಜಕಾರಣದಲ್ಲಿ ನರಸಿಂಹಮೂರ್ತಿಯವರು ಹಂತ ಹಂತವಾಗಿ ಬೆಳೆದವರು. ನೇರ 
ನಡೆ-ನುಡಿ,ಕರ್ತವ್ಯ ನಿಷ್ಠೆ ಆದರ್ಶಮೌಲ್ಕಗಳು, ನಿರಾಡಂಬರ,ಸಹೃದಯತಾ ಮನೋಭಾವನೆಯನ್ನು 
ಹೊಂದಿದ್ದ ಟಿ.ಎನ್‌.ಎನ್‌. 1959-60ರಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್‌ ಸಮಿತಿಯ 
ಕಾರ್ಯದರ್ಶಿಯಾಗಿ ರಾಜಕಾರಣವನ್ನು ಆರಂಭಿಸಿದವರು. ನಂತರದಾವಧಿಯಲ್ಲಿ ಸ್ಥಾನಗಳು- 
ಹುದ್ದೆಗಳು ಅವರನ್ನು ಅರಸಿ ಬಂದವೇ ವಿನಹ ಅವರೆಂದೂ ಅಧಿಕಾರದ ಬೆನ್ನು ಹತ್ತಿದವರಲ್ಲ 
ಹಾಗೂ ಹುದ್ದೆಯಿಂದ ಹುದ್ದೆಗೆ ಮೇಲೇರುತ್ತಾ ಹೋದ ನರಸಿಂಹಮೂರ್ತ್ಶಿಯವರು ರಾಜಕೀಯವಾಗಿ 
ಸಾರ್ಥಕವಾದ ಜೀವನವನ್ನು ಸಾಗಿಸಿದವರು. 


ಕರ್ನಾಟಕದಲ್ಲೇ ಮೈಸೂರು ಜಿಲ್ಲೆಗೆ ಒಂದು ವಿಶಿಷ್ಟ ಸ್ಥಾನವಿದೆ. ಈ ಜಿಲ್ಲೆ ರಾಜ್ಯ ಹಾಗೂ 
ರಾಷ್ಟ್ರ ರಾಜಕಾರಣಕ್ಕೆ ತನ್ನದೇ ಕೊಡುಗೆಯನ್ನು ನೀಡಿದೆ. ಅಷ್ಟೇ ಅಲ್ಲದೆ, ಅನೇಕ ಉತ್ತಮ ಸಂಸದೀಯ 
ಪಟುಗಳನ್ನು ಮುತ್ತದ್ದಿಗಳನ್ನು ನೀಡಿದೆ. ಅಂತಹ ಸಾಂಸ್ಕೃತಿಕ ರಾಜಧಾನಿ ಎಂದೇ ಹೆಸರಾದ ಮೈಸೂರು 
ಜಿಲ್ಲೆಯ ಟಿ. ನರಸೀಪುರ ರಾಷ್ಟ ರಾಜಕಾರಣಕ್ಕೆ ಟಿ.ಎನ್‌.ಎನ್‌. ರ ಸಹೋದರರಾದ ಎನ್‌. ರಾಚಯ್ಯ 
ಅವರು ಸೇರಿದಂತೆ ಎಂ.ಎಸ್‌. ಗುರುಪಾದಸ್ತಾಮಿ, ಎಂ. ರಾಜಶೇಖರಮೂರ್ತಿ, ಟ.ಚೌಡಯ್ಯ, 
ಪಿ. ವೆಂಕಟರಮಣ, ಇವರೇ ಮೊದಲಾದ ಪ್ರತಿಭಾವಂತ ರಾಜಕಾರಣಿಗಳನ್ನು ಸೃಷ್ಟಿಸಿದ ತಾಲ್ಲೂಕಾಗಿದೆ. 
ಟಿ. ನರಸೀಪುರ ತಾಲ್ಲೂಕು ತನ್ನದೇ ಧಾರ್ಮಿಕ, ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು, ಕಾವೇರಿ, 
ಕಪಿಲ ನದಿಗಳ ಸಂಗಮವಾಗಿದ್ದು, ತಿರುಮಕೂಡಲ ಸಂಗಮವೆಂದೇ ಹೆಸರಾಗಿರುವ ಜೊತೆಗೆ 
ದಕ್ಷಿಣ ಭಾರತದ ಕಾಶಿಯೆಂದೇ ಪ್ರಸಿದ್ಧಿ ಪಡೆದುಕೊಂಡಿದೆ. ಇಂತಹ ಸ್ಥಳ ಮಹಿಮೆಯಿರುವಲ್ಲಿ 
ಟಿ.ಎನ್‌.ಎನ್‌ 194ರಲ್ಲಿ ದಲಿತ ಕುಟುಂಬದಲ್ಲಿ ಜನಿಸಿದರು. ತಂದೆ ಯಜಮಾನ್‌ ನರಸಿಂಹಯ್ಯ, 
ತಾಯಿ ಮಾದಮ್ಮ ದಲಿತ ಪರಿಸರದಿಂದ ಬಂದಿದ್ದ ಟಿ.ಎನ್‌.ಎನ್‌. ರಾಜಕೀಯವಾಗಿ ಈಗಾಗಲೇ 
ರಾಜ್ಯದ ರಾಜಕಾಣರದಲ್ಲಿ ಹೆಸರು ಮಾಡಿದ್ದಂತಹ ಎನ್‌. ರಾಚಯ್ಯನವರ ಸಹೋದರರು. 
ಟಿ.ಎನ್‌.ಎನ್‌. ರವರ ಕುಟುಂಬ ಅತ್ಯಂತ ಸ್ಥಿತಿವಂತರಲ್ಲದಿದ್ದರೂ ಸಮಾಜದಲ್ಲಿ ಗೌರವಯುತವಾಗಿ 
ಬಾಳಿದವರು. 


ಟಿ.ಎನ್‌. ನರಸಿಂಹಮೂರ್ತಿ ಅವರು ಮೈಸೂರು ಜಿಲ್ಲೆಯ ಟಿ. ನರಸೀಪುರದಲ್ಲಿಯೇ 
ತಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತು ಪೌಢ ಶಿಕ್ಷಣವನ್ನು ಪಡೆದುಕೊಂಡರು. ಟಿ. ನರಸೀಪುರದ 
ವಿಧ್ಯೋದಯ ಪೌಢಶಾಲೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ಇವರ ಪ್ರಾಥಮಿಕ ಮತ್ತು ಸೆಕೆಂಡರಿ 
ಶಿಕ್ಷಣದ ಅವದಿಯ ಪ್ರತಿ ವರ್ಷದಲ್ಲಿಯು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಶಿಕ್ಷಕ ವೃಂದದಿಂದ 
ಮೆಚ್ಚುಗೆ ಪಡೆದುಕೊಂಡಿದ್ದರು. ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆಂಯುತ್ತಿದ್ದಾಗಲೇ 
ತ್ರೇಡೆ-ಚರ್ಜಾಗೋಷ್ಠಿಯಲ್ಲಿ ಭಾಗವಹಿಸುವ ಮೂಲಕ ತಾಲ್ಲೂಕು ಹಾಗೂ ಜಿಲ್ಲಾ ಮಟ್ಟದ ವಿವಿಧ 
ಸರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪದಕಗಳಿಗೆ ಬಾಜನರಾಗಿದ್ದರು. 


ಸಂಸದೀಯ ಪಟು 5 


ಬೆಳೆಯುವ ಪೈರು ಮೊಳಕೆಯಲ್ಲಿಯೆ ಎಂಬಂತೆ ವಿದ್ಯಾರ್ಥಿ ಜೀವನದ ಆರಂಭದಿಂದಲೇ 
ಪತಶಿಭಾವಂತ ವಿದ್ಯಾರ್ಥಿಯಾಗಿದ್ದ ಟಿ.ಎನ್‌.ಎನ್‌. ಅವರು ನಾಯಕತ್ವದ ಗುಣವನ್ನು ಹೊಂದಿದ್ದರು. 
ಇದಕ್ಕೆ ಸಾಕ್ಷಿಯೆಂಬಂತೆ ಟಿ. ನರಸೀಪುರದ ವಿಧ್ಧೋದಯ ಪೌಢಶಾಲೆಯ ವಿದ್ಯಾರ್ಥಿ ಸಂಘದ 
ಕಾರ್ಯದರ್ಶಿಯಾಗಿ ಚುನಾಯಿತರಾಗುವ ಮೂಲಕ ತಾವು ದಲಿತ ಜನಾಂಗದಿಂದ ಬಂದಿದ್ದರೂ 
ಸಹ ಎಲ್ಲ ವರ್ಗದ ನಾಯಕನಾಗುವ ಅರ್ಹತೆಯನ್ನು ಹೊಂದಿದ್ದೇನೇ ಎಂಬುದನ್ನು ತೋರಿಸು 
ಕೊಟ್ಟರು. ಹಾಗೂ ರಾಜದ ರಾಜಕಾರಣದಲ್ಲಿ ಒಂದಲ್ಲ ಒಂದು ದಿವಸ ಭವಿಷ್ಯದಲ್ಲಿ ನಾಯಕನಾಗುವ 
ಅರ್ಹತೆ ಹೊಂದಿದ್ದೇನೆ ಎಂಬಂತ ಮುನ್ನೂಚನೆಯನ್ನು ಅಂದೇ ನೀಡಿದ್ದರು. 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣದ ವ್ಯಾಸಂಗದ ಅವಧಿಯಲ್ಲಿ ನರಸಿಂಹ ಮೂರ್ತಿಯವರು 
ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ಇಂಗ್ಲೀಷ್‌, ಗಣಿತ, ವಿಜ್ಞಾನದಲ್ಲಿ ಇವರಿಗೆ ಎಲ್ಲಿಲ್ಲದ 
ಆಸಕ್ತಿಯಿತ್ತು. ಅಷ್ಟೇ ಅಲ್ಲದೇ ಪಠ್ಯೇತರ ಚಟುವಟಿಕೆಯಲ್ಲಿಯು ಟಿ.ಎನ್‌.ಎನ್‌. ಬಹು ಮುಂದು. 
ತೇಡೆಯಲ್ಲಿ ಇವರಿಗೆ ಇಷ್ಟಾವಾದುದ್ದದೆಂದರೆ ವಾಲಿಬಾಲ್‌. ಇವರು ಸರ್ವ ಮಾಡಿದರೆಂದರೆ ಎದುರಾಳಿ 
ತಂಡ ಅದನ್ನು ರಿಸೀವ್‌ ಮಾಡಿಕೊಳ್ಳಲು ಕಷ್ಟ ಪಡುತ್ತಿದ್ದರು. ವಾಲಿಬಾಲ್‌ನಲ್ಲಿ ಮುಖ್ಯ ಹಿಟ್ಟ್‌ರ್‌ 
ಆಗಿದ್ದ ಟೆ.ಎನ್‌.ಎನ್‌. ತಾಲ್ಲೂಕು ಜಿಲ್ಲಾ ಮಟ್ಟದಲ್ಲಿಯು ಭಾಗವಹಿಸಿ ರಾಜ್ಯ ಹಾಗೂ ಅಂತರರಾಜ್ಯ 
ಮಟ್ಟದ ಕ್ರೀಡಾಪಟಖವಾಗಿದ್ದು, ವೈಯಕ್ತಿಕವಾಗಿ ಹಾಗೂ ಶಾಲೆಗೆ ಪ್ರಶಸ್ತಿ ಹಾಗೂ ಪಾರಿತೋಷಕವನ್ನು 
ತಂದು ಕೊಟ್ಟಿದ್ದರು. 


ಮುಂದೆ ಬೆಂಗಳೂರಿನ ಸರ್ಕಾರಿ ಇಂಟರ್‌ ಮೀಡಿಯೆಟ್‌ ಕಾಲೇಜಿನಲ್ಲಿ ಪದವಿ ಪೂರ್ವ 
ಶಿಕ್ಷಣವನ್ನು ಪಡೆದ ಟಿ.ಎನ್‌.ಎನ್‌. ಇದೇ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ 
ಚುನಾಯಿತರಾಗಿದ್ದರು. ಕ್ರೀಡೆಯಲ್ಲಿ ವಿಶೇಷವಾದ ಆಸಕ್ತಿಯನ್ನು ಟಿ.ಎನ್‌.ಎನ್‌. ಹೊಂದಿದ್ದರಿಂದ 
ತ್ರೇಡೆಯ ಜೊತೆಗೆ ಪಠ್ಕೇತರ ಚಟುವಟಿಕೆಗಳು ನಿರಾಂತಕವಾಗಿ ಮುಂದುವರಿದಿದ್ದವು. 


ಬೆಂಗಳೂರಿನ ಇಂಟರ್‌ ಮೀಡಿಯೆಟ್‌ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡೆದ 
ನಂತರ ಮೈಸೂರು ವಿಶ್ವ ವಿದ್ಧಾನಿಲಯದ ಪ್ರತಿಷ್ಠಿತ ಕಾಲೇಜಾದ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ 
ಬಿ.ಎ. ಪದವಿಯನ್ನು 1960ರಲ್ಲಿ ಪಡೆದುಕೊಂಡರು. ಆನಂತರ ಮೈಸೂರಿನ ಶಾರದ ವಿಲಾಸ 
ಕಾಲೇಜಿನಲ್ಲಿ ಕಾನೂನು ಪದವಿ ಅಧ್ಯಯನ ನಡೆಸಿ ಮೈಸೂರು ವಿ.ವಿ. ಯಿಂದ ಪದವಿ 
ಪಡೆದುಕೊಂಡರು. (1965). ಶಾಲಾ-ಕಾಲೇಜು ದಿನಗಳಲ್ಲಿಯೇ ವಿದ್ಭಾರ್ಥಿ ನಾಯಕರಾಗಿ ಗುರುತಿಸಿ 
ಕೊಂಡಿದ್ದ ಟಿ.ಎನ್‌.ಎನ್‌. ಭಾರತ್‌ ಸ್ನೌಟ್ಸ್‌ ಎನ್‌.ಸಿ.ಸಿ, ಭಾರತ್‌ ಸೇವಾ ದಳ, ಮೊದಲಾದ 
ಸಂಘಟನೆಗಳಲ್ಲಿ ಸಕ್ತಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. 


ಅಲ್ಲದೆ ಉತ್ತಮ ಭಾಷಣಕಾರರಾಗಿ ಹಲವು ಬಹುಮಾನಗಳನ್ನು ಅವರು ವಿದ್ಯಾರ್ಥಿ 
ದಿಸೆಯಲ್ಲಿದ್ದಾಗಲೇ ಗೆದ್ದು ಕೊಂಡಿದ್ದರು. ಮೈಸೂರು ವಿಶ್ವವಿದ್ಧಾನಿಲಯದ ಪತ್ರಿಕೋದ್ವವಿ: 


6 ಟ.ಎನ್‌. ನರಸಿಂಹಮೂರ್ತಿ 


ವಿದ್ಯಾರ್ಥಿಗಳ ಸಂಘದ ಉಪಾಧ್ಯಕ್ಷರಾಗಿಯು ಟಿ.ಎನ್‌.ಎನ್‌. ಆಯ್ದೆಯಾಗಿದ್ದರು. 1966ರಲ್ಲಿ 
ವಕೀಲರಾಗಿ ನೋಂದಾಯಿತರಾಗಿ ಮೈಸೂರಿನ ಕೋರ್ಟ್‌ನಲ್ಲಿ ನ್ಯಾಯವಾದಿ ವೃತ್ತಿಯನ್ನು 
ಕೈಗೊಂಡರೂ ರಾಜಕೀಯ ಕ್ಷೇತ್ರ ಅವರನ್ನು ಕೈಬೀಸಿ ಕರೆಯಿತು. ಅತಂತ ಕಿರಿಯ ವಯಸ್ಸಿನಲ್ಲಿಯೇ 
ಭಾರಶದ ರಾಷ್ಟೀಯ ಕಾಂಗೆಸ್‌ನ ಸದಸ್ಮರಾಗಿ ಸಕ್ರಿಯ ರಾಜಕೀಯಕ್ಕೂ ದುಮಕಿದರು. 


“ಸಮಾಜಸೇವೆ' ರಾಜಕಾರಣಿಗಳಿಗೆ ಕೇವಲ ನೆಪಮಾತ್ರ. ವಾಸ್ತವವಾಗಿ ಬಹುತೇಕ 
ರಾಜಕಾರಣಿಗಳಿಗೆ ಸಮಾಜ ಸೇವೆ ಎಂಬುದು ರಾಜಕಾರಣದ ಮೆಟ್ಟಿಲು ಮಾತ್ರ. ಆದರೆ ಇದು 
ಟೆ.ಎಸ್‌.ಎನ್‌. ಅವರಿಗೆ ಮಾತ್ರ ಅಪವಾದ. ದೀನ-ದಲಿತರ ನೈಜ ನಾಯಕರಾಗಿದ್ದ ಟಿ.ಎನ್‌.ಎನ್‌. 
ಕ್ರಾಂತಿಕಾರಿ ಸಮಾಜ ಸೇವಕರಾಗಿದ್ದರು. ದಲಿತ ವರ್ಗದ ಮಕ್ಕಳ ವಿದ್ಯಾರ್ಜನೆಗೆ, ಅವರ ಲಾಲನೆ 
ಮತ್ತು ಪೋಷಣೆಗೆ ತಮ್ಮ ಅಪಾರವಾದ ಕೊಡುಗೆಯನ್ನು ಸಲ್ಲಿಸಿದ್ದರು. ಇದಕ್ಕೆ ಸಾಕ್ಷಿಯೆಂಬಂತೆ 
ಮೈಸೂರಿನ ಹೃದಯ ಭಾಗದಲ್ಲಿರುವ ನರಸಿಂಹರಾಜ ಕ್ಷೇತ್ರಕ್ಕೆ ಹೊಂದಿಕೊಂಡಿರುವ ಎನ್‌.ಆರ್‌. 
ಮೊಹಲ್ಲಾದ ವೃತ್ತದಲ್ಲಿರುವ ದಲಿತ ವಿದ್ಧಾರ್ಥಿನಿಲಯ. ಈ ವಿದ್ಯಾರ್ಥಿನಿಲಯ ಜೂನ್‌ 20. 1954ರಂದು 
26 ವದ್ಧಾರ್ಥಿಗಳೊಂದಿಗೆ ಆರಂಭವಾಯಿತು. ಇಂದು ಈ ದಲಿತ ವಿದ್ಯಾರ್ಥಿ ನಿಲಯದಲ್ಲಿ ಇಂದು 
5 ಮಂದಿ ವಿದ್ಧಾಭ್ಯಾಸವನ್ನು ಮುಂದುವರಿಸಿದ್ದು, ಟಎನ್‌.ಎನ್‌. 1959ರಲ್ಲಿ ಅದರ ಅಧ್ಯಕ್ಷರಾದರು 
ಹಾಗೂ ಕಟ್ಟಿ ಬೆಳೆಸಿದರು. ಇಂದು ಈ ದಲಿತ ವಿದ್ಯಾರ್ಥಿ ನಿಲಯ ರಾಜ್ಯದ ಇತರ ವಿದ್ಯಾರ್ಥಿ 
ನಿಲಯಗಳಿಗೆ ಹೋಲಿಸಿದರೆ ಪ್ರಥಮ ಸ್ಥಾನದಲ್ಲಿದ್ದು, ಸರ್ಕಾರವೂ ಕೂಡ ಈವರೆಗಿನ ಇದರ 
ಕಾರ್ಯವೈವಿರಿಯನ್ನು ಮೆಚ್ಚಿದೆ. 1954ರಿಂದ ಈವರೆಗಿನ ವ್ಮಾಸಂಗ ಮಾಡಿದ ಸಹಸ್ತಾರು 
ವಿದ್ವಾರ್ಥಿಗಳು ರಾಜ್ಯ ರಾಷ್ಟ ಮತ್ತು ಅಂತರ ರಾಷ್ಟ್ರೀಯವಾಗಿ ವೈದ್ಯರಾಗಿ, ಇಂಜಿನಿಯರ್‌ಗಳಾಗಿ, 
ಪಾಧ್ಮಾಪಕರುಗಳಾಗಿ, ಶಾಸಕರಾಗಿ, ಮಂತ್ರಿಗಳಾಗಿ ಪ್ರಖ್ಯಾತಿ ಪಡೆದವರಾಗಿದ್ದಾರೆ. ಟಿ.ಎನ್‌.ಎನ್‌.ರ 
ಸಮಾಜಸೇವೆಗೆ ದಲಿತ ವಿದ್ಯಾರ್ಥಿ ನಿಲಯ ಈವರೆಗಿನ ಕಾರ್ಯರೀತಿಯೆ ಅತ್ಯಂತ ಶ್ರೇಷ್ಟ 
ಸಾಕ್ಷಿಯಾಗಿದೆ. ದಲಿತ ವಿದ್ಬಾರ್ಥಿನಿಲಯದಲ್ಲಿ ಶ್ರೇಯೋಭಿವೃದ್ಧಿಗೆ ಟಿಎನ್‌.ಎನ್‌.ರು ಸಲ್ಲಿಸಿದ 
ಸೇವಾಪರತೆಯನ್ನು ಪರಿಗಣಿಸಿ ಟಿ.ಎನ್‌.ಎನ್‌.ರ ನಿಧನಾಂತರ ಈ ದಲಿತ ವಿದ್ಯಾರ್ಥಿನಿಲಯವನ್ನು 
“ಟಿ.ಎನ್‌.ಎನ್‌. ವಿದ್ಯಾರ್ಥಿ ನಿಲಯ” ಎಂದು ನಾಮಕರಣ ಮಾಡಿ ಕರ್ನಾಟಕ ಸರ್ಕಾರ ಆದೇಶ 
ಮೊರಡಿಸಿದ್ದನ್ನೂ ಇಲ್ಲಿ ಉದಾಹರಿಸಬಹುದಾಗಿದೆ. ಹೀಗೆ ಟಿ.ಎನ್‌.ಎನ್‌. ಪರಿಶಿಷ್ಟ ಜಾತಿ ಹಾಗೂ 
ಇತರ ದುರ್ಬಲ ವರ್ಗದ ಜನತೆಯ ಪರವಾಗಿಯು ದುಡಿದ ಯಶಸ್ಸು ಇವರಿಗೆ ಸಲ್ಲುತ್ತದೆ. ನಾಲ್ಕು 
ದಶಕಗಳಿಗೂ ಹೆಚ್ಚಿನ ಅವಧಿಯುದ್ದಕ್ಕೂ ದಲಿತ ವಿದ್ಧಾರ್ಥಿ ನಿಲಯದ ನಿರ್ವಹಣೆ ಹಾಗೂ ಪಗತಿಗೆ 
ಕಾರಣಕರ್ತರಾಗಿದ್ದರು. ಹಾಗೂ ಈ ದಲಿತ ವಿದ್ಯಾರ್ಥಿನಿಲಯ ಸಹಸ್ರಾರು ದಲಿತ ಮಕ್ಕಳಿಗೆ 
ವರದಾಯಕವಾಗಿದ್ದು ಅವರ ಶೈಕ್ಷಣಿಕ ಭವಿಷ್ಯ ಸದರಿ ನಿಲಯದಲ್ಲಿ ಸಾಕಾರವಾಗಿದೆ. 


“ಸಮಾಜ ಸೇವೆ" ಎಂದರೆ ಟಿ.ಎನ್‌.ಎನ್‌. ರವರಿಗೆ ಸಾರ್ಥಕಸೇವೆಯೇ ಆಗಿತ್ತು. 
ಮೈಸೂರಿನ ನರಸಿಂಹ ರಾಜ ಮೊಹಲ್ಲಾದಲ್ಲಿರುವ ದಲಿತ ವಿದ್ಧಾರ್ಥಿನಿಲಯವು ಅವರ ಬದುಕಿನ 


ಸಂಸದೀಯ ಪಟು 7 


ಮಹತ್ವದ ಅಂಗ. 1959 ರಿಂದ ಅದರ ಅಧ್ಯಕ್ಷರಾದ ಟಿ.ಎನ್‌.ಎನ್‌. ಅಂದಿನಿಂದಲೂ ಅದನ್ನು 
ಅತ್ಯಂತ ಸಮರ್ಪಕವಾಗಿ ನಡೆಸಿಕೊಂಡು ಬಂದಿದ್ದರು. ಗ್ರಾಮೀಣ ಬಡ ದಲಿತ ಮಕ್ಕಳಿಗೆ ಅಗತ್ಮ 
ಸೌಲಭ್ಯ ಶಿಸ್ತು, ನೀತಿ ಬೋಧನೆ, ಮಾರ್ಗದರ್ಶನ ಮೊದಲಾದವುಗಳಿಗೆ ಈ ವಿದ್ಯಾರ್ಥಿನಿಲಯವು 
ಹೆಸರಾದದ್ದು, 


ಮೆ ಿಸೂರಿನಲ್ಲಿದ್ದಾಗಲೆಲ್ಲಾ ದಲಿತ ವಿದ್ಧಾರ್ಥಿನಿಲಯದಲ್ಲಿರುತ್ತಿದ್ದ ಟಿ.ಎನ್‌.ಎನ್‌. ಸಂಜೆಯ 
ಹೊತ್ತಿನಲ್ಲಿ "ಧರ್ಮದರ್ಶನೆ' ನಡೆಸುತ್ತಿದ್ದರು. ಈ ಧರ್ಮದರ್ಶನವನ್ನು ಯಾವ ಮುಖ್ಯಮಂತ್ರಿಗೂ 
ಕಡಿಮೆ ಇಲ್ಲದಂತೆ ಅವರು ನಡೆಸುತ್ತಿದ್ದರು. ಕೆಲವರಿಗೆ ಸ್ಥಳದಲ್ಲೆ ಪರಿಹಾರ ದೊರೆತರೆ, ಇನ್ನು 
ಕೆಲವರಿಗೆ ಇಂತಹ ದಿನ ಬಂದು ನೋಡಿ, ನಿಮಗೆ ಹೇಳುತ್ತೇನೆ ಎಂದು ಖಚಿತ ಸಮಯ 
ನೀಡುತ್ತಿದ್ದರು. ಜನರು ಅನಗತ್ಯವಾಗಿ ಬೆಂಗಳೂರಿಗೆ ಬರುವುದು ಅವರಿಗೆ ಇಷ್ಟವಿರಲಿಲ್ಲ. “ನಿಮ್ಮ 
ಕೆಲಸ ನಾನೇ ಮಾಡ್ತೀನಲ್ಲ. ನೀವೊಂದು ಸಲ ಬೆಂಗಳೂರಿಗೆ ಯಾಕೆ ಬರ್ತೀರಿ” ಎಂದು ಜನರಿಗೆ 
ಆತ್ಮ ವಿಶ್ವಾಸ ತುಂಬುತ್ತಿದ್ದರು. ಮುಸ್ಸಂಜೆಯಾದ ಮೇಲೆ ಮಹಿಳೆಯರು ಈ ಧರ್ಮದರ್ಶನಕ್ಕೆ 
ಬರುವುದನ್ನು ಅವರು ನಿಷೇಧಿಸಿದ್ದರು. ಈ ವಿದ್ಯಾರ್ಥಿನಿಲಯ ಕೆಲವೊಮ್ಮೆ ಕ್ರೀಡಾಂಗಣವೂ 
ಆಗಿರುತ್ತಿತ್ತು. ಬಿಡುವಿನ ಸಂಜೆ ವೇಳೆಯಲ್ಲಿ ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳೊಂದಿಗೆ ವಾಲಿಬಾಲ್‌ 
ಪಂದ್ಯವನ್ನು ಆಡುತ್ತಿದ್ದರು. 

ರಾಜಕಾರಣದಲ್ಲಿ ಅಧಿಕಾರದ ಉದ್ದೇಶವೇ ಅಂತಿಮ ಗುರಿಯಾಗಿರುತ್ತದೆ. 
ರಾಜಕಾರಣಿಯನ್ನು ನೋಡುವಾಗ ಅಧಿಕಾರ ರಾಜಕಾರಣದಿಂದ ಹೊರತಾಗಿ ನೋಡಲು ಸಾಧ್ಯವಿಲ್ಲ. 
ಆದರೆ ನರಸಿಂಹಮೂರ್ತಿಯವರು ಅಧಿಕಾರದ ಸಲುವಾಗಿಯೇ ಮಾತ್ರ ರಾಜಕಾರಣ 
ಪವೇಶಿಸಿದವರಲ್ಲ. ಸಾಮಾಜಿಕ ಕ್ರಾಂತಿಯ ಉದ್ದೇಶವನ್ನು ಇಟ್ಟುಕೊಂಡು ರಾಜಕಾರಣಕ್ಕೆ ಬಂದವರು. 
ಕಾಲೇಜಿನ ದಿನಗಳಲ್ಲೇ ನಾಯಕತ್ವದ ಗುಣಗಳನ್ನು ಮೆರೆದ ಟಿ.ಎನ್‌.ಎನ್‌. ರಾಜಕೀಯ ಪ್ರವೇಶ 
ಆಕಸ್ಥಿಕವೇಸಲ್ಲ. ವಿದ್ಯಾರ್ಥಿ ದಿಸೆಯಲ್ಲೇ ಅವರು ಕಾಂಗ್ರೆಸ್‌ ಸೇರಿ, 1959ರಲ್ಲೇ ಮೈಸೂರು ಜಿಲ್ಲಾ 
ಯುವ ಕಾಂಗ್ರೆಸ್‌ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಅವರ ಸಹೋದರರಾದ ಎನ್‌. 
ರಾಚಯ್ಯನವರು ರಾಜಕೀಯದಲ್ಲಿ ಆಗಲೇ ಪ್ರಭಾವೀ ವ್ಯಕ್ಷಿಯಾಗಿದ್ದರೂ ಟಿ.ಎನ್‌.ಎನ್‌. ತಮ್ಮದೇ 
ಆದ ಹಾದಿಯಲ್ಲಿ ಮುಂದುವರಿದರು. 


1966ರಲ್ಲಿ ಮೈಸೂರಿನಲ್ಲಿ ವಕೀಲಿ ವೃತ್ತಿ ಆರಂಭಿಸಿದರಾದರೂ, ಮೈಸೂರು ನಗರದ 
ಮಂಡಲ ಮತ್ತು ಬ್ಲಾಕ್‌ ಕಾಂಗೆಸ್‌ ಸಮಿತಿಯ ಅಧ್ಯಕ್ಷರಾಗಿ, ಮೈಸೂರು ಜಿಲ್ಲೆ ಕಾಂಗ್ರೆಸ್‌ 
ಕಾರ್ಯಕಾರಿಸಮಿತಿ ಸದಸ್ಯರಾಗಿ ಸಕ್ರಿಯವಾಗಿ ರಾಜಕಾರಣದಲ್ಲಿ ಟಿ.ಎನ್‌.ಎನ್‌. ತಮ್ಮನ್ನು 
ತೊಡಗಿಸಿಕೊಂಡಿದ್ದರು. ಹೀಗೆ. ಕಾಂಗ್ರೆಸ್‌ನ "ಅವಿಭಾಜ್ಯವೇ ಆಗಿದ್ದ ಟಿ.ಎನ್‌.ಎನ್‌. ಮೈಸೂರು 
ಜಿಲ್ಲಾ ಕಾಂಗ್ರೆಸ್‌ ಸಮಿತಿಯ ಅಧ್ಯಕ್ಷರಾಗಿ. ಮೈಸೂರು ಪ್ರದೇಶ ಕಾಂಗ್ರೆಸ್‌ ಸಮಿತಿ ಸದಸ್ಯರಾಗಿ 


8 ಟಿ.ಎನ್‌. ನರಸಿಂಹಮೂರ್ತಿ 


ದಲಿತರ ಹಿಂದುಳಿದವರ ರಕ್ಷಣೆಗಾಗಿ ದುಡಿದವರು. ಇವರು ದಲಿತರು ಹಾಗೂ ಹಿಂದುಳಿದವರ 
ಬಗ್ಗೆ ಹೊಂದಿದ್ದ ಕಾಳಜಿಯನ್ನು ಗುರುತಿಸಿದ ಕಾಂಗೆಸ್‌ ಪಕ್ಷವು, ಮೈಸೂರು ಪ್ರದೇಶ ಕಾಂಗ್ರೆಸ್‌ 
ಸಮಿತಿಯ ಪರಿಶಿಷ್ಠಜಾತಿ ಮತ್ತು ಪರಿಶಿಷ್ಠ ವರ್ಗದ ಸೆಲ್‌ನ ಕನ್ನೀನರ್‌ ಆಗಿ ನೇಮಕ ಮಾಡಿತು. 


1970ರಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್‌ ಟಿಕೆಟ್‌ ಪಡೆದು ವಿಧಾನಪರಿಷತ್‌ಗೆ 
ಟಿ.ಎನ್‌.ಎನ್‌. ಮೊದಲು ಪ್ರವೇಶ ಪಡೆದುಕೊಂಡರು. ವಿಧಾನ ಪರಿಷತ್‌ಗೆ ಆಯ್ದೆಯಾದಂದಿನಿಂದ 
ಟಿ.ಎನ್‌.ಎನ್‌. ಹಿಂತಿರುಗಿ ನೋಡಲೇ ಇಲ್ಲ. ನೇರ ಚುನಾವಣೆಗೂ ಟಿ.ಎನ್‌.ಎನ್‌. ಗೂ ತುಂಬಾ 
ದೂರ ಎನ್ನುವವರಿದ್ದರೂ ಸಹ ಟಿ.ಎನ್‌.ಎನ್‌. ಎದೆಗುಂದಿದವರಲ್ಲ. ತಮ್ಮ ಶಿಸ್ತು, ಕರಾರುವಕ್ಕಾದ 
ಮಾತು, ಠೀವಿಗಳಿಂದ ಹಲವಾರು ಮಹತ್ವದ ಹುದ್ದೆಗಳನ್ನು ನಿರ್ವಹಿಸಿದ್ದರು. 


“ಅಧಿಕಾರವು ಕೆಲವರಿಗೆ ಅದೃಷ್ಟದಿಂದ ಬರುತ್ತದೆ. ಮತ್ತೆ ಕೆಲವರಿಗೆ ಸಾಮರ್ಥ್ಯದಿಂದ 
ಬರುತ್ತದೆ. ಆದರೆ ಅಧಿಕಾರ ಹೇಗೆ ಬಂದಿತು ಎಂಬುದು ಮುಖ್ಯವಲ್ಲ. ಅಧಿಕಾರವನ್ನು ಹೇಗೆ 
ಚಲಾಯಿಸುತ್ತಾನೆ ಎಂಬುದು ಮುಖ್ಯ” ಎಂಬ ಮಧ್ಯಯುಗದ ರಾಜಕೀಯ ಚಿಂತಕ ಮೆಕೆವೆಲಿಯ 
ಮಾತು ಟಿಎನ್‌.ಎನ್‌. ಅವರಿಗೆ ಅಕ್ಷರಶಃ ಒಪ್ಪುತ್ತದೆ. ಇದಕ್ಕೆ ಟಿ.ಎನ್‌.ಎನ್‌. 1972ರಲ್ಲಿಯೇ ಕರ್ನಾಟಕ 
ವಿಧಾನ ಪರಿಷತ್‌ನ ವಿರೋಧ ಪಕ್ಷದ ನಾಯಕರಾಗಿ ಚುನಾಯಿತರಾದದ್ದೇ ಸಾಕ್ಷಿ. ರಾಜ್ಯ ವಿಧಾನ 
ಪರಿಷತ್ತಿನಲ್ಲಿ ಇತಿಹಾಸದಲ್ಲೇ ವಿರೋಧ ಪಕ್ಷದ ನಾಯಕರಾಗಿ ದಲಿತರೊಬ್ಬರು ಆಯ್ದೆಯಾದದ್ದು 
ಹಾಗೂ ಅಂತಹ ಮಹತ್ವದ ಹುದ್ದೆ ಅಲಂಕರಿಸಿದ್ದು ಅದೇ ಮೊದಲು. ಜೊತೆಗೆ ಟಿ.ಎನ್‌.ಎನ್‌. 
ಆಗಿನ್ನು ಯುವಕರೂ ಕೂಡ ಆಗಿದ್ದರು 


1972-16 ರವರೆಗೆ ಟಿ.ಎನ್‌.ಎನ್‌ ವಿಧಾನ ಪರಿಷತ್ತಿನ ಉಪ ಸಭಾಪತಿಯಾಗಿ, ಕೆಲಕಾಲ 
ಹಂಗಾಮಿ ಸಭಾಪತಿಯಾಗಿ ತಮ್ಮ ಚತುರ ಮಾತಿನಿಂದ ಸದನವನ್ನು ಅತ್ಯಂತ ಶಿಸ್ತಿನಿಂದ 
ನಡೆಸಿಕೊಂಡು ಹೋಗಿದ್ದ ಕೀರ್ತಿಗೆ ಪಾತ್ರರಾಗಿದ್ದರು. 1982 ರಿಂದ ಒಂದು ವರ್ಷ ವಿಧಾನ ಪರಿಷತ್‌ನಲ್ಲಿ 
ಸರ್ಕಾರದ ಮುಖ್ಯ ಸಚೇತಕರಾಗಿ ಕಾರ್ಯನಿರ್ವಹಿಸುವ ಮೂಲಕ ಶಮ್ಮ ಬಹುಮುಖ ಪ್ರತಿಭೆಗೆ 
ಮತ್ತೊಂದು ಗರಿಯನ್ನು ಟಿ.ಎನ್‌.ಎನ್‌. ಸೇರಿಸಿಕೊಂಡರು. ನಂತರ ಪರಿಷತ್‌ನಲ್ಲೇ ಕಾಂಗೆಸ್‌ 
ಶಾಸಕಾಂಗ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸುವ ಅವಕಾಶವನ್ನು ಪಡೆದುಕೊಂಡು ಅವರು 
ಈ ಜವಾಬ್ದಾರಿಯನ್ನು ಸಹ ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದರು. 197 ಟಿ.ಎನ್‌.ಎನ್‌. ಅವರ 
ಪಾಲಿಗೆ ಅತ್ಯಂತ ಅದೃಷ್ಟದ ವರ್ಷವೆಂದೇ ಹೇಳಬಹುದು. ತುರ್ತು ಪರಿಸ್ಥಿತಿಯಿಂದಾಗಿ ಭಾರತದಲ್ಲಿ 
ಕಾಂಗೆಸ್‌ ದೂಳಿ ಪಟವಾಗಿತ್ತು. ಅದರ ಅಧ್ಯಕ್ಷೆ ಹಾಗೂ ಪ್ರಧಾನ ಮಂತ್ರಿಯಾಗಿದ್ದ ಶ್ರೀಮತಿ 


ದ್‌: [a] 


ಇಂದಿರಾಗಾಂಧಿಯವರು ಲೋಕಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದರು. ಆದರೆ 
ಕರ್ನಾಟಕದಲ್ಲಿ ಡಿ. ದೇವರಾಜ್‌ ಅರಸುರವರ ನಾಯಕತ್ತದಲ್ಲಿ ಕಾಂಗೆಸ್‌ ಪಕ್ಷ ಅಧಿಕಾರದಲ್ಲಿತ್ತು. 


1978ರಲ್ಲಿ ಶ್ರೀಮತಿ ಇಂದಿರಾಗಾಂಧಿಯವರನ್ನು ಕರ್ನಾಟಕದ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ 


ಸಂಸದೀಯ ಪಟು pe) 


ಸ್ಪರ್ಧಿಸುವಂತೆ ಕರ್ನಾಟಕ ಪ್ರದೇಶ ಕಾಂಗೆಸ್‌ ಅಹ್ಹಾನ ನೀಡಿತ್ತು. ಆಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್‌ 
ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು ಟಿ.ಎನ್‌.ಎನ್‌. ಅವರು. ಆಗ ಕಾಂಗ್ರೆಸ್‌ ಪಕ್ಷ 
ಅತ್ಯಂತ ಸಂಕಷ್ಪದಲ್ಲಿದ್ದಂತಹ ಕಾಲ. ಕಾಂಗ್ರೆಸ್‌ ಪಕ್ಷವನ್ನು ರಾಜಕೀಯವಾಗಿ ನನಗೆ ಜನ್ಮ ಕೊಟ್ಟ 
ತಾಯಿ ಎಂದು ಪರಿಗಣಿಸಿದ್ದ ಟಿ.ಎನ್‌.ಎನ್‌, ಚಿಕ್ಕಮಗಳೂರಿನ ಚುನಾವಣೆಯಲ್ಲಿ ಶ್ರೀಮತಿ 
ಇಂದಿರಾಗಾಂಧಿಯವರು ಸರ್ಥಿಸಿದ್ದಾಗ ಚುನಾವಣೆಯ ಪೂರ್ಣ ಉಸ್ತುವಾರಿಯನ್ನು ಸ್ವತಃ ಕಾಂಗೆಸ್‌ 
ಹೈಕಮಾಂಡ್‌ನ ಆದೇಶ ಮೇರೆಗೆ ಹೊತ್ತಿದ್ದರು. ಟಿ.ಎನ್‌.ಎನ್‌. ರ ಸಮಯ ಪ್ರಜ್ಞೆ ರಾಜಕೀಯ 
ನಿಪುಣತೆ, ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದ ಪ್ರತಿಫಲವಾಗಿ ಶ್ರೀಮತಿ 
ಇಂದಿರಾಗಾಂಧಿಯವರಿಗೆ ರಾಜಕೀಯದಲ್ಲಿ ಪುನರ್‌ಜನ್ಮ ದೊರೆಯಿತು. ಇದರಿಂದ ಟಿ.ಎನ್‌.ಎನ್‌. 
ಗೆ ಕಾಂಗ್ರೆಸ್‌ ಸಖ್ಕದಷ್ನೇ ನೆಹರು ಕುಟುಂಬದ ಸಖ್ಯವು ಬೆಳೆಯಲು ಸಾಧ್ಯವಾಯಿತು. 


ಕರ್ನಾಟಕ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರಾಗಿ ನೇಮಕವಾಗಿದ್ದ ಟಿ.ಎನ್‌.ಎನ್‌. ಈ 
ಹುದ್ದೆಯನ್ನು 197ರಿಂದ 1980 ರವರೆಗೆ ನಿರ್ವಹಿಸಿ ಮೈಸೂರು, ಟಿ. ನರಸೀಪುರ, ಶ್ರವಣಬೆಳಗೊಳ, 
ಬೇಲೂರು, ಹಳೇಬೀಡು, ಇವೇ ಮೊದಲಾದ ಪ್ರವಾಸಿ ಸ್ಥಳಗಳಿಗೆ ಕಾಯಕಲ್ಲಗೊಳಿಸಿದರು. 
ರಾಜಕಾರಣಕ್ಕೂ ಮತ್ತು ಅಧಿಕಾರಕ್ಕೂ ಅತ್ಯಂತ ನಿಕಟಸಂಬಂಧ. ಅಂತೆಯೇ ರಾಜಕಾರಣಿಗೂ 
ಮತ್ತು ಅಧಿಕಾರಕ್ಲೂ ಸಹ. ಸಾಮಾನವಾಗಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್‌ಗೆ ಪ್ರಥಮ 
ಬಾರಿಗೆ ಆಯ್ದೆಯಾದರೆಂದರೆ ಅವರ ಮುಂದಿನ ಗುರಿ ಮಂತ್ರಿಯಾಗುವುದು. ಇದಕ್ಕಾಗಿ ಯಾವುದೇ 
ಮಾರ್ಗಗಳನ್ನು ಅನುಸರಿಸಲು ಸಹ ಸಿದ್ದ ಆದರೆ 1970 ರಲ್ಲೇ ವಿಧಾನ ಪರಿಷತ್‌ ಪವೇಶಿಸಿದ 
ಟಿ.ಎನ್‌.ಎನ್‌. ಮಂತ್ರಿಯಾದದ್ದು 1989ರಲ್ಲಿ! ಸಮರ್ಥ ರಾಜಕಾರಣಿಯು, ಚತುರ ಮಾತುಗಾರರೂ 
ಆಗಿದ್ದರೂ ಅಧಿಕಾರದ ಆಕಾಂಕ್ಷೆಯನ್ನೇ ಮುಂದು ಮಾಡಿಕೊಂಡು ಸಜ್ಜನಿಕೆಯನ್ನೆಂದೂ 
ಕೆಳದುಕೊಂಡವರಲ್ಲ. ಆಥ್ಮರಿಂದಲೇ ಅರ್ಹತೆಯಿದ್ದೂ ಸಜೆವರಾಗಿ ನೇಮಕವಾಗಬೇಕಾದದ್ದು ಸುಮಾರು 
ಎರಡು ಎರಡು ದಶಕದ ಅಂತ್ಕದ ಹೊತ್ತಿಗೆ ಎಂಬುದು ಇಲ್ಲೇ ದಾಖಲಾರ್ಹವೆನಿಸುತ್ತದೆ. 


ರಾಜಕೀಯಕ್ಕೆ ಪ್ರವೇಶಿಸಲು ಗಾಡ್‌ ಫಾದರ್‌ಗಳು ಬೇಕಿಲ್ಲ. ಆದರೆ ರಾಜಕಾರಣದಲ್ಲಿ 
ಅಧಿಕಾರ ಹಿಡಿಯಬೇಕಾದರೆ ಗಾಡ್‌ಫಾದರ್‌ಗಳು ಬೇಕೆ ಬೇಕು. ಆದರೆ ಟಿ.ಎನ್‌.ಎನ್‌ ರಿಗೆ 
ರಾಜಕೀಯದಲ್ಲಿ ಯಾರೂ ಗಾಡ್‌ ಫಾದರ್‌ಗಳಿರಲಿಲ್ಲ. ಏಕೆಂದರೆ ಅವರೆಂದೂ ವ್ಯಕ್ತಿಗೆ 
ನಿಷ್ಠರಾದವರಲ್ಲ. ಪಕ್ಷಕ್ಕೆ ನಿಷ್ಟರಾಗಿದ್ದವರು. ಹೀಗಾಗಿ ವಿಧಾನ ಪರಿಷತ್‌ ಸದಸ್ಸರಾಗಿ, ಪ್ರದೇಶ ಕಾಂಗ್ರೆಸ್‌ 
ಸಮಿತಿಯ ಪದಾಧಿಕಾರಿಯಾಗಿ, ಪರಿಷತ್‌ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ, ವಿಧಾನಪರಿಷತ್‌ 
ಸಭಾಪತಿಯಾಗಿ, ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದರು. ಆದರೆ ವಿಧಾನ ಪರಿಷತ್‌ ಸದಸ್ಮರಾಗಿದ್ದರು 
ಮಂತ್ರಿಯಾಗಲು 20 ವರ್ಷವನ್ನು ಕಾಯಬೇಕಾಯಿತು. ಮಂತ್ರಿ ಪದವಿ ಟೆ.ಎನ್‌.ಎನ್‌. ಅವರಿಗೆ 
ಸುಲಭವಾಗೇನೂ ದಕ್ಕಲಿಲ್ಲ. 1989ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್‌ ಅಧಿಕಾರಕ್ಕೆ ಬಂದಾಗ ಮೈಸೂರಿಗೆ 
ಭೇಟಿ ನೀಡಿದ್ದ ಅಖಿಲಭಾರತ ಕಾಂಗ್ರೆಸ್‌ನ ಅಂದಿನ ಆಧ್ಯಕ್ಷರಾಗಿದ್ದ ಶ್ರೀ ರಾಜೀವಗಾಂಧಿಯವರನ್ನು 


3 


10 ಟಿ.ಎನ್‌. ನರಸಿಂಹಮೂರ್ತಿ 


ಭೇಟಿ ಮಾಡಿದ್ದರು. ಇದರ ಫಲಶೃತಿಯಾಗಿ ಕರ್ನಾಟಕ ಕಾಂಗೆಸ್‌ ಶಾಸಕಾಂಗ ಪಕ್ಷದ ನಾಯಕರಾದ 
ವಿರೇಂದ್ರ ಪಾಟೀಲ್‌ರಿಗೆ ಟಿ.ಎನ್‌.ಎನ್‌. ರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಹೈಕಮಾಂಡ್‌ನಿಂದ 
ಆದೇಶವೂ ಬಂದಿತು. ಆದರೆ ಕಾಂಗ್ರಸ್‌ ಸ 


೦ಸ್ಕೃತಿಯಲ್ಲಿ ಸಹಜವಾಗಿರುವಂತೆ ಟಿ 
ಸಂಭವನೀಯರ ಪಟ್ಟಿಯಿಂದ ಟಿ.ಎನ್‌.ಎನ್‌. ರ ಹೆಸರು ಕಾಣೆಯಾಗಿತ್ತು. ಆಗ ರಾಜೀವ್‌ 
ಗಾಂಧಿಯವರು ದೆಹಲಿಯಿಂದ KE ಪಾಟೀಲರನ್ನು ಸಂಪಕಿಸಿ “ಟಿ.ಎನ್‌.ಎನ್‌. ಇಲ್ಲದೆ 


ಸಂಪುಟ ರಚನೆ ಬೇಡ” ಎಂದು ನೆನಪಿಸಿದ್ದರು. ಅಂತಿಮವಾಗಿ ವಿರೇಂದ್ರ ಪಾಟೀಲರ ಸಂಪುಟದಲ್ಲಿ 
ಆನಂತರ ವಸತಿ ಮತ್ತು ನಗರಾಭಿವೃದ್ಧಿ ಸಜಿವರಾಗಿ ಸೇರ್ಪಡೆಯಾದರು. ಮೊದಲು ಮೀನುಗಾರಿಕೆ 
ಮತ್ತು ಬಂದರು ಖಾತೆಯನ್ನು ನಿರ್ವಹಿಸಿ ಹಲವಾರು ದಿಟ್ಟ ಕ್ರಮಗಳನ್ನು ಕೈಗೊಂಡವರು. ಜೊತಗೆ 
ವಿಧಾನ ಪರಿಷತ್‌ನ ಸಭಾನಾಯಕರಾಗಿಯು ಕಾರ್ಯನಿರ್ವಹಿಸಿದ ಟಿ.ಎನ್‌.ಎನ್‌. ನವೆಂಬರ್‌ 
1990 ರಲ್ಲಿ ಬಂಗಾರಪ್ಪ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಜೆವರಾಗಿ 
ಸೇರ್ಪಡೆಯಾದರು. ಹಾಗೂ ವಿಧಾನ ಪರಿಷತಿನ ಸಭಾ ನಾಯಕರಾಗಿಯು ಮುಂದುವರಿದರು. 

ಆಹಾರ ಮಕ್ಕು ನಾಗರಿಕ ಸರಬರಾಜು ಸಜಿವರಾಗಿ ಟಿ.ಎನ್‌.ಎನ್‌. ಅವರು ಹಲವಾರು 
ಪಗತಿಪರ ಯೋಜನೆಗಳನ್ನು ದೀನ, ದಲಿತರು ಹಾಗೂ ಬಡತನದ ರೇಖೆಗಳಿಗಿಂತ ಕೆಳ ದರ್ಜೆಯಲ್ಲಿ 
ಬಡವರ್ಗದವರಿಗಾಗಿ ವಿಶೇಷ ಯೋಜನೆಗಳನ್ನು ಜಾರಿ ಗೊಳಿಸಿದರು. ಉಪೇಕ್ಷಿತ ಪದೇಶಗಳ 
ಬಡ ಜನತೆಗೆ ಸಂಚಾರಿ ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ಆಹಾರ ಸರಬರಾಜು ಮಾಡುವಂತಹ 
ದಿಟ್ಟ ಕಮವನ್ನು ಕೈಗೊಂಡಿದ್ದರು. ಹಾಗೂ ಬಡತನ ರೇಖೆಯ ಕೆಳಗಿರುವ ಜನರಿಗಾಗಿ ಇಂದಿರಾ 
ಗಾಂಧಿಯವರು ಭಾವ ಚಿತ್ರ ಇರುವ ಪಡಿತರ ಚೀಟಿಗಳನ್ನು ವಿತರಿಸುವ ವ್ಯವಸ್ಥ ಮಾಡಿದ್ದರು. 
ಟಿಎನ್‌.ಎನ್‌.ರ ಈ ಕ್ರಮವನ್ನು ವಿಧಾನ ಸಭೆಯಲ್ಲಿ ವಿರೋಧ ಪಕ್ಷಗಳು ಭಾರಿಗುಲ್ಲು ಗದ್ದಲ್ಲ 
ಎಬ್ಬಿಸಿದ್ದು. ಹಾಗೂ ಇಂದಿರಾ ಗಾಂಧಿಯವರ ಭಾವ ಚಿತ್ರವಿರುವ ಪಡಿತರ ಚೀಟಿಗಳನ್ನು 
ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದರು. ಆಗ ಸ್ಪೀಕರ್‌ ಆಗಿದ್ದವರು ಎಸ್‌.ಎಂ. ಕೃಷ್ಣ ಎಲ್ಲಾ 
ಟೀಕೆ-ಟಪೆಗಳನ್ನು ಮೂದಲಿಕೆಗಳನ್ನು ಸ್ಥಿತ ಪ್ರಜ್ಞರಾಗಿ ಆಲಿಸುತ್ತ ಕುಳಿತಿದ್ದ ಟಿ.ಎನ್‌.ಎನ್‌ - ಸೀಕರ್‌ 
ಅವರ ಆದೇಶ ಬರುತ್ತಿದ್ದಂತೆ ಟೀಕೆ-ಟಿಪ್ಪಣೆ, "ಮೂದಲಿಕೆಗಳಿಗೆ ಸಮರ್ಥವಾಗಿ ಉತ್ತರಿಸಿ, 
ಮಂತ್ರಿಯಾದವರಿಗೆ ತಾನು ಮಾಡಿದ್ದನ್ನು ಸಮರ್ಥಿಸಿಕೊಳ್ಳುವ ಎದೆಗಾರಿಕೆ ಇರಬೇಕು ಕಣ್ರೇ 
ಎನ್ನುತ್ತಿದ್ದರು ಜಯಪ್ರಕಾಶ್‌ ನಾರಾಯಣರ ಪೋಟೊಃ ಹಾಕಿದ್ದರೆ “ಕಾರ್ಡುಗಳನ್ನು ಸ 


ಟಿ.ಎನ್‌.ಎನ್‌., ಸ ಮ ಒಂದು ಪಕ್ಷದ ನಾಯಕಿಯಾಗಿರಲಿಲ್ಲ. ಅವರು 
po] 


ಸಂಸದೀಯ ಪಟು 11 


ಬೇಕಾದರೆ ತಿರಸ್ಕರಿಸಿ. ಈ ಕಾರ್ಡುಗಳನ್ನು ಯಾರು ಪಡೆದಿದ್ದರೋ ಅವರಾರೂ ಬೇಡ 
ಅನ್ನದಿರುವುದರಿಂದ ಇದನ್ನು ವಾಪಸ್ಸು ತೆಗೆದು ಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದು ಟಿ.ಎನ್‌.ಎನ್‌. 
ಗುಡುಗಿದ್ದರು. ಸಜಿವರಾಗಿ ಅತ್ವಲ್ಲ ಅವಧಿಯು ಸೇವೆಯನ್ನು ಮಾಡುವ ಅವಕಾಶವನ್ನು ಪಡೆದಿದ್ದ 
ಟಿ.ಎನ್‌.ಎನ್‌. ಅನೇಕ ದಿಟ್ಟ ಕ್ರಮಗಳನ್ನು ಕೈಗೊಂಡು ಸಮರ್ಥನೀಯವಾಗಿ ಕಾರ್ಯ 
ನಿರ್ವಹಿಸಿದವರು. 


ಕೊನೆಯವರೆಗೂ ಎ.ಐ.ಸಿ.ಸಿ ಸದಸ್ಮರಾಗಿದ್ದ ಟಿ.ಎನ್‌.ಎನ್‌. 1991ರಲ್ಲಿ ಕರ್ನಾಟಕ ಆಹಾರ 
ಮತ್ತು ನಾಗರಿಕ ಸರಬರಾಜು ಕಾರ್ಹೊರೇಷನ್‌ (ನಿ) ನ ಅಧ್ಯಕ್ಷರಾಗಿಯು ಕಾರ್ಯನಿರ್ವಹಿಸಿದವರು. 
ಸತತ ಮೂವತ್ತು ವರ್ಷಗಳ ಕಾಲ ವಿಧಾನ ಪರಿಷತ್‌ನ ಸದಸ್ಥರಾಗಿ ಮೇಲ್ಪನೆಗೆ ವಿಧಾನಸಭೆಯಿಂದ 
ಒಮ್ಮೆ ಆಯ್ಕೆಯಾಗುತ್ತಿದ್ದ ಅವರು ಒಮ್ಮೆ ಮಾತ್ರ ಮೈಸೂರು ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ 
ಕ್ಷೇತ್ರದಿಂದ ಮೇಲ್ಮನೆಗೆ ಆಯ್ಕೆಯಾಗಿದ್ದರು. ತಮಗೆ ಟಿಕೆಟ್‌ ದೊರೆಯಲೇನಾದರೂ 
ತೊಂದರೆಯಾಗುವ ಲಕ್ಷಣ ಕಂಡಾಗಲೆಲ್ಲಾ ಟಿ.ಎನ್‌.ಎನ್‌. ದೆಹಲಿಗೆ ತೆರಳಿ ಬಿಡಾರ ಹೂಡುತ್ತಿದ್ದರು. 
ಅಲ್ಲಿಂದ ಟಿಕೆಟ್‌ ತರುವುದು ಹೇಗೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಟಿಕೆಟ್‌ಗಾಗಿ ಸ್ಥಳೀಯರನ್ನು 
ಕಾಡಿ ಬೇಡುವ ಜಾಯಮಾನ ಅವರದಾಗಿರಲಿಲ್ಲ. 


"ಸಮಾಜ ಸೇವೆ' ಮತ್ತು "ರಾಜಕೀಯ ಸೇವೆ' ಎರಡನ್ನು ಜೀವನದುದ್ದಕ್ಕೂ 
ಪಾಲಿಸುವವರು- ಸಾಧಿಸುವವರು ಅತ್ಯಂತ ವಿರಳ. ಕೆಲವರಿಗೆ ರಾಜಕೀಯ ಜೀವನವೆಂದರೆ 
ಹೋರಾಟ-ಸಂಘರ್ಷದ ಬದುಕಾಗಿರುತ್ತದೆ. ಆದರೆ ಟಿ.ಎನ್‌.ಎನ್‌. ಅವರಿಗೆ ಜೀವನ ಎಂಬುದು 
ಹೋರಾಟವೂ ಆಗಿರಲಿಲ್ಲ ಮತ್ತು ಸಂಘರ್ಷವೂ ಆಗಿರಲಿಲ್ಲ. ಆದರೆ ಜೀವನವನ್ನು ಸವಾಲಾಗಿ 
ಸ್ಪೀಕರಿಸಿದವರು. ಅವರ ಜೀವನವೇ ಒಂದು ಪಯಣವಿದ್ದಂತೆ ಸದಾ ಸಕ್ರಿಯವಾಗಿದ್ದು, 
ಕಿಯಾಶೀಲರಾಗಿದ್ದವರು. ಅವರ ಜೀವನದ ಪ್ರತಿ ಕ್ಷಣಗಳೂ ದಾಖಲೆಗಳ ಸರಮಾಲೆಗಳೇ ಆಗಿವೆ. 
ಒಂದು ಮೈಲಿಗಲ್ಲು. ಇಡೀ ದೇಶದಲ್ಲಿಯೆ ದಲಿತ ವರ್ಗಕ್ಕೆ ಸೇರಿದ ವ್ಯಕ್ತಿಯೊಬ್ಬರು ಸತತವಾಗಿ 
ಮೂರು ದಶಕಗಳ ಕಾಲ ವಿಧಾನ ಪರಿಷತ್‌ ಸದಸ್ಯರಾದವರಲ್ಲಿ ಟೆ.ಎನ್‌.ಎನ್‌. ಮೊದಲಿಗರು 
ಮೇಲ್ಮನೆಯಲ್ಲಿ ಎಲ್ಲಾ ಹುದ್ದೆಗಳನ್ನು ಅನುಭವಿಸಿದ್ದು ಇವರು ಮಾತ್ರ ಕೆ.ಪಿ.ಸಿ.ಸಿ. ಪಧಾನ ಕಾರ್ಯದರ್ಶಿ, 
ಕಾರ್ಯಕಾರಿಸಮಿತಿ, ಚುನಾವಣಾ ಸಮಿತಿ ಸದಸ್ಥರಾಗಿದ್ದರು. ವಿಧಾನ ಪರಿಷತ್‌ನ ವಸಶಿ ಸಮಿತಿಯ 
ಅಧ್ಯಕ್ಷರಾಗಿ, ಪರಿಶಿಷ್ಟಜಾತಿ! ವರ್ಗಗಳ ಸಮಿತಿ ಸದಸ್ಯರಾಗಿ, ಬೆಂಗಳೂರು ಕೊಳಜೆ ವಾಸಿಗಳ 
ಸಮಸ್ಯೆಗಳ ಅಧ್ಯಯನ ಸಮಿತಿಯ ಅಧ್ಯಕ್ಷರಾಗಿ, ಎರಡು ಬಾರಿ ವಿಧಾನ ಪರಿಷತ್‌ನ ಹಕ್ಕು ಬಾಧ್ಮತಾ 
ಸಮಿತಿ ಅಧ್ಯಕ್ಷರಾಗಿ, ನಿಯಾಮಾವಳಿ ಸಮಿತಿಯ ಸದಸ್ಕರಿಗೆ ವ್ಯವಹಾರ ಸಲಹಾ ಸಮಿತಿ, ಪಕ್ಷದ 
ಕಾನೂನು ಸಮಿಶಿಯ ಸದಸ್ಪರಾಗಿ, 20 ಅಂಶಗಳ ಅನುಷ್ಠಾನ ಸಮಿತಿಯ ಸದಸ್ಥರಾಗಿ, ಪರಿಶಿಷ್ಟಜಾತಿ! 
ವರ್ಗದ ಶಾಸಕರ ವೇದಿಕೆಯ ಉಪಾಧ್ಯಕ್ಷರಾಗಿ ಸೇವೆಸಲ್ಲಿಸಿದ್ದವರು. ಹಲವಾರು ರಾಷ್ಟ್ರೀಯ, 
ಅಂತರ ರಾಷ್ಟ್ರೀಯ ವಿಜಾರ ಸಂಕಿರಣದಲ್ಲಿ ಭಾಗವಹಿಸಿದ್ದು, ಯುವ ರೈತರ ವೇದಿಕ, ಮೈಸೂರು 


12 ಟಿ.ಎನ್‌. ನರಸಿಂಹಮೂರ್ತಿ 


ದಸರಾ ವಸ್ತು ಪದರ್ಶನ ಸಮಿತಿ, ವಿದ್ಧಾರ್ಥಿ ವೇತನ ಸಮಿತಿ, ಕೆಆರ್‌. ಆಸ್ಪತ್ರೆ ಪಿಕೆ. ಸ ಸ್ಮಾನಿಟೋರಿಯಂ 
ಆಸ್ಪತ್ರೆ ಭಾರತೀಯ ವೈದ್ಯ ಪದ್ದತಿಯ ಕಾಲೇಜು, ಜಿಲ್ಲಾ ಅಭಿವೃದ್ದಿಮಂಡಳಿಗಳ ಸದಸ್ಯರಾಗಿ, 


ಹರಿಜನಸೇವಕ ಸಂಘಸೇವಾದಲದ ಪದಾಧಿಕಾರಿಯಾಗಿಯು ಕೆಲಸ ಮಾಡಿದ್ದಾರೆ. 


ಶಿಕ್ಷಣಕ್ಕೂ ಮತ್ತು ಟಿಎನ್‌.ಎನ್‌. ಗೂ ಎಲ್ಲಿಲ್ಲದ ನಂಟು ಎರಡು ದಶಕಗಳ ಕಾಲ 
ಮೆ ಸೂರು ವಿಶ್ವವಿದ್ಧಾನಿಲಯದ ಸೆನೆಟ್‌ ಸದಸ್ಕರು ಹಾಗೂ ಮಾನ್ಯತಾ ಸಮಿತಿಯು ಸದಸ್ಕರು 
ಆಗಿ ಕಾರ್ಯನಿರ್ವಹಿಸಿದ್ದ ಟಿ.ಎನ್‌.ಎನ್‌., ಮೈಸೂರು ವಿಶ್ವ ವಿದ್ಧಾನಿಲಯದ ಕಾರ್ಯ ದಕ್ಷತೆಗೆ 
ತಮ್ಮದೇ ಆದೇ ರೀತಿಯಲ್ಲಿ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಮೈಸೂರು ವಿಶ್ವವಿದ್ಯಾಲಯವು 
ಪ್ರವಾಸೋದ್ಯವು ಸಾರ್ವಜನಿಕ ಸಂಪರ್ಕ ಕೋರ್ಸ್‌ ಪ್ರಾರಂಭಿಸುವ ಬಗ್ಗೆ ಶಿಫಾರಸ್ಸು ಮಾಡಲು 
ರಚಿಸಿದ್ದ ಸಮಿತಿಯ ಅಧ್ಯಕ್ಷರಾಗಿದ್ದರು. ರಾಜ್ಯ ವಯಸ್ಥರ ಶಿಕ್ಷಣ ಸಮಿತಿಯ ಸದಸ್ಯರಾಗಿ 15 
ವರ್ಷಗಳ ಕಾಲ ಕೆಲಸ ಮಾಡಿದ್ದರು. ಹಾಗೂ ರಾಜ್ಯ ವಯಸ್ಕರ ಶಿಕ್ಷಣ ಸಮಿತಿಯ ಕಾರ್ಯಕಾರಿ 
ಸಮಿತಿಗೆ ಚುನಾಯಿತರಾಗಿದ್ದು, ರಾಜ್ಯ ಪಾಥಮಿಕ ಶಿಕ್ಷಣದ ಸಲಹಾಸಮಿತಿ, ರಾಜ್ಯ ಪದವಿ ಪೂರ್ವ 
ಶಿಕ್ಷಣ ಮಂಡಳಿಯ ಅಧ್ಯಾಪಕೇತರ ಮೌಕರರ ನೇಮಕಾತಿ ಮಂಡಳಿ, ಭಾರತೀಂಯ ನಿರ್ವಹಣಾ 
ಸಂಸ್ಥೆಯು ಆಡಳಿತ ಮಂಡಳಿಯ ಸದಸ್ಕರಾಗಿಯು ಕಾರ್ಯನಿರ್ವಹಿಸಿದ ಅನುಭವವನ್ನು 
ಟಿ.ಎನ್‌.ಎನ್‌. ಹೊಂದಿದವರಾಗಿದ್ದರು. ಇದಲ್ಲದೆ ರಾಜ್ಯ ವಯಸ್ಕರ ಶಿಕ್ಷಣ ಸಮಿತಿ, ಇಂಡಿಯನ್‌ 
ರೆಡ್‌ ಕ್ರಾಸ್‌ ಸೊಸೈಟಿ, ಭಾರಶೀಯ ಯೂತ್‌ ಹಾಸ್ಟೆಲ್‌ ಸಂಘ, ಇಂಡೋ- ಇಸ್ಲಾಮಿಕ್‌ ಸೊಸೆಟಿಯ 
ಆಜೇವ ಸದಸ್ಮರೂ ಆಗಿ ಸೇವೆ ಸಲ್ಲಿಸಿದ್ದರು. 


ಭಾರತದ ಆರೋಗ್ಯಕರವಾದ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಪ್ರಬಲವಾದ ನಂಬಿಕೆಯನ್ನು 
ಹೊಂದಿದ್ದಟಿ ಟೆಎನ್‌.ಎನ್‌. ಅವರು ಸಮಾಜವಾದ ಮತ್ತು ಜಾತ್ಯತೀತವಾದದ ಸಮಾಜವನ್ನು ಕಟ್ಟುವ 
ಹಂಬಲವನ್ನು ಹೊಂದಿದವರಾಗಿದ್ದರು. iin ತತ್ವ-ಜೆಂತನೆಯಲ್ಲಿ ಅಪಾರ ನಂಬಿಕೆಯನ್ನು 
ಹೊಂದಿದ್ದ ಟಿಎನ್‌.ಎನ್‌. ರಾಷ್ಟಾದ್ದಾಂತ ನನ ನಿರೋಧವನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸುತ್ತಾ 
ಬಂದವರು. 


ರಾಷ್ಟ್ರ ಅಂತರರಾಷ್ಟ್ರೀಯ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದ ಟಿ.ಎನ್‌.ಎನ್‌. 1987ರಲ್ಲಿ 


ರಾ [a] 


ಮಲೇಶಿಯದ ತೌಲಂಲಂಪುರ್‌ನಲ್ಲಿ ನಡೆದ ಕಾವನ್‌ವೆಲ್ತ್‌ ಪಾರ್ಲಿಮೆಂಟರಿ ಸಮೇಳದಲ್ಲಿ ಭಾರತದ 
ಪತಿ ರ sb ಮ ಸ ಇದನ್ನು ಸದುಪಯೋಗ ಪಃ 


ಮ ಈ Ri ಲ್ಲಿ sa ಕಾಮನ್‌ವೆಲ್ತ್‌ ರಾಷ್ಟಗಳ ಗಮನ ಸೆಳೆದಿದ್ದರು. 
ಹಾಗೂ ಆನಂತರ ಹಾಂಗಕಾಂಗ್‌, ಜಪಾನ್‌ ಬಾಂಗ್‌ಕಾಕ್‌, ಮತ್ತು ಸಿಂಗಪೂರ್‌ಗಳನ್ನು 


ಸಂದರ್ಶಿಸುವ ಸುಯೋಗವು ಮೊರೆಯಿಪು. ಇದರಿಂದ ಅಪಾರವಾದ ಜ್ಞಾನವನ್ನು ಪಡೆದುಕೊಂಡ 


ಸಂಸದೀಯ ಪಟು 13 


ಹೀಗೆ ಟಿ.ಎನ್‌.ಎನ್‌. ರ ಜೀವನವೇ ಒಂದು ಅಧ್ಯಯನ-ಸಂಶೋಧನೆಯ ಪಯಣ. 
ಜೀವನದುದ್ದಕ್ಕೂ ಒಂದಲ್ಲ ಒಂದು ಹುದ್ದೆಯಲ್ಲಿರುತ್ತಿದ್ದ ಅವರು ಸದಾಸಕ್ರಿಯವಾಗಿ 
ತೊಡಗಿಸಿಕೊಂಡಿದ್ದವರು. ಆದರೆ ವಿಧಾನ ಸಭೆಗೆ ನೇರ ಚುನಾವಣೆಯಿಂದ ಪ್ರವೇಶಿಸಲಾಗದ್ದಕ್ಕೆ 
ಅವರಿಗೆ ಕೊರಗಂತೂ ಇದ್ದೆ ಇತ್ತು. ಟಿ.ಎನ್‌.ಎನ್‌. ಅವರಿಗೆ ಹಿಂಬಾಗಿಲು ಪ್ರವೇಶವೇ ಸರಿ ಎಂದು 
ಹೇಳುವವರಿಗೂ ಸಹ ಅವರ ಶಿಸ್ತು, ಕರಾರು ವಕ್ಕಾದ ಮಾತು, ಅವರ ಸೂಟು-ಬೂಟು ಧರಿಸಿಕೊಂಡು 
ಸದಾಠಾಕು ಠೀಕಾಗಿರುತ್ತಿದ ಹಾವಭಾವವೇ ವಿರೋಧಿಗಳ ಎದೆಗುಂದಿಸುವಂಶಿತ್ತು. ಆನಂತರದ 
ಕಾಂಗ್ರೆಸ್‌ನ ಹೈಕಮಾಂಡ್‌ನ ಹೊಸ ಸೂತ್ರದನ್ನಯ ವಿಧಾನ ಪರಿಷತ್‌ಗೂ ಟಿ.ಎನ್‌.ಎನ್‌ ಪವೇಶಿಸಲು 
ಸಾದ್ದವಾಗಲಿಲ್ಲ. ಆದರೆ ಟಿ.ಎನ್‌.ಎನ್‌. ಅವರಿಗೆ ಏನಾದರೊಂದು ಸ್ಥಾನ-ಮಾನ ಅಥವಾ ಅವಕಾಶ 
ಕಲ್ಪಿಸಿಕೊಡುವುದು ಮುಖ್ಯ ಮಂತ್ರಿ ಎಸ್‌.ಎಂ. ಕೃಷ್ಣ ಅವರಿಗೆ 2000ರಲ್ಲಿ ಅನಿವಾರ್ಯವಾಯಿತು. 
ಹೈಕಮಾಂಡ್‌ನಿಂದ ಅಂತಹ ಒತ್ತಡವೂ ಬರುತ್ತಿತ್ತು. ಆದ್ದರಿಂದ ಅಕ್ಟೋಬರ್‌ 25, 2000ರಲ್ಲಿ ಎರಡನೇ 
ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಟಿ.ಎನ್‌.ಎನ್‌. ರನ್ನು ನೇಮಕಮಾಡಿ, ಸಂಪುಟ ದರ್ಜೆಯ 
ಸ್ಥಾನಮಾನದ ಅಧ್ಯಕ್ಷ ಪದವಿಯನ್ನು ನೀಡಲಾಯಿತು. ಆಯೋಗದ ಅಧ್ಯಕ್ಷರಾಗಿ ಆಯೋಗದ 
ಅಂತಿಮ ವರದಿಯನ್ನು ಡಿಸೆಂಬರ್‌ 7, 200 ರಂದು ಸಲ್ಲಿಸಲು ನಿರ್ಧರಿಸಿದ್ದರು. ಅದರಂತೆ 
ಸಿದ್ದತೆಯನ್ನು ನಡೆಸಿಕೊಂಡಿದ್ದರು. 

ಕರ್ನಾಟಕ ಎರಡನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ 
ಪಂಚಾಯ್ತ್‌ರಾಜ್‌ ಸಂಸ್ಥೆಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಸ್ಥಿತಿ-ಗತಿಗಳ ಅಧ್ವಯನಕ್ಕಾಗಿ ಹಲವಾರು 
ತಿಂಗಳುಗಳಿಂದ ಟಿ.ಎನ್‌.ಎನ್‌. ಅವರು ರಾಜ್ಯಾದ್ಯಾಂತ ಪ್ರವಾಸವನ್ನು ಮಾಡಿದ್ದರು. ಪಂಚಾಯತ್‌ 
ರಾಜ್‌ ಸಂಸ್ಥೆಗಳು ವಾಸ್ತವವಾಗಿ ನಿಜಕ್ಕೂ ದುಖ್ಳಿತಿಯಲ್ಲಿವೆ. ಇದುವರೆಗಿನ ಸರ್ಕಾರಗಳೆಲ್ಲಾ ಈ 
ಕ್ಷೇತ್ರವನ್ನು ಕಡೆಗಣಿಸಿವೆ. ತಮಗೆ ಕೆಲವು ಆದಾಯದ ಮೂಲಗಳನ್ನು ಬಿಟ್ಟುಕೊಡುವಂತೆ ಈ 
ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪ್ರಮುಖರು ಕೇಳುತ್ತಿದ್ದಾರೆ. ಅವರುಗಳ ಈ ಬೇಡಿಕೆಯನ್ನು 
ಸಹಾನುಭೂತಿಯಿಂದ ಪರಿಶೀಲಿಸಿ ಈಡೇರಿಸದಿದ್ದರೆ ಪಂಚಾಯತ್‌ ರಾಜ್‌ ವ್ಯವಸ್ಥೆಯೇ ಕುಸಿದು 
ಹೋಗುತ್ತದೆ. ಎಷ್ಟೋ ಕಡೆ ಪಂಚಾಯಿತಿಗಳಿಗೆ ಸ್ವಂತ ಕಟ್ಟಡವೇ ಇಲ್ಲ. ಅಧ್ಯಕ್ಷರಿಗಿಂತ ಕಾರ್ಯದರ್ಶಿಗೆ 
ಹೆಚ್ಚು ಆಧಿಕಾರ ಇರುವುದು ಪ್ರಜಾಪ್ರಭುತ್ವದ ವಿಪರ್ಯಾಸ ಎಂದು ಟಿ.ಎನ್‌.ಎನ್‌. ಹೇಳುತ್ತಿದ್ದರು. 

ಪಂಚಾಯಿತಿಗಳಿಗೆ ಹೆಚ್ಚು ಹಣ ಅಧಿಕಾರ ಕೊಡಬೇಕು ನಿಜ. ಅದೇ ಕಾಲಕ್ಕೆ 
ದುರುಪಯೋಗ ವಾಗದಂತೆಯೂ ಎಚ್ಚರ ವಹಿಸಬೇಕು ಮತ್ತು ಕ್ರಮಗಳನ್ನು ರೂಪಿಸಬೇಕು. 
ನನ್ನ ವರದಿಯಲ್ಲಿ ಇವೆಲ್ಲ ಇರುತ್ತದೆ. ಇಂತಹ ವರದಿಯನ್ನು ಹಿಂದೆ ಯಾರು ಕೊಟ್ಟಿರಬಾರದು. 
ಸನ್ನದು ಶಾಸನಬದ್ಧ ಆಯೋಗವಾಗಿರುವುದರಿಂದ ಅದನ್ನು ಸರ್ಕಾರ ಅನುಷ್ಠಾನಕ್ಕೆ ತರಲೇಬೇಕಾಗುತ್ತದೆ 
ಎಂದು ಟಿ.ಎನ್‌.ಎನ್‌. ಹೇಳುತ್ತಿದ್ದರು. ಆದರೆ ವರದಿ ಸಲ್ಲಿಸುವುದಕ್ಕೆ ಮೊದಲೇ ಅವರು 
ಅಸ್ತಂಗತರಾದದ್ದು (25.10.2001) ದುರ್ದೆವದ ಸಂಗತಿಯಾಗಿದೆ. 


14 ಟಿ.ಎನ್‌. ನರಸಿಂಹಮೂರ್ತಿ 


ಟಿ.ಎನ್‌.ಎನ್‌. ರ ಜೀವನ ಚರಿತ್ರೆಯನ್ನು ವಿವರಿಸುವಾಗ ಪತ್ರಿಕಾರಂಗವನ್ನು ಕುರಿತು 
ಪಸ್ತಾಪಿಸದೇ ಹೋದರೆ ಅವರ ಜೀವನ ಚರಿತ್ರೆಯೇ ಅಪೂರ್ಣವೆನಿಸುತ್ತದೆ. ಪತ್ರಕರ್ತರ 
ಒಡನಾಟವೆಂದರೆ ಟಿ.ಎಸ್‌.ಎನ್‌. ರವರಿಗೆ ಪಂಚಪ್ರಾಣ. ಹೀಗಾಗಿ ಅವರನ್ನು ಕೆಲವರು ಪ್ರೀತಿಯಿಂದ 
“ಪತ್ರಿಕಾ ಹುಲಿ” (P೩pೀ i) ಎಂದು ತಮಾಷೆ ಮಾಡುತ್ತಿದ್ದರು. ಮೈಸೂರಿನಲ್ಲಿ 
ತಿಂಗಳಿಗೊಂದಾದರೂ ಬೆಳಗಿನ ಹೊತ್ತು ಪತ್ರಿಕಾ ಗೋಷ್ಠಿ ಕರೆಯುವುದು ಅವರ ಸಂಪ್ರದಾಯ. 
ಹಾಗೆಯೇ ಅವರ ಪ್ರವಾಸದಲ್ಲಿದ್ದಾಗಲೆಲ್ಲಾ ಪವಾಸ ಕೈಗೊಂಡ ಜಿಲ್ಲೆ-ತಾಲ್ಲೂಕು ಕೇಂದ್ರಗಳಲ್ಲೆಲ್ಲಾ 
ಪತ್ರಿಕಾ ಗೋಷ್ಠಿಗಳು ಸರ್ವೆಸಾಮಾನ್ಯವಾಗಿರುತ್ತಿದ್ದವು. ಅವರ ಪತ್ರಿಕಾಗೋಷ್ಠಿಯೆಂದರೆ ಪುಷ್ಠಳವಾದ 
ಉಪಹಾರ ಎಂದೇ ಅರ್ಥ. ಉಪಹಾರದ ನಡುವೆ ಪತ್ರಕರ್ತರು ಯಾರಾದರೂ ಪಶ್ನೆ ಕೇಳಿದರೆ 
“ಮೊದಲು ತಿಂಡಿ ತಿನ್ನಿ ಸ್ಥಾಮಿ ಆಮೇಲೆ ಮಾತನಾಡೋಣ' ಎಂದು ಪ್ರೀತಿಯಿಂದ ಕ 


ಪತ್ರಿಕೆಗಳ ಜೊತೆ ಜೊತೆಯೇ ರಾಜಕೀಯ ಜೀವನ ನಡೆಸಿದ ಟಿ.ಎನ್‌.ಎನ್‌. ಪ 
ಗೋಷ್ಠಿಯಲ್ಲಿ ಪತ್ರಕರ್ತರಿಂದ ಚುಚ್ಚುವ, ಕೆಣಕುವ, ಕೋಪ ಬರಿಸುವ ಪಶ್ನೆಗಳು ಎದುರಾದರು 
ಶಲೆಕೆಡಿಸಿಕೊಳ್ಳುತ್ತಿರಲಿಲ್ಲ. ಬದಲಿಗೆ ಇಂತಹ ಪತ್ರಕರ್ತರಿಗೆ ಇನ್ನೊಂದು ಫ್ಲೇಟ್‌ ಕೇಸರಿಬಾತ್‌ ತರಿಸಿ 
ಕೊಡುತ್ತಿದ್ದರು. ಅಜಾನು ಬಾಹು, ವೇಷ ಭೂಷಣದಲ್ಲಿ ಶಿಸ್ತುಗಾರರಂತಿದ್ದ ಟಿ.ಎನ್‌.ಎನ್‌. ಹೇಳಬೇಕು 
ಎನಿಸಿದ್ದನ್ನು ಅತ್ಯಂತ ಗಾಂಭಿರ್ಯದಿಂದ ಹೇಳುತ್ತಿದ್ದರು. ಹೀಗಾಗಿ ಟಿ.ಎನ್‌.ಎನ್‌ ಒಂದು ರೀತಿಯಲ್ಲಿ 
ಪತ್ರಿಕೋದ್ಧ ಮಕ್ಕೆ ಹೊಸದಾಗಿ ಬರುವವರೆಲ್ಲರಿಗೂ ಪಾಠಶಾಲೆಯೇ ಆಗಿದ್ದವರು. ಹಳಬರಿಗೆಲ್ಲಾ 
ಮೆರೆತು ಹೋಗಿದ್ದನ್ನು ನೆನಪಿನ ಅಂಗಳದಿಂದ ಹೆಕ್ಕಿ ತೆಗೆಯುವ ಕಾರ್ಯಾಗಾರವಿದ್ದಂತೆ ಎಂದು 
ಹೆಸರು ಪಡೆದುಕೊಂಡಿದ್ದರು. 


ಸದ್ದು ಮಾಡಿ ಸದಾ ಸುದ್ದಿಯಲ್ಲಿರುವವರು ಕೆಲವರಾದರೆ ಸದ್ದು ಮಾಡದೆಯೇ ಸದಾ 
ಸುದ್ದಿಯಲ್ಲಿದ್ದವರೆಂದರೆ ಟಿ.ಎನ್‌.ಎನ್‌. ಪತ್ರಿಕೆಗಳಲ್ಲಿ ಸದಾ ತಮ್ಮ ಹೆಸರು ಬರುವಂತೆ ನೋಡಿಕೊಳ್ಳುವ 
ಜಯಮಾನದವರಲ್ಲಿ ಟಿ.ಎನ್‌.ಎನ್‌. ಸಿದ್ದ ಹಸ್ತರು. ಪತ್ರಿಕೆಗಳಲ್ಲಿ ಹ ಸರು ಕಾಣಿಸದಿದ್ದರೆ ಆಗಾಗ್ಗೆ 
ಪರ್ತ್ರಕರ್ತರ ಜೊತೆ ಸುದ್ದಿ ಗೋಷ್ಠಿ ನಡೆಸುತ್ತಿದ್ದರು. ಹೀಗಾಗಿ ಟಿ.ಎನ್‌.ಎನ್‌ ರವರಿಗೆ ಪತ್ರಿಕೆಗಳು 
ರಾಜಕೀಯ ಜೇವನದ ಜೀವಾಳಗಳಾಗಿದ್ದವು. ಪತ್ರಿಕಾ ಹೇಳಿಕೆ ಕಳುಹಿಸಿದ ನಂತರ ಪತ್ರಿಕಾ ಕಛೇರಿಗಳಿಗೆ 
ದೂರವಾಣಿ ಕರೆ ಮಾಡಿ ಹಲೋ ಬ್ರದರ್‌ ? ಎಂದೇ ಸಂಬೋಧಿಸಿ ಮಾತನಾಡಿ, ಮ 
ಸಿದ್ದಿಸಿಕೊಳ್ಳುತ್ತಿದ್ದರು. ಹಾಗೆಯೇ ಸಂತಾಪ ಸಂದೇಶ ಕಳುಹಿಸುವಲ್ಲಿ ಟ.ಎನ್‌.ಎಸ್‌. ಮೊದಲಿಗರು. 
ಪತ್ರಕರ್ತರಿಗೂ ವ್ಯಕ್ತಿಯ ನಿಧನದ ಸುದ್ದಿ ಗೊತ್ತಾಗುತ್ತಿದ್ದುದು 
ಎಂಬುದು ವಾಸ್ತವ ಸಂಗತಿ. ಅಷ್ಟೊಂದು ಅಪಾರವಾಗಿ 
ಪತ್ರಿಕಾರಂಗವನ್ನು ಹ ಟಿ.ಎನ್‌.ಎನ್‌. ನಿಧನದ ದಿನ ಮಾತ್ರ ಎಲ್ಲಾ ಪತ್ರಿಕೆಗಳಿಗೂ 


od 


[a 
ಬಹುತೇಕ ಸಂದಭ 


©) 
db 
[¢ 
‘೨ 


% 
el 
[el 
pf 
[e) 
5) 
kel 
ಜ್ಜ 
ps 
್ಕ 
[¥ 
[e 
ತ 
ಡೆ yp 
eS 


ರಜೆಯಿದ್ದುದು ಅತ್ನಂತ ವಿಪರ್ಯಾಸದ ಸಂಗತಿ. ಅವರು ಕಾಲವಾದ ದಿನ ಆಯುಧ 
Ft 


ಪತ್ರಿಕೆಯು ಪ್ರಕಟವಾಗಲಿಲ್ಲ. ಆದುದರಿಂದ ಟಿ.ಎನ್‌.ಎನ್‌. ರವರ ನಿಧನದ ವಾರ್ತೆ ಪಕಟವಾಗಲು 
ಒಂದು ದಿನ ಕಾಯಬೇಕಾಯಿತು. 


ಟಿ.ಎನ್‌. ನರಸಿಂಹ ಮೂರ್ತಿಯವರ ರಾಜಕೀಯ ಜೀವನ ಹೋರಾಟ ಸಂಘರ್ಷ 
ಜೀವನದಿಂದ ಕೂಡಿದ್ದಲ್ಲ. ಅಧಿಕಾರ ಇರಲಿ ಇಲ್ಲದಿರಲಿ ದಲಿತ ವರ್ಗದ ಕ್ಷೇಮಾಭ್ಯುದಯ ಸಾಧನೆಗಾಗಿ 
ಹಂಬಲಿಸಿದ ಜೀವ. ಹೆಸರು ನರಸಿಂಹ ಎಂದಿದ್ದರೂ ಎಳ್ಳಷ್ಟು ಕೋಪವಿಲ್ಲದ ಜೇವ. ಪಸನ್ನ ಮುಖ. 
ನೀಳ ಮೂಗು . ತಂಪೆರೆಯುವ ಕಣ್ಣು. ಸದಾ ಹಸನ್ಮುಕಿ, ಹಿಂದಕ್ಕೆ ಓರಣವಾಗಿ ಬಾಚಿದ 
ತಲೆಗೂದಲನ್ನು ಹೊಂದಿದ್ದ ಟಿ.ಎನ್‌.ಎನ್‌ ಸೌಜನ್ಯ ಮೂರ್ತಿ. ಯಾವುದೇ ಪಕ್ಷದವರಿರಲಿ ಎಲ್ಲರ 
ಸ್ನೇಹ ಸಾಧಿಸುವ ಜಾಣ್ಮೆ ಹೊಂದಿದ್ದ ಟಿ.ಎನ್‌.ಎನ್‌ ಸದಾ ಕ್ರಿಯಾಶೀಲ ರಾಜಕಾರಣದಲ್ಲಿ 
ತೊಡಗಿದ್ದವರು. ಪಕ್ಷರಾಜಕಾರಣದಲ್ಲೂ ಕಾಂಗೆಸ್‌ ಪಕ್ಷವೊಂದಕ್ಕೆ ನಿಷ್ಠೆ ತೋರಿದವರು. ಅಧಿಕಾರ 
ಇಲ್ಲದಿದ್ದಾಗಲೂ ಅವರು ಪಕ್ಷದಿಂದ ಆಚೆಗೆ ತಮ್ಮ ದೃಷ್ಟಿಯನ್ನು ಹಾಯಿಸಿದವರಲ್ಲ. ಪಕ್ಷ ನಿಷ್ಠ 
ರಾಜಕಾರಣಿಯಾಗಿದ್ದ ಟಿ.ಎನ್‌.ಎನ್‌. ಶ್ರೀಮತಿ ಇಂದಿರಾಗಾಂಧಿ, ಶ್ರೀ ರಾಜೀವಗಾಂಧಿ, 
ಬಾಬುಜಗಜೀವನರಾಂ, ಸೇರಿದಂತೆ ರಾಷ್ಟ ಮತ್ತು ರಾಜ್ಯ ಮಟ್ಟದ ನಾಯಕರುಗಳೊಂದಿಗೆ ನಿರಂತರ 
ಸಂಪರ್ಕ ಇಟ್ಟುಕೊಂಡಿದ್ದವರು. 


ಟಎನ್‌.ಎನ್‌ ಅವರದ್ದು ಅನುಪಮವಾದ ಕುಟುಂಬ ಪೇಮ. ಪಶ್ನಿ ಚಂದಮ್ಮ ಅದರಲ್ಲಿ 
ಅಪಾರ ಅಭಿಮಾನವನ್ನಿಟ್ಟುಕೊಂಡಿದ್ದರು. ಮಕ್ಕಳಲ್ಲಿ ಟಿ.ಎನ್‌.ಎನ್‌ ರವರ ಸಾರ್ವಜನಿಕ ಬದುಕಿನ 
ಸ್ಫೂರ್ತಿ ಸೆಲೆಯಂತಿದ್ದ ಅವರ ಅತೀವ ಮಮತೆಯನ್ನು ಹೊಂದಿದ್ದರು. ಪತ್ನಿ ಚಂದ್ರಮ್ಮ 24.4.1994ರಲ್ಲಿ 
ನಿಧನರಾದರು. ಆ ನಂತರ ಟಿ.ಎನ್‌.ಎನ್‌. ಅವರ ಜೀವನ ಶೈಲಿಯೇ ಬದಲಾಯಿತು. ಉತ್ತಮ 
ಸಾಂಸಾರಿಕ ಜೀವನ ನಡೆಸಿದ ಟಿಎನ್‌.ಎನ್‌. ಮಕ್ಕಳು-ಮೊಮ್ಮಕ್ಕಳು ಮತ್ತು ಸಂಬಂಧಿಕರೊಂದಿಗೆ 
ಸೇರಿದಾಗ ಅತೀವ ಆನಂದವನ್ನು ಅನುಭವಿಸುತ್ತಿದ್ದರು. ಇವರಿಗೆ ಇಬ್ಬರು ಪುತ್ತರು ಹಾಗೂ ಇಬ್ಬರು 
ಪತ್ರಿಯರಿದ್ದಾರೆ. ಹಿರಿಯ ಪತ್ರ ಎನ್‌. ಮಂಜುನಾಥ್‌ ತಂದೆಯ ಆದರ್ಶವನ್ನೆ ಮೈಗೂಡಿಸಿಕೊಂಡಿದ್ದು 
ವಿಧಾನ ಪರಿಷತ್‌ ಸದಸ್ಯರಾಗಿ ಮೈಸೂರು ಚಾಮರಾಜನಗರ ಜಿಲ್ಲಾ ಸ್ಥಳೀಯ ಸಂಸ್ಥೆಗಳ ಕ್ಷೇತದಿಂದ 
ಚುನಾಯಿತರಾಗಿದ್ದಾರೆ. ಅಂದ ಮಾತ್ರಕ್ಕೆ ಮಂಜುನಾಥ್‌ ಅವರು ರಾಜಕೀಯವಾಗಿ ತಂದೆಯ 


wy 


a) 


ಬಳಸಿಕೊಂಡು ಬಂದವರಲ್ಲ. ಇಂದಿನ ರಾಷ್ಟ-ರಾಜ್ಯದ ರಾಜಕಾರಣದಲ್ಲಿನ ಹಿರಿಯ 
ಸಾಯಕರು ಕಾಪು ಬದುಕಿದ್ದ ಅವಧಿಯಲ್ಲಿಯೇ ತಮ್ಮ ಮಕ್ಕಳನ್ನು ಬೆಳೆಸುವ ಪರಿಪಾಠವಿದೆ. 
ಆದರೆ ಟಿ.ಎನ್‌.ಎನ್‌ ಈ ಪರಿಪಾಠಕ್ಕೆ ಹೊರತಾಗಿದ್ದವರು. 1999ರ ರಾಜ್ಯ ವಿಧಾನ ಸಭಾ 
ಚುನಾವಣೆಯಲ್ಲಿ ಟಿ. ನರಸೀಪುರ ಕ್ಷೇತ್ರದಿಂದ ಟಿಎನ್‌.ಎನ್‌ ರ ಪುತ್ರ ಎನ್‌. ಮಂಜುನಾಥ್‌ 
ಮಂಡಳಿಯಿಂದ ಹೋಗಿತ್ತು. ಆದರೆ ಹೈಕಮಾಂಡ್‌ನ ನಿರ್ದೇಶನದ 
ಸ್ತ ಳೆದ ಎರಡು ದ 


16 ಟಿ.ಎನ್‌. ನರಸಿಂಹಮೂರ್ತಿ 


ಉಪಾಧ್ಯಕ್ಷರಾಗಿ ಮೈಸೂರು ನಗರ ಕಾಂಗ್ರೆಸ್ಟ್‌ನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದನ್ನು 
ಕಾಂಗ್ರೆಸ್‌ ಪಕ್ಷ ಗುರುತಿಸಿ ವಿಧಾನ ಪರಿಷತ್‌ಗೆ ಆಯ್ಕೆಯಾಗಲು ಅವಕಾಶ ಕಲ್ಪಿಸಿಕೊಟ್ಟಿದೆ. ಎರಡನೆಯ 
ಮತ್ರ ಎನ್‌. ಪ್ರಶಾಂತ, ಪುತ್ರಿಯರಾದ ಎನ್‌. ಮಂಜುಳ ಹಾಗೂ ಎನ್‌. ನೇತ್ರಾವತಿಯವರನ್ನು 
ಒಳೆಗೊಂಡ ತುಂಬು ಕುಟುಂಬವಾಗಿತ್ತು ಅಕ್ಟೋಬರ್‌ 24, 200 ರಂದು ರಾಜ್ಯದ ಕೇಂದ್ರ 
ಜಿಲ್ಲೆಗಳ ಪ್ರವಾಸಕ್ಕೆ ತೆರಳಿದ್ದ ಟಿ.ಎನ್‌.ಎನ್‌. ಬೆಂಗಳೂರಿಗೆ ವಾಪಸ್ಥಾಗಿ ಅದೇ ದಿನ ಮೈಸೂರಿಗೆ 
ಹಿಂತಿರುಗಿ ಬನ್ನಿಮಂಟಪ ಬಡಾವಣೆಯಲ್ಲಿನ ತಮ್ಮ ಮನೆಯಲ್ಲಿ ಅತಿಥಿಗಳೊಡನೆ ಅತ್ಯಂತ 
ಲವಲವಿಕೆಯಿಂದ ಮಾತನಾಡಿ ಕೊಂಡು. ಕುಟುಂಬದ ಸದಸ್ಮರೊಡನೆ ಊಟ ಮಾಡಿದರು. ಪುಸ್ತಕ 
ಫ್ರಿಯರಾಗಿದ್ದ ಟಿ.ಎನ್‌.ಎನ್‌. ರಾತ್ರಿ ॥ ಗಂಟೆಯಿಂದ ಪಂಚಾಯತ್‌ರಾಜ್‌ ವ್ವವಸ್ಥೆ ಕುರಿತ ಪುಸ್ತಕವನ್ನು 
ಓದುತ್ತಾ ಕುಳಿತಿದ್ದರು. ರಾತ್ರಿ ಸುಮಾರು 1130 ರ ವೇಳೆಗೆ ಅವರಿಗೆ ಅಸ್ವಸ್ಥತೆ ಕಾಣಿಸಿಕೊಂಡಿತು. 
ಅವರ ಹಿರಿಯ ಪುತ್ರ ಎನ್‌. ಮಂಜುನಾಥ್‌ ವೈದ್ಧರೊಬ್ಬರನ್ನು ಸಂಪರ್ಕಿಸಿ, ಸಲಹೆ ಸೂಚನೆಗಳನ್ನು 
ಕೇಳುವಷ್ಟರಲ್ಲಿ ಬೆಳಗಿನ ಜಾವ ೩ ಗಂಟೆಯಾಯಿತು. ಯಾವುದಾದರೂ ಆಸ್ಪತ್ರೆಗೆ ಸೇರಿಸುವುದೇ 
ಸೂಕ್ತವೆಂದ ವೈದ್ಯರ ಸಲಹೆಗೆ ಅನುಸಾರವಾಗಿ ಪತ್ತ ಮಂಜುನಾಥ್‌ ಅವರು ತಂದೆಯವರನ್ನು 
ಬಸಪ್ಪ ಮೆಮೋರಿಯಲ್‌ ಆಸ್ಪತ್ರೆಗೆ ಕರೆದೊಯ್ದರು. ಆಸ್ಪತ್ರೆ ಸಿಬ್ಬಂದಿ ಗಾಲಿ ಖುರ್ಚಿ ತಂದದ್ದನ್ನು 
ಕಂಡು “ನನಗ್ಯಾಕ್ತೀ ವ್ಲೀಲ್‌ ಚೇರ್‌? ನನಗೇನಾಗಿದೆ? ಕಲ್ಲು ಗುಂಡಿನ ಹಾಗೆ ಇದ್ದೇನೆ” ಎಂದು 
ತಮಾಷೆ ಮಾಡುತ್ತಾ ನಡೆದೇ ವಾರ್ಡಿಗೆ ಹೊರಟರು ತಕ್ಷಣವೇ ತುರ್ತು ನಿಗಾ ಘಟಕಕ್ಕೆ ಸ್ಥಳಾಂತರಿಸಿ 
ತುರ್ತು ಚಿಕಿತ್ಸೆ ನೀಡಿದರೂ ಫಲಕಾರಿಯಾಗದೆ ಗಾಂಧಿವಾದಿ, ಸೌಜನ್ಯ ಮೂರ್ತಿ, ಶಿಸ್ತಿನ 
ಸಿಪಾಯಿಯಾದ ಟಿ.ಎನ್‌.ಎನ್‌. 25.10.2001ರ ಬೆಳಿಗ್ಗೆ ಸುಮಾರು 7.30ರ ವೇಳೆಗೆ ನಿಧನರಾದರು. 
ಅಲ್ಲಿಗೆ ಟಿಎನ್‌.ಎನ್‌. ರ ಯುಗವೊಂದು ಅಂತ್ಯಗೊಂಡಾಯಿತು. 


ಭಾಗ - ಎರಡು 


ಕಲಾಪಗಳಲ್ಲಿ ನರಸಿಂಹಮೂರ್ತಿ 


ಸಂಸದೀಯ ಪಟು 19 


ಮದ್ಯಪಾನ ಮಸೂದೆ 
(ಅಕ್ಟೋಬರ್‌ 17, 1970) 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ (ವಿಧಾನಸಭಾ ಕ್ಷೇತ್ರ) :- ಮಾಸ್ಯ ಸಭಾಪಶಿಗಳೇ 
ಮಾನ್ಯ ಹಣಕಾಸಿನ ಸಜೆವರು ಹಾಗೂ ಅಬಕಾರಿ ಖಾತೆಯ ಮಂತ್ರಿಗಳೂ ಆಗಿರುವ ಶ್ರೀ ರಾಮಕೃಷ್ಣ 
ಹೆಗಡೆಯವರು ಕೆಳಮನೆಯಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡು ಈ ಮಹಾಸಭೆಯ 
ಪರಿಶೀಲನೆಗಾಗಿ ಈ ಮಸೂದೆಯನ್ನು ತಂದಿದ್ದಾರೆ. ಅಂತಹ ಈ ಮಸೂದೆ ಬಗ್ಗೆ ನನ್ನ ಹಲವಾರು 
ಅಭಿಪ್ರಾಯಗಳನ್ನು ಸೂಚಿಸುವುದರ ಮುಖಾಂತರ ಸಮರ್ಥಿಸುತ್ತಾ ಇದನ್ನು ಸ್ವಾಗತಿಸುತ್ತೇನೆ. ಈ 
ತಿದ್ದುಪಡಿ ಮಸೂದೆ ಏನಿದೆ ಇದರ ಬಗ್ಗೆ ಕಳೆದ ಮೂರು ನಾಲ್ಕು ದಿನಗಳ ಕಾಲ ಅವಿಚ್ಚಿನ್ನವಾದ 
ಹಾಗೂ ದೀರ್ಫವಾದ ಚರ್ಚೆ ನಡೆದಿದೆ. ಬಹುಶಃ ಈ ಒಂದು ಚರ್ಜೆ ನಡೆದ ವೇಳೆಯಲ್ಲಿ 
ಭಾಗವಹಿಸಿದವರ ಅಭಿಪ್ರಾಯಗಳನ್ನು ಬಹಳ ದೀರ್ಪವಾಗಿ ಕೇಳಿದ ಮೇಲೆ ನನಗಾದರೂ ಅನ್ನಿಸಿತು, 
ಈ ಸಣ್ಣ ತಿದ್ದುಪಡಿ ಮಸೂದೆ ಮೇಲೆ ಇಂತಪ ಚರ್ಚೆಗೆ ಇಲ್ಲಿ ಅವಕಾಶವಿತ್ತೇ ಎನ್ನುವುದು. ಕಾರಣ 
ಇದಕ್ಕೆ ಬೇರೆ ಸಂದರ್ಭಗಳು ಬರುತ್ತಿತ್ತು, ಹಾಗೆ ಬಂದಾಗ ಸೂಕ್ಷ್ಮವಾಗಿ ಮತ್ತು ದೀರ್ಪವಾಗಿ ನಮ್ಮ 
ಅಭಿಪ್ರಾಯಗಳನ್ನು ಹೇಳಬಹುದಾಗಿತ್ತು. 


ತೀ ಎಕೆ. ಸುಬ್ಬಯ್ಯ :- ಹಾಗಾದರೆ ನೀವೇಕೆ ಇಲ್ಲಿ ಮಾತನಾಡಬೇಕು? ನೀವು 
ಸಮ್ಮಿನಿರಬಹುದಾಗಿತ್ತಲ್ಲವೇ ! 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಅನಿವಾರ್ಯವಾಗಿ ಬಂದಿರತಕ್ಕ ಹಾಗೂ 
ದೀರ್ಫವಾಗಿ ಪ್ರಸ್ತಾಪಿಸಿರುವುದರ ಬಗ್ಗೆ ನಾನು ಕೂಡ ಹಲವಾರು ಸಲಹೆಗಳನ್ನು ಕುರಿತು ಇಲ್ಲಿ 
ಮಾತನಾಡುವುದು ಸೂಕ್ತವಾಗಿದೆ ಎಂದು ನನಗನಿಸುತ್ತದೆ. ಈ ದೇಶಕ್ಕೆ ಸ್ಪರಾಜ್ಯ ಬರಲಿಕ್ಕೆ ದುಡಿದ 
ಪೂಜ್ಯ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಈ ರಾಷ್ಟದ ಮಹಾಪುರುಷರು, ಅವರು 
ಇದ್ದಾಗಿನಿಂದಲೂ ಈ ಸಮಾಜವನ್ನು ನೈತಿಕವಾಗಿ ಉದ್ದಾರ ಮಾಡಬೇಕು, ರಾಮರಾಜ್ಯ ಮಾಡಬೇಕು, 
ಸುಖೀ ರಾಜ್ಯ ಮಾಡಬೇಕು ಎನ್ನುವ ಧ್ಯೇಯದಿಂದ ಸಂದೇಶ ರೂಪದಲ್ಲಿ ನಮ್ಮ ರಾಷ್ಟಕ್ಕೆ ಉನ್ನತ 
ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಬ್ರಿಟಿಷರ ಆಡಳಿತ ಇದ್ದ ಕಾಲದಲ್ಲೂ ಇಂತಹ ಒಂದು 
ಉದಾತ್ತ ನೀತಿಯನ್ನು ಅನುಸರಿಸುತ್ತಾ ಬಂದಿದ್ದಾರೆ. ಉನ್ನತ ನೀತಿ ಮತ್ತು ತತ್ವಗಳನ್ನು ಹೊಂದಿರುವ 


ಅಖಿಲ ಭಾರತ ಕಾಂಗ್ರೆಸ್‌ ಸಂಸ್ಥೆಯ ಸದಸ್ಯನಾಗಿ ನಾನೂ ಕೂಡ ಇದ್ದೇನೆ. ಈ ಕಾಂಗೆಸ್‌ ಸಂಸ್ಥ 


x 
~ 

ಸರಾಜ್ಯ ಬರುವುದಕ್ಕೆ ಮುಂಚೆ ಇದ್ದ ಬ್ರಿಟಿಷರ ಆಳ್ಲಿಕೆಯಲ್ಲಿಯೂ ಕೂಡ ಪಾನ ನಿರೋಧ ನೀತಿಯ 

ಅನುಸರಿಸುತ್ತಾ ಇತ್ತು. ಅದನ್ನು ನಾವೆಲ್ಲರೂ ನೋಡಿದ್ದೇವೆ. ಇಂದಿನ ಸನ್ನಿವೇಶದಲ್ಲಿ ಇದರ ಬ 


ಒಂದು ನಿರ್ದಿಷ್ಟವಾದ ನೀತಿಯನ್ನು ಅನುಸರಿಸಬೇಕು. ಇದರಲ್ಲಿ ಈ ಪಕ್ಷ ಆ ಪಕ್ಷ ಎಂದು 


KS 


© 


೨೫ 


20 ಟಿ.ಎನ್‌. ನರಸಿಂಹಮೂರ್ತಿ 


ಕೊಡುವುದು ಅವಶ್ಯಕ. ಈ ಮಸೂದೆಯನ್ನು ಮಾನ್ಯ ಸಚಿವರು ಯಾವ ರೀತಿ ತಂದಿದ್ದಾರೋ 
ಆದು ರಾಷ್ಟಕ್ಕೆ ಒಂದು ಒಳ್ಳೆಯ ಜೆಹ್ನೆ ಎಂದು ಹೇಳುತ್ತಿಲ್ಲ. ಯಾವುದೇ ರಾಜಕೀಯ ಪಕ್ಷ ಇರಲಿ, 
ಪ 


zal 
[sl 
tl 
5 
[Cx 
ul «Ll 
ಲಸ್ಸಿ 
[CC 
[a8 
et 
(22 
1 
( 
೮ 
[e) 
3 
© 
[4 
Go 
p 
L 
ಪ 
A 
[4 
3e 
[x4 
au 
(©) 
5 


. ಇದನ್ನು ಇನ್ನೂ ಉತ್ತಮ ಪಡಿಸಬೇಕು. 


8 


ಎನ್ನುವ ಅಭಿಪ್ರಾಯ ಬಂದಿದೆ. ಒಂದು ಪಕ್ಷದ ನೀತಿಯನ್ನು ಇನ್ನೊಂದು ಪಕ್ಷದವರು ಯಾವಾಗ 


ಸಿ 8 


ಒಪ್ಪುವುದಿಲ್ಲವೋ ಅದು ಒಂದಕ್ಕೊಂದು ವಿಶೋವಾಭಾಸವಾಗುತ್ತದೆ. ಎಲ್ಲಿಯವರೆಗೆ ಯಾವ ಪಕ್ಷವೇ 
ಆಗಲಿ ಪಾನ ನಿರೋಧದ ಬಗ್ಗೆ ಒಂದು ನಿರ್ದಿಷ್ಟವಾದ ನೀತಿಯನ್ನು ಅನು ುಸರಿಸುವುದಿಲ್ಲವೋ 
ಅಲ್ಲಿಯವರೆಗೆ ಪಾನ ನಿರೋಧ ನೀತಿ ಸಫಲವಾಗುವುದಿಲ್ಲ. ಮಾನ್ಯ ವಿರೋಧ ಪಕ್ಷದ ಸದಸ್ಕರು 
ಇಲ್ಲ ಮಾತನಾಡಿದರು. ಇವರು ವೈಯಕ್ತಿಕವಾಗಿ ಮಾತನಾಡಿದರು. ಎಂದು ತೋರುತ್ತದೆ. ಹಾಗೆ 
ಇತರ ಕೆಲವು ಮಾನ್ಯ ಸ ಸ್ಪರೂ ಇಲ್ಲಿ ಮಾತನಾಡಿದ್ದಾರೆ. ಎಸ್‌.ಎಸ್‌.ವಿ. ಸದಸ್ಯರು ಇಲ್ಲ 
ಮಾತನಾಡಿದ್ದಾರೆ. ಹಾಗೂ ಇನ್ನಿತರ ಪಕ್ಷೇತರ ಸದಸ್ಮರೂ ಮಾತನಾಡಿದ್ದಾರೆ. ನಾನು ಯಾವ ಪಕ್ಷದ 


ದಿ Kt 
ನೀತಿಯ ಮೇಲೂ ಇಲ್ಲಿ ಮಾತನಾಡುತ್ತಿಲ್ಲ. ಆದರೆ ಇಲ್ಲಿ ಕೆಲವರು ಮಾತನಾಡುವಾಗ ಅವರ 


[3 ಶ್ರ್‌ಣಾ pu 


ಪಕ್ಷದ ನೀತಿಯನ್ನು ಎತ್ತಿ ಹಿಡಿದು ಅವರ ವೈಯಕ್ತಿಕವಾದ ಅಭಿಪ್ರಾಯಗಳನ್ನು ಇಲ್ಲಿ ಎತ್ತಿ ಹಿಡಿದಿದ್ದಾರೆ 
ಎನ್ನುವ ಶಂಕೆ ಎದ್ದಿದೆ. ಇದರ ಬಗ್ಗೆ ಸೂಕ್ತ ನೀತಿಯ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳಲು 
ಅವರಿಗೇ ಬಿಡುತ್ತೇವೆ. ದೇಶಕ್ಕೆ ಸ್ತರಾಜ್ಯ ಬಂದ ಮೇಲೆ ಒಂದು ನಿರ್ದಿಷ್ಟವಾದ ನೀತಿಯಿಂದ, 


ಸಹಸ ಕಾಯಾ, ವಾಚಾ ಮನಸಾ, ಕೆಲಸ ಮಾಡಬೇಕು ಎನ್ನುವ ನೀತಿಯನ್ನು ನಮ್ಮ ಪಕ್ಷ 
ಅನುಸರಿಸುತ್ತಿದೆ. ನಮ್ಮ ಪಕ್ಷದ ಸರಕಾರವೇ ಕೇಂದ್ರ ಸರಕಾರದಲ್ಲೂ ಇತ್ತು. ಇದೇ ಪಕ್ಷ ಯಾವ 
ನಿರ್ದಿಷ್ಟವಾದ ನೀತಿಯನ್ನು ಅನುಸರಿಸುತ್ತಾ ಬಂದಿದೆಯೋ ಅದೇ ಕಾಂಗ್ಲೆಸ್ಸು ಪಕ್ಷ 

ನಿರೋಧ ನೀತಿಯನ್ನು ಸ್ಪಲ್ಪ ರಿಲಾಕ್ಸ್‌ ಮಾಡಬೇಕೆಂದು ಮತ್ತೊಮ್ಮೆ ಬದಲಾವಣೆ ಮಾಡಿದರು. 
ಇದು ನಮ್ಮ ದುರ್ದೈವ ಎಂದು ಹೇಳಬೇಕಾಗಿದೆ. ಇದರ ಬಗ್ಗೆ ಸೌಜನ್ನಯುತವಾಗಿ ಯೋಚ 
ಮಾಡುವ ಕಾಲ ಬಂದಿದೆ. ನಾವು ನೈತಿಕವಾಗಿ, ಸಮಾಜಿಕವಾಗಿ ಹಿಂದುಳಿದಿರುವವರ ಹಾಃ 
ಹರಿಜನರ ಮನಸನ್ನು ಪರಿವರ್ತನೆಯಾಗುವಂತೆ ಮಾಡಿ ಜನತೆಯ ಕಲ್ಮಾಣ ಮಾಡಬೇಕು. ji 
ತಕ್ಕಂತೆ ಪಾನ ನಿರೋಧ ನೀತಿಯನ್ನೂ ಅಳವಡಿಸಬೇಕು. ಸಾಮಾಜಿಕ ದೃಷ್ಟಿಯಿಂದ ನೋಡಿದರೆ 
ಯಾವ ರಾಜಕೀಯ ಪಕ್ಷಗಳೇ ಆಗಲಿ ಹಿಂದುಳಿದ ಜನತೆಗೆ ಸರಿಯಾದ ಮಾರ್ಗದರ್ಶನ ಕೊಡದೇ 
ಇರುವುದರಿಂದಾಗಿ ಇಂತಹ ತೊಂದರೆಗಳು ಬರುತ್ತಿವೆ. ಇದಕೆ ಯಾರು ಕಾರಣರು ಎಂದು ನಾನ 
ಇಲ್ಲಿ ಕೇಳಬೇಕಾಗಿದೆ. ಇದಕ್ಕೆ ಕಾರಣ This is Government of the people, for the 


people and by the people. ಇದು ಜನಗಳ ಸರಕಾರ, ಜನಗಳಿಗಾಗಿ ಇರುವ ಸರಕಾರ 


ಸಂಸದೀಯ ಪಟು 21 


ಮತ್ತು ಜನತೆಯಿಂದ ರಚಿಸಲ್ಪಟ್ಟ ಸರಕಾರ. ಈ ತತ್ವಗಳನ್ನು ಒಪ್ಪಿಕೊಂಡ ಮೇಲೆ ಸರಕಾರ 
ಯಾರಿಗೋಸ್ಕರ ಈ ನೀತಿ ಮಾಡುತ್ತಿದೆ! ಜನತೆಯ ಸರಕಾರವಾಗಿ ಎಲ್ಲ ಜನರ ಅಭಿಪ್ರಾಯಗಳನ್ನೂ 
ತಿಳಿದುಕೊಂಡು ಇಲ್ಲಿ ಇಂತಹ ಒಂದು ಮಸೂದೆಯನ್ನು ಮಂಡಿಸಿದ್ದಾರೆ. ಇದರಿಂದ ಜನತೆಯ 
ಕಲ್ಮಾಣ ಮಾಡಬೇಕು ಎನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ತಂದರೂ ಸಾಮಾನ ಜನತೆಯ 
ತಿಳುವಳಿಕೆಯ ಅಭಾವದಿಂದಾಗಿ ಇದು ವಿಫಲವಾಗಿದೆ. ಇದು ವಿಫಲವಾಗಲು ಕಾರಣಕರ್ತರು 
ಯಾರು? ಬಹುಶಃ ಮಾನ್ಯ ಸದಸ್ಥರು ನಾನು ಹೇಳುವುದನ್ನು ಇಲ್ಲಿ ನಂಬುತ್ತಾರೆಂದು ಭಾವಿಸುತ್ತೇನೆ. 
ಜನತಾ ಸರ್ಕಾರವು ಜನತೆಯಲ್ಲಿ ನಿರಕ್ಷರತೆ ಕಡಿಮೆ ಮಾಡಲು ಪ್ರಯತ್ನ ಮಾಡಬೇಕು. ಸಮಾಜದ 
ಉನ್ನತಿಗಾಗಿ ಪ್ರತಿ ರಾಜಕೀಯ ಪಕ್ಷಗಳು, ಆದರ್ಶ ನೀತಿಗಳನ್ನು ನಿರೂಪಿಸಿ, ಅವುಗಳನ್ನು ಅತಿ 
ನಿಷ್ಠೆಯಿಂದ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸದ ಹೊರತು ಇಂತಹ ನೀತಿಗಳು ನಿಷ್ಠಯೋಜನವಾಗಿ 
ಉಳಿಯುತ್ತವೆ. ಈ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿದರೆ ನಮ್ಮ ಸರಕಾರದಲ್ಲಿರುವ ಶ್ರೀ ರಾಮಕೃಷ್ಣ 
ಹೆಗಡೆಯವರು ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ವೀರೇಂದ್ರ ಪಾಟೀಲರವರು ವಾಸ್ತವ 
ಪರಿಸ್ಥಿತಿಯನ್ನು ಆರಿತು ನಮ್ಮ ಪಕ್ಷದ ಪ್ರತಿನಿಧಿಗಳ ಅಭಿಪ್ರಾಯವನ್ನು ಹಾಗೂ ಪಕ್ಷದ ಪೂರ್ಣ 
ಬೆಂಬಲವನ್ನೂ ಪಡೆದು ಇಂತಹ ಒಂದು ಮಸೂದೆ ತಂದಿರುತ್ತಾರೆ. ಇದಕ್ಕೆ ಎಲ್ಲರೂ ಪ್ರೋತ್ಸಾಹ 
ಕೊಡಬೇಕಾದುದು ಅವಶ್ಯಕ. ಬಹುಶಃ ಇವಕ್ಕೆ ಎಲ್ಲ ಪಕ್ಷಗಳವರ ಸಹಕಾರ ದೊರೆಯದೇ ಹೋದರೆ 
ಪಾನ ನಿರೋಧ ನೀತಿಯೇ ವಿಫಲವಾಗುತ್ತದೆ. ಬಹುಶಃ ಇದರ ವಿಫಲತೆಗೆ ಇಡೀ ಸಮಾಜವೇ 
ಕಾರಣವೆಂದು ಉತ್ತಮ ಆದರ್ಶ ನೀತಿಯು ವಿಫಲವಾದಾಗ ದುರಂತವೆಂದು ಹೇಳಬೇಕಾಗುತ್ತದೆ. 


ಇದು ಆಯಾಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ವಿಷಯವಾಗಿದೆ. ನಿಮ್ಮ 
ವರ್ಗದವರಾಗಲಿ, ಹಿಂದುಳಿದ ಜನಾಂಗವಾಗಲಿ ಬಾವೆಲ್ಲರೂ ಭಾರತೀಯರು, ಶೇಕಡ 80 ಭಾಗ 
ಇರತಕ್ಕ ಜನಾಂಗದವರ ಹಿತವನ್ನು ಕಾಪಾಡತಕ್ಕ ನಿಶ್ಚಿತವಾದ ಈ ಒಂದು ನೀತಿಯನ್ನು ಸಡಿಲಮಾಡಿದ್ದಕ್ಕೆ 
ಆರ್ಥಿಕವಾಗಿ ಮತ್ತು ನೈತಿಕವಾಗಿ ಅವರು ಹಾಳಾಗುತ್ತಾ ಇದ್ದಾರೆಂಬುದೇ ಪ್ರಬಲ ಕಾರಣವಾಯಿತು. 
ಈ ಪಾನ ನಿರೋಧ ನೀತಿಯನ್ನು ಸಡಿಲಮಾಡಲು ಕಾರಣವೇನು? ಆದಾಯದ ಮುಖ ನೀಡಿ 
ಮಾಡಲಾಯಿತೆಂಬುದು ತಪ್ಪು ಇದರಿಂದ ಆದ ಪರಿಣಾಮವಾದರೂ ಏನು? ಎಂಬುದನ್ನು ನಾವು 
ಗಮನಿಸಬೇಕು. ಜನರ ನೈಶಿಕ ಮಟ್ಟ ಕೆಟ್ಟು ಹೋಗಿ ನೂರಾರು ಜನ ಇದರಿಂದ ಪ್ರಾಣ ತೆತ್ತರು. 


ಟಿ 
ನನ್ನ ಪ್ರಾಂತದ ಅನೇಕ ಊರುಗಳಲ್ಲಿ ನೋಡಿದ್ದೇನೆ. ಆ ಜನರ ಮುಖವನ್ನು ನೋಡಿದಾಗ ಏಕೆ 


ಹೀಗೆ ಇದ್ದಾರೆ ಎಂದು ಪ್ರಶ್ನೆ ಮೂಡಿದೆ. ಕಳ್ಳಭಟ್ಟಿ ಸಾರಾಯಿಯನ್ನು ಕುಡಿದು ತಮ್ಮ ದೈಹಿಕವಾದ 
ತಿಳಿದುಬಂತು. ಆರೋಗ್ಯ ದೃಷ್ಟಿಯಿಂದ ಈ 


"Human life is the highest power in the Society" 


22 ಟಿ.ಎನ್‌. ನರಸಿಂಹಮೂರ್ತಿ 


ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಮನುಷ್ಠನ ಆರೋಗ್ಯ ಕೆಡುವುದರಿಂದ 
ಸ್ಪಲ್ಪ ದಿವಸಗಳ ಕಾಲ ಸಡಿಲಮಾಡಬೇಕೆಂಬ ದೃಷ್ಟಿಯಿಂದ ಇದನ್ನು ತಂದಿರತಕ್ಕ ಕಾಲದಲ್ಲಿ ಎಲ್ಲರೂ 
ಇದರ ಹಿನ್ನೆಲೆಯನ್ನು ಅರಿತುಕೊಳ್ಳಬೇಕು. ಬಹಳ ಹೆಮ್ಮೆಯಿಂದಾಗಲಿ ಅಥವಾ ಸಂತೋಪದಿಂದಾಗಲಿ 
ಈ ರೀತಿ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಹೊರಟಿಲ್ಲ. ಬಹಳ ದುಃಖದಿಂದ ಇನ್ನು ಏನೂ 
ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಈ ಒಂದು ಕಾರ್ಯವನ್ನು ಮಾಡಲಾಗಿದೆ. ಯಳಂದೂರು, 
ಚಾಮರಾಜನಗರ ತಾಲ್ಲೂಕುಗಳಲ್ಲಿ ಕಳ್ಳ ಬಟ್ಟಿ ಮತ್ತು ಅಕ್ರಮವಾಗಿ ಪಾನ ಮಾರಾಟವಾಗುತ್ತಿದೆಯೆಂದು 
ಆರೋಪಣೆ ಮಾಡಲಾಗಿದೆ. ಇದರ ಬಗ್ಗೆ ನಮ್ಮ ಸ್ನೇಹಿತರು ಹೇಳಿರುವುದು ಸುಳ್ಳು ಎಂದು ನಾನು 
ಹೇಳುವುದಿಲ್ಲ. ಆದರೆ ಸತ್ಕಾಂಶ ಎಷ್ಟರಮಟ್ಟಿಗೆ ಇದೆ ಎಂಬುದನ್ನು ಪರಿಶೀಲನೆ ಮಾಡಬೇಕೆಂದು 
ಪ್ರಾರ್ಥನೆ ಮಾಡುತ್ತೇನೆ. ಆ ಎರಡು ತಾಲ್ಲೂಕುಗಳನ್ನು ಮಾದರಿಯಾಗಿಟ್ಟುಕೊಂಡು ಬೇರೆ 
ತಾಲ್ಲೂಕುಗಳಲ್ಲೂ ಪಾನ ನಿರೋಧ ನೀತಿಯನ್ನು ಜಾರಿಗೆ ತರಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 
ಪ್ಲಕ್ಷಪಾತವಾಗಿ ಸೇವೆ ಮಾಡತಕ್ಕ ಅಧಿಕಾರಿಗಳ ಒಂದು ಅಭಾವ ನಮಲ್ಲಿ ಇದೆ ಮತ್ತು ಜನತೆಯ 
ಹಕಾರ ಕೂಡ ಇದಕ್ಕೆ ಇಲ್ಲ ಆದ್ದುಂದ ಈ ಒಂದು ನೀತಿ ವಿಫಲವಾಗಿದೆ. ನಿಜವಾಗಿಯೂ 
ಇದನ್ನು ಸಡಿಲಮಾಡಿರುವುದು ಜನತೆಯನ್ನು ಹೆಂಡ ಕುಡಿಸಿ ಹಾಳುಮಾಡಬೇಕೆಂದು ಅರ್ಥವಲ್ಲ. 
ಆದ್ದರಿಂದ ಈ ವಿಷಯದಲ್ಲಿ ಒಂದು ನಿರ್ದಿಷ್ಟವಾದ ನೀತಿಯನ್ನು ಅನುಸರಿಸಬೇಕಾದ್ದು ಬಹಳ 
ಅಗತ್ಯ ಇದೆ. ಕೂಲಿಗಾರರು, ಕಾರ್ಮಿಕರು ಲಕ್ಷಾಂತರ ಜನ ಇದ್ದಾರೆ, ಕುಡಿದು ಹಾಳಾಗುತ್ತಾ ಇದ್ದಾರೆ 
ಎಂದರೆ ನೂರಕ್ಕೆ ಎಂಭತ್ತು ಭಾಗ ಇರತಕ್ಕ ಅವರು ಒಂದು ದಿವಸ ಕೂಡ ಚಳುವಳಿ ಮಾಡಿಲ್ಲ, 
ಮಾಡುವುದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಆದ್ದರಿಂದ ವಿರೋಧ ಪಕ್ಷದ ಮಾನ್ಯ ಸದಸ್ಕರಲ್ಲಿ ನಮ್ರತೆಯಿಂದ 
"೪ಿಕೊಳ್ಳುತ್ತೇನೆ, ಈ ಸಭೆ ಮುಗಿದ ಮೇಲೆ ನಾವೆಲ್ಲರೂ ನಮ್ಮ ಪಕ್ಷದ ಭಿನ್ನಾಭಿಪಾಯವನ್ನು ಬಿಟ್ಟು 
ಅವರ ಹಿತ ರಕ್ಷಣೆ ಮಾಡುವುದಕ್ಕೆ ಏನು ಬೇಕೋ ಅದನ್ನು ಮಾಡಲು ಒಂದು ನೀತಿಯನ್ನು 
ಹಾಕಿಕೊಳ್ಳೋಣ. ಇವತ್ತು ನಮ್ಮ ಪಕ್ಷದ ಸರ್ಕಾರ ಇರಬಹುದು, ನಾಳೆ ನಿಮ್ಮ ಪಕ್ಷದ ಸರ್ಕಾರ 
ಬರಬಹುದು. ಆದ್ದರಿಂದ ಸರ್ವಪಕ್ಷಗಳೂ ಒಗ್ಗಟ್ಲಾಗಿ ನಿರ್ದಿಷ್ಟವಾದ ನೀತಿಯನ್ನು ಸಾಮಾನ್ಯ ಜನತೆಯ 
ದೃಷ್ಟಿಯಿಂದ ಹಾಕಿದರೆ ರಾಜ್ಯಾದ್ಯಂತ ಅದನ್ನು ಜಾರಿಗೆ ತರಲಿಕ್ಕೆ ಅವಕಾಶವಾಗುತ್ತದೆ. 


ಲ" p) 


2) 


[ 


PR 


3 


ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಜೀವನ ಸುಧಾರಿಸಲು 
ಯಕ್ಕಿಸುತ್ತಿದ್ದೇವೆ. ಹಾಗಿರುವಾಗ ಹರಿಜನರೊಬ್ಬರೇ ಹೆಂಡ ಕುಡಿಯುತ್ತಾರೆ ಎಂದು ಹೇಳುವುದು 
ವಿಷಾದನೀಯ, ಅಲ್ಲದೆ ಅವರು ಮಾನನಷ್ಪಕ್ಕೆ ಹೋಗತಕ್ಕ ಕಾಲ ಬಂದೀತು ಎಂದು ಎಚ್ಚರಿಸಿದರು. 
ಸಮಾಜದಲ್ಲಿ'ಯಾವ ವರ್ಗದ ಜನ ಕುಡಿಯುತ್ತಿಲ್ಲ ಎಂದು ನಾನು ತಮ್ಮ ಮುಖಾಂತರ ಪ್ರಶ್ನೆ 
ಮಾಡುತ್ತೇನೆ. ಆದ್ದರಿಂದ ಮಾನ್ಯ ಅಬ್ಬಾರಿ ಮಂತ್ರಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ, ಇವತ್ತು 
ಹೆಂಡದ ಅಂಗಡಿಗಳನ್ನು ತೆರೆಯುವ ಕಾಲದಲ್ಲಿ ಹರಿಜನರ ಕೇರಿಗಳ ಹತ್ತಿರ ಮಾತ್ರ ತೆರೆಯ 
ಮಾಡಬೇಡಿ. ಇವತ್ತು ಕಾಫಿ ಕುಡಿಯಬೇಡಿ, ಟೀ ಕುಡಿಯಬೇಡಿ, ಸಿಗರೇಟು ಸೇದಬೇಡಿ ಎಂದು 


ಸಂಸದೀಯ ಪಟು 23 


ಯಾರೂ ಹೇಳುತ್ತಾ ಇಲ್ಲ. ಸಿಗರೇಟು ಸೇದುತ್ತಾರೆ, ಕಾಫಿ ಕುಡಿಯುತ್ತಾರೆ, ಅದೇ ರೀತಿ ವಿಸಿ 
ಬ್ರಾಂದಿ ಮುಂತಾದವುಗಳನ್ನೂ ಕೂಡ ಕುಡಿಯುತ್ತಾರೆ. ಇವತ್ತಿನ ದಿವಸ ಜಪಾನ್‌ ದೇಶ ಮುಂದೆ 
ಬಂದಿಲ್ಲವೇನು? ಅಮೆರಿಕಾ ದೇಶ ಮುಂದೆ ಬಂದಿಲ್ಲವೇನು? ಹಾಗಿರುವಾಗ ಇದನ್ನು ಕೆಟ್ಟದ್ದು 
ಅಂತ ಏಕೆ, ದೊಡ್ಡ ಸಮಸ್ಯೆ ಆಗಿ ಮಾಡಿದ್ದಾರೋ, ಅರ್ಥವಾಗುತ್ತಿಲ್ಲ ಆದ್ದರಿಂದ ದಯಮಾಡಿ 
ಹೆಂಡದ ಅಂಗಡಿಗಳನ್ನು ಹರಿಜನರ ಕೇರಿಗಳ ಹತ್ತಿರ ಅಥವಾ ಬಡವರು ಇರುವಕಡೆ ಹಾಕಬೇಡಿ. 
ರಾಷ್ಟೀಯ ಕಾಂಗೆಸ್‌ ಪಕ್ಷದ ಸದಸ್ಮನಾಗಿ ಹೇಳುವುದಾದರೆ ಚಾಮರಾಜನಗರ ಮತ್ತು ಯಳಂದೂರು 
ತಾಲ್ಲೂಕುಗಳನ್ನು ಪ್ರಯೋಗ ಶಾಲೆಯನ್ನಾಗಿ ಇಟ್ಟುಕೊಂಡು, ರಾಜ್ಯಾದ್ಯಂತ ಪಾನ ನಿರೋಧ 
ನೀತಿಯನ್ನು ಮುಂದುವರಿಸಬೇಕೆಂದು ಹೇಳುತ್ತೇನೆ, ಮತ್ತು ಅದಕ್ಕೆ ಎಲ್ಲ ಸದಸ್ಕರ ಸಹಕಾರ 
ಕೋರುತ್ತೇನೆ. 


ಕೊನೆಯದಾಗಿ ಪಾನ ನಿರೋಧದ ಬಗ್ಗೆ ಒಂದು ಮಾತು ಹೇಳಬಯಸುತ್ತೇನೆ. ಖಾಸಗಿ 
ಸಂಸ್ಥೆಗಳು ಏನಿವೆ ಸೇವಾ ಸಂಸ್ಥೆಗಳು ಆ ಮೂಲಕ ಸಮರ್ಥನೀಯ ಪ್ರಚಾರ ಕಾರ್ಯಗಳನ್ನು 
ಕೈಗೊಳ್ಳಲು ನಿರ್ಧಿಷ್ಟವಾದ ಕಾರ್ಯಕ್ರಮಗಳನ್ನು ಸರ್ಕಾರವು ನಿರೂಪಿಸುವುದು ಅಗತ್ಯವೆಂದು ಒತ್ತಿ 
ಹೇಳಿದರು. 


ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳುತ್ತೇನೆ. ಈ ದಿವಸ ಈ ಮನೆಯ 
ಕೆಲವು ವಿರೋಧಪಕ್ಷದ ಸದಸ್ಯರು ವೈಯಕ್ತಿಕವಾಗಿ ಈ ಸದನದಲ್ಲಿ ಮಂತ್ರಿಗಳ ಬಗ್ಗೆ ಕೆಲವು ಆಧಾರ 
ರಹಿತ ಆರೋಪಣೆಗಳನ್ನು ಮಾಡಿರುವುದು ದುರ್ದೆವ. ಇನ್ನು ಮುಂದಾದರೂ ಇಂಥ ಪಸಂಗಗಳು 
ಉದ್ಧವಿಸದಿರಲೆಂದು ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ಅಮೇರಿಕಾ ದೇಶದ ಜನಪ್ರಿಯ ಆಧ್ಯಕ್ಷರಾಗಿದ್ದ 
ಜಾನ್‌ ಕೆನಡಿಯವರು ಕಃ ರೀತಿ ಹೇಳಿದ್ದಾರೆ "Ask not what your Country will do for 
you? Ask what you will do for your country”. ಸರಕಾರ ಏನು ಏನು ಮಾಡಿದೆ 
ಎಂದು ಕೇಳುವ ಬದಲು ಸರ್ಕಾರಕ್ಕೆ ನಮ್ಮ ಸಹಕಾರವೇನು ಎಂದು ಅರಿತರೆ, ರಾಜ್ಯದಲ್ಲಿ ಹೆಚ್ಚಿನ 
ಪಗತಿಯಾದೀತು. ಇಷ್ಟು ಹೇಳಿ ಅಧ್ಯಕ್ಷರು ಮಾತನಾಡಲು ನನಗೆ ಇಷ್ಟು ಕಾಲಾವಕಾಶ ಕೊಟ್ಟಿದ್ದಕ್ಕಾಗಿ 
ಅವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈಹಿಂದ್‌. 


ಟಿ.ಎನ್‌. ನರಸಿಂಹಮೂರ್ತಿ 


ಸಭಾಪತಿ ಚುನಾವಣೆಗೆ ಮೇಲಿನ ಚರ್ಚೆ 
(7ನೇ ಮಾರ್ಚ್‌ 1972) 
ತೀ ಟಿ.ಎನ್‌. ನರಸಿಂಹಮೂರ್ತಿ (ವಿಧಾನಸಭಾ ಕ್ಷೇತ) :- ಮಾನ್ಯ ಸಭಾಪತಿಯವರೇ, 


24 


§ 
೩ 


ಬೆಯ 


—— 


ಸಯ 


ನಿಷ 
ವಾಗಿ ಈ ಸ 


೦ದು ಬಹಳ ಗಹನವಾದ 


[ 
[oN 


[ 


ಲರು ಈಗ ಸಭೆಯ ಮುಂದೆ 


© 
A! 
[5 


ಮೌ 


p] 


ಇದು. ರಾಜಾಂಗ 


[5 


ಕೆಲಸ ಕಾರ್ತಗಳು ನಡೆಯಬೇಕಾಗಿದ್ದರೆ ಈ ಸಭೆಯ ಕೆಲಸ ಕಾರ್ನಗ 


ದದೂ 


[s 


[2 


|, 
ಈ 
ನಡೆಸಬೇಕಾದು ಅತವಶವಾದದು 


ವಾ 


J 
ಮ 


ವೆ 


ಮುನ್ನಃ 


— 


೦ದು ಹೇಳಿದ್ದಾರೆ. 


pS 
[9] 
[s] 


p) 


೪ 


[7] 


€ ಅಥವಾ 


ನ 


ರ 


ಈ ಅಧ್ಯಕ್ಷರ 


೦ಗಳ 7 


. ಅಗ ಈ ವಿಷಯವನ್ನು ಪರಿಶೀಲನೆ ಮಾಡೋಣ ಎಂಬುದಾಗಿ 


p) 


£ರಿರತಕ್ಕ ಶಾಸನ ಸಭೆಗಳು ಇದೇ ತಿಂಗಳು 
ವೇ ತಪದಂತೆ ಈ ಸ 


- ಈಗಸ 


ಶೀ ಟಿ.ಎನ್‌, ನರಸಿಂಹಮೂರ್ತಿ :- ಮಾನ, ಸಭಾಪತಿಯವರೇ, ಮಾನ್ನ ಸಜೆವರು 


Res 


್ಸಿ 
ಉಗಿ 


ಭೆ 
ಲಿ. ಅದನ್ನು ಅವರು 


(0 


pa 
) 


ಆ 7ನೇ ತಾರೀಖಿನ ದಿ 


ಕಮಬ; 


ಮ್‌ 


ಮಿ 
ಕೊಡ 


ಸಯನ್ನು ಅವರು 


ER 


WON 


ಮಾಡೋಣ 


ಲಿ 
[6s 


ತಕ್ಕ ಭರವ 


KC 


[S) 


ಠ 


ಇಲ್ಲಿ ಸಂತಾಪ 


pe 
ಬ್ಲ 


"ರಿಯವರ ನಿಧನದ ಬಗ್ಗೆ 


ಕೆ 
ಥಿ 


ನ್‌ ಹಳ್ಳ 


ಸ 


ನ್ನು 


ಣಾ 


ಲ: 


ವಿಷಯವ 


ಜಾ 


KR 


ತವಾದುದಲ್ಲ ಎಂದು 
p AMY 


9. 


೨೦ 
NAM 


ಯೂ 


. 
NY; 


ೂಳ್ಳಲಿಲ್ಲ? ಬಹುಶಃ ಸಭಾ ನಾಯಕ 


sd We 


ಜಿ 
ks] 


RN 
[8 


ಮೆ ಇದೆ 


ಕಡಿ 


ತ ದೊರೆಯುವತನಕ 
ದೆ. ಈ ಹಂದೆ ಮಾತನಾಡಿದ 


o 
ಫಿ 


3 


ಸಂಸದೀಯ ಪಟು 25 


ಕಾರ್ಯಕ್ರಮ ಕೈಗೊಳ್ಳದಿದ್ದರೆ, ಅವರು ಹಾಗೆ ಎಲ್ಲಿಯವರೆಗೆ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದಿಲ್ಲವೋ 
ಅಲ್ಲಿಯವರೆಗೂ ನಾವು ಇಲ್ಲಿ ನಡೆಯತಕ್ಕ ಕೆಲಸ ಕಾರ್ಯಗಳ ಬಗ್ಗೆ ಸಹಕರಿಸುವುದಕ್ಕೆ ಸಾಧ್ಧವಾಗುವುದಿಲ್ಲ 
ಎಂದು ಹೇಳಿ ಅವರು ಕೂಡಲೆ ರಾಜ್ಕಾಂಗಕ್ಕೆ ಮನ್ನಣೆ ಕೊಡಬೇಕೆಂದು ಒತ್ತಾಯ ಮಾಡುತ್ತೇನೆ. 


ಶೀ ಡಿ. ದೇವರಾಜ್‌ ಆರಸ್‌ (ಮುಖ್ಯಮಂತ್ರಿಗಳು) :- ಸ್ಥಾಮಿ, ಈಗತಾನೇ 
ಮಾತನಾಡಿದಂಥ ಶ್ರಿ ಟಿ.ಎನ್‌. ನರಸಿಂಹಮೂರ್ತಿಯವರು ಹೇಳಿದ ವಿಚಾರ ಕೇಳಿ ನನಗೆ ಸ್ವಲ್ಪ 
ಆಶ್ಚರ್ಯವಾಗಿದೆ. ಅವರು ಮತ್ತು ಇತರೇ ಸ್ನೇಹಿತರು ಚೇರ್‌ಮನ್‌ ಚುನಾವಣೆ ಬೇಗ ನಡೆಯಬೇಕು 
ಎಂದು ಕೇಳುವುದು ತಪ್ಪು ಏನೂ ಅಲ್ಲ. ಆದರೆ ಅವರು ಹೇಳಿದ ದಿವಸವೇ ನಡೆಯದೇ ಹೋದರೆ 
ಸಭೆಯ ಕಾರ್ಯಕಲಾಪ ನಡೆಸುವುದಕ್ಕಾಗುವುದಿಲ್ಲ ಎಂದು ಹೇಳಿದುದರ ಬಗ್ಗೆ ನಾನು ಹೆಚ್ಚಿಗೆ 
ಹೇಳುವುದಿಲ್ಲ. ಒಂದೇ ಒಂದು ಮಾತು ಹೇಳುವುದಾದರೆ ತಾವು ಈಗ ಏನು ಅಧಕ್ಷ ಸ್ಥಾನದಲ್ಲಿ 
ಕೂತಿದ್ದೀರೋ ಅದು ಈ ಸಭೆಗೆ ಗೌರವಯುತವಾದ ವಿಚಾರ. ಯಾವ ಛೇರ್ಮನ್‌ ಕೂಡ ಇಲ್ಲದಿದ್ದಾಗ 
ಡೆಪ್ಯೂಟಿ ಛೇರ್ಮನ್‌ ಆಗಿರತಕ್ಕಂಥವರು ಛೇರ್ಮನ್‌ ಆಗಿ ಕೆಲಸ ಮಾಡುತ್ತಾ ಇರುವ ಈ ಒಂದು 
ಸಭೆಯಲ್ಲಿ ಈ ರೀತಿ ಒಂದು ಧೋರಣೆ ಮಾಡುವುದು ಉಚಜೆಶವಲ್ಲ. ನಾನು ಇಷ್ಟು ಮಾತ್ರ ಹೇಳುತ್ತೇನೆ, 
ಕಾನ್ಸ್‌ಜ್ಯೂಷನ್‌ನಲ್ಲಿ ಏನು ಇದೆ ಎನ್ನುವುದನ್ನು ಮಾನ್ಯ ಸದಸ್ಮರು ಓದಿ ಹೇಳಿದ್ದಾರೆ ನಮಗೂ 
ಗೊತ್ತಿದೆ. ಅರ್ಟಿಕಲ್‌ 18)ರ ಪ್ರಕಾರ ಈ ರೀತಿ ಆದೆ. "Two Members of the Council 
should be elected as Chairman and Deputy Chairman as soon as may 
be. Underline these words "as soon as may be.” ಹಿ೦ದೆ ಇದ್ದ ಛೇರ್ಮನ್‌ರವರು 
ನಿಧನರಾಗಿದ್ದ ಕಾಲ ಪ್ರೆಸಿಡೆಂಟ್‌ ರೂಲು ಇದ್ದ ಕಾಲ. ಅವರು 15ನೇ ಜನವರಿ 191ರಲ್ಲಿ ನಿಧನರಾದರು. 
ಅಲ್ಲಿಂದ ಇಲ್ಲಿನವರೆಗೆ ಸಭೆ ಸೇರುತ್ತಾ ಇರುವುದು ಇದೇ ಪ್ರಥಮ ಬಾರಿ. ಈ ದಿನ ಈ ಸಭೆ 
ನಡೆಯುತ್ತಾ ಇರುವುದು 2ನೇ ದಿವಸ. "As 800” ೩s may be” ಎ೦ದು ಹೇಳುವುದು ಬಹಳ 
ಕಾಲ ಸುಮ್ಮನೆ ಇರಬೇಕು ಅಂತ ಅಲ್ಲ. ಆಥವಾ ಕವೊತ್ತು ಬಂದು ನಾಳೆಯೇ ಮಾಡಬೇಕು ಅಂತ 
ಅಲ್ಲ. ಈ ಒಂದು ಲ್ವಾಟೆಟ್ಸೂಡ್‌ ಕಾನ್ಸ್‌ಟ್ಕೂಷನ್‌ನಲ್ಲಿ ಕೊಟ್ಟಿದೆ. ಈಗ ಛೇರ್ಮನ್‌ ಮತ್ತು ಡೆಪ್ಕೂಟಿ 
ಛೇರ್ಮನ್‌ ಇಬ್ಬರೂ ಇಲ್ಲದೇ ಹೋದರೆ ಅದರ ವಿಚಾರ ಬೇರೆ. ಈಗ ಈ ಸಭೆಯ ಕಾರ್ಯಕಲಾಪಗಳು 
ಸಾಂಗವಾಗಿ ನಡೆಯುವುದಕ್ಕೆ ಛೇರ್ಮನ್‌ ಇಲ್ಲದೇ ಏನಾದರೂ ಅಡಚಣೆಯಾಗಿದೆಯೇ ಎಂದು 
ನಾವು ಪಶ್ನೆ ಹಾಕಿಕೊಂಡರೆ ಅಂಥಾದ್ದು ಏನೂ ಆಗಿಲ್ಲ. ಈಗ ತಾವೆಲ್ಲಾ ಪ್ರಪ್ರಥಮವಾಗಿ ಸೇರಿದ್ದೀರಿ. 
ಇದುವರೆಗೆ ತಮ್ಮ ಭಾಷಣವನ್ನು ಕೇಳುವುದಕ್ಕೆ ಅವಕಾಶ ಇರಲಿಲ್ಲ. ಈಗ ಅವಕಾಶ ಇದೆ. ಈಗ : 
ತಾವು ಏನು ಅಭಿಪ್ರಾಯಗಳನ್ನು ಸೂಚಿಸುತ್ತಿದಿರೋ ಅದನ್ನು ತಿಳಿದುಕೊಳ್ಳಲು ಸಂಶಕೋಷ ಪಡುತ್ತೇನೆ. 
ತಾವು ಹೇಳುವುದರಲ್ಲಿ ತಪ್ಪು ಏನೂ ಇಲ್ಲ. ತಾವು ಹೇಳುವುದು ಉಜಿತವೂ ಹೌದು. ಅದರ ಜೊತೆಗೆ 
ಮೈಸೂರು ಲೆಜಿಸ್ಟೇಟೀವ್‌ ಕೌನ್ಸಿಲ್‌ ರೂಲ್ಸ್‌ ಆಫ್‌ ಪ್ರೊಸೀಜರ್‌ ಅಂಡ್‌ ಕಾಂಡಕ್ಸ್‌ ಆಫ್‌ ಬಿಸಿನೆಸ್‌ 


26 ಟಿ.ಎನ್‌. ನರಸಿಂಹಮೂರ್ತಿ 


gs, “Electon of the Chairman shall be held on such a date as the 
Governor may fix,” $೦ತ ಇದೆ. ಈ ಕಾಲವನ್ನು ನಿಗದಿ ಮಾಡುವವರು ನಾನೂ ಅಲ್ಲ, 


ಶ್ರೀಮಾನ್‌ ಟಿ.ಎನ್‌. ನರಸಿಂಪಮೂರ್ತಿಯವರೂ ಅಲ್ಲ. 


Sri T.N. Narasimha Murthy :- "On the Advice of the 


Government’, S೦ತ ಐ 


ತೀ ವಿ.ಎಸ್‌. ಕೃಷ್ಣ ಅಯ್ಯರ್‌ :- ನಾವು ರಾಜ್ಯಪಾಲರನ್ನು ಭೇಟಿ ಮಾಡಿದಾಗ 


ನನಗೆ ಗೊತ್ತಿಲ್ಲ. ತಾವೇ ಫಿಕ್ಸ್‌ ಮಾಡಿಕೊಳ್ಳುವ ಹಾಗಿದ್ದರೆ ನಾಳೆಯೇ ಮಾಡಿಕೊಳ್ಳ. ಈ ಕಾಲವನ್ನು 
ಗೌರ್ನರ್‌ ಫಿ ಫಿಕ್‌ ನ ಮಾಡಬೇಕಾದರೆ "on the advice of the CLs ಅಂತ ಏನು 
ಹೇಳುತ್ತೀರೋ ಹಾಗೆ ನಾವು ಅಡ್ವೈಸ್‌ ಮಾಡಬೇಕಾದರೆ ನಿಮ್ಮನ್ನೆಲ್ಲಾ ಕೇಳಿ ಅಡ್ಡ ಸೈಸ್‌ ಮಾಡೋಣ. 

» ಕೆಲಸ ಮಾಡುತ್ತಾ ಇದ್ದಾರೆ ಅವರು ಯಾವ 
ರೀತಿಯಲ್ಲೂ ಲೋಪ ಬಾರದ ಇದ್ದ : ಹಾಗೆ ಕೆಲಸ ಮಾಡುತ್ತಿದ್ದಾರಲ್ಲಾ. ಅಂತ ಕಷ್ಟಕರವಾದ 


ಶ್ರೀ ಡಿ. ದೇವರಾಜ್‌ ಅರಸ್‌ :- ನಿಮಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೋ ಏನೋ 
ಪಾ 


ತೀ ಎಕೆ. be - ಧರ್ಮವೀರರು ಇದ್ದಾಗ ಏನು ಲೋಪ ಇತ್ತು? 
ಈಗ ಏತಕ್ಕೆ ಕ್ಯಾಬಿನೆಟ್‌ ಬಂತು? 


ತ್ರೀ ಡಿ. ದೇವರಾಜ್‌ ಅರಸ್‌ :- ರಾಜ್ಯಾಂಗದ ಪ್ರಕಾರ 1972ನೇ ಇಸವಿಗೆ ಮ 


Ne 


ಬರಬೇಕಾಗಿತ್ತು. ಆದರಿಂದ ಮಂತ್ರಿಮಂಡಲ ಬರಬೇಕಾಗಿತ್ತು. ಅದರಿಂದ ಮಂತ್ರಿಮಂಡಲ ಬ 
ಚುನಾವಣೆ ತಾರೀಖನ್ನು ನಿಗದಿ ಮಾಡುವವರು ಗೌರ್ನರ್‌ರವರು. ನಾವು ಆಡ್ಲೆಸ್‌ ತೂ 


ಮ್ನ 


Fal 
[el 
py 
[e) 
6L 
3 
© 
Go 
kd 
RE: 
€ 
[el 
[8] 
[3 
et 
[9 

ಬ 

[9) 
4 
6 
¢ 

[6% 


ಿ 
ಅಷ್ಟೆ ಇದರ ಬಗ್ಗೆ ಶ್ರೀಮಾನ್‌ 


” ಲ 

ಟಿ [5] ಬ [) 
A ಫಾ ಮೋಸದ 
ಮಾಡಬೇಕಾಗಿಲ್ಲವೆಂದು ಹೇಳುತ್ತೇನೆ. 


ಈ ಟಿಎನ್‌. ನರಸಿಂಹಮೂರ್ತಿ :- ಮಾನ್ಯ ಮುಖ್ಯ ಮಂತ್ರಿಗಳು ಬಹಳ ಚಮತ್ಕಾರದಿಂದ 
ಉತ್ತರ ಹೇಳಿದ್ದಾರೆ. ಅವರು ರಾಜಕೀಯದಲ್ಲಿ ಚುನಾವಣಾ ಭಾಷಣಮಾಡಿ ಈಗತಾನೇ ಮುಖ್ಯ 


ಸಂಸದೀಯ ಪಟು 21 

ಎಂದು ಹೆಸರು ಪಡೆದವರಾಗಿದ್ದಾರೆ. ಸಂವಿಧಾನವನ್ನು ಗೌರವಿಸುವುದರಲ್ಲಿ ಮೊಟ್ಟಮೊದಲನೆಯ 
ಮುಖ್ಯಮಂತ್ರಿಗಳು ಎಂದು ನಾನು ತಿಳಿದುಕೊಂಡಿದ್ದೇನೆ. ಅಂಥಾದ್ದರಲ್ಲಿ ಈ ಮನೆಯ ಸಭಾಪತಿ 
ಚುನಾವಣೆಯನ್ನು ಸಡೆಸಲು ಇರುವ ತೊಂದರೆಯಾದರೂ ಏನು ಇತ್ತು? ಮೊನ್ನೆ ಕೆಳಮನೆಯಲ್ಲಿ 


ಚುನಾವಣೆಯನ್ನೂ ಕೂಡ 7ನೇ ತಾರೀಖಿನವರೆಗೆ ಮುಂದುವರೆಸಬಹುದಾಗಿತ್ತು. 
ಟೆಂಪರರಿಯಾಗಿರುವ ಆ ಅಧ್ಯಕ್ಷರನ್ನೇ ಮುಂದುವರೆಸಬಹುದಾಗಿತ್ತು. ಆದರೆ ಆವರು ಏನು 
ಮಾಡಿದರು ಎಂದರೆ ಕೂಡಲೇ ಒಂದು ವಿಶೇಷವಾದ ಸಭೆಯನ್ನು ಕರೆದು ಸಭಾಧ್ಯಕ್ಷಿಣಿಯವರನ್ನು 
ಆಯ್ಕೆ ಮಾಡಿದರು. ಹೀಗೆ ಮಾಡಿದ ಮುಖ್ಲಮಂತ್ರಿಗಳು ಇದನ್ನೂ ಕೂಡ ಈ ಸಭೆಯಲ್ಲಿ ಯಾವೊತ್ತು 
ಸಭಾಪತಿ ಚುನಾವಣೆ ನಡೆಯುತ್ತದೆ ಎಂದು ಅದರ ವೇಳಾ ಪಟ್ಟಿ ತಿಳಿಸಬೇಕು. ಇಲ್ಲದಿದ್ದರೆ ಇನ್ನು 
ಎಷ್ಟು ದಿವಸಗಳ ಕಾಲ ತೆಗೆದುಕೊಳ್ಳುತ್ತಾರೆ ಅನ್ನುವುದನ್ನಾದರೂ ತಿಳಿಸಬೇಕು. 10 ತಿಂಗಳ ಕಾಲದಿಂದ 
ಈ ಸ್ಥಾನ ಖಾಲಿ ಬಿದ್ದಿದೆ. ಇನ್ನು ಎಷ್ಟು ತಿಂಗಳು ಕಾಲ ಟೈಂ ಬೇಕು. ನಾವು ಸಹಕರಿಸುವುದಕ್ಕೆ 
ಒಂದು ಮಿಶಿ ಬೇಡವೇ. ರಾಜ್ಮಾಂಗವನ್ನು ಗೌರವಿಸುವುದರಲ್ಲಿ ಶಿಸ್ಥನ ನಾಯಕರು ಎಂದು ಹೆಸರು 
ಪಡೆದಿರುವ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ. 


pe) 


ಆದುದರಿಂದ ಸಭಾಪತಿ ಚುನಾವಣೆ ಈವೊತ್ತು ಆಗದಿದ್ದರೂ ನಾಳೆ ನಾಲಿದ್ದರಲ್ಲಿ ಮಾಡಲೇ ಬೇಕು 
ಎಂದು ಮತ್ತೊಮ್ಮೆ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. 


28 ಟಿ.ಎನ್‌. ನರಸಿಂಹಮೂರ್ತಿ 


ಸಂವಿಧಾನದ 25ನೇ ತಿದ್ದುಪಡಿ ಮಸೂದೆ 
(ವಿಧಾನ ಪರಿಷತ್‌ ಕಲಾಪ ಏಪ್ರಿಲ್‌ 7 1972) 
ತೀ ಟಿ.ಎನ್‌. ನರಸಿಂಹಮೂರ್ತಿ :- ಸನ್ನಾನ್ಯ ಸಭಾಪತಿಗಳೇ, ಈ ಸದನದಲ್ಲಿ ನಮ್ಮ 


ನಾಯಾಂಗ ಹಾಗೂ ಪಾರ್ಲಿಮೆಂಟರಿ ವೃವಹಾರ ಸಜೆವರಾದ ಶ್ರೀ ನಾಯ್ಕರ್‌ ಅವರು ರಾಷ್ಟ 


[5] 


ಉನ್ನತ ಶಾಸನ ಸಭೆಗಳಲ್ಲಿ ಶೀರ್ಮಾನವಾದಂತಹ 25ನೇ ರಾಜ್ಯಾಂಗ ತಿದ್ದುಪಡಿ ಮಸೂದೆಯನ್ನು 
ನಮ್ಮ ಮುಂದೆ ಈ ಸಭೆಯಲ್ಲಿ ಮಂಡಿಸಿದ್ದಾರೆ. ನಾನು ಈ ಸಭೆಯ ವಿರೋಧ ಪಕ್ಷದವನಾಗಿ ಈ 


ನಿರ್ಣಯವನ್ನು ವಿರೋಧಿಸುವ ಅವಕಾಶ ಇದ್ದರೂ ಕೂಡ, ತತ್ವಶಃ ಇದನ್ನು ಹೃತ್ಪೂರ್ವಕವಾಗಿ 


ಸ್ಥಾಗತಿಸುತ್ತೇನೆ. ಏಕೆಂದರೆ, ನಮ್ಮ ಅನೇಕ ಸ್ನೇಹಿತರು ವಿರೋಧ ಪಕ್ಷದಲ್ಲಿದ್ದಾಗ ಸರ್ಕಾರದವರು 


ವ pe [21 
ಯಾವುದೇ ನಿರ್ಣಯವನ್ನು ತಂದಂತಹ ಕಾಲದಲ್ಲಿ ಅದನ್ನು ವಿರೋಧ ಮಾಡತಕ್ಕಂತಹ ಒಂದು 


[ವಂ ಲ 


ಸಂಪ್ರದಾಯವನ್ನು ಇಟ್ಟುಕೊಂಡು ಬಂದಿದ್ದರು. ನಾನಾದರೂ ಇದನ್ನು ಒಂದು ಐತಿಹಾಸಿಕ 


ಿ 
ನಿರ್ಣಯವೆಂದು ಕರೆಯುತ್ತೇನೆ. ನಮ್ಮ ರಾಷ್ಟ್ರದಲ್ಲಿ ಸಮಾಜ ಸುಧಾರಣೆಗೋಸ್ಕರ ರಾಜ್ಕಾಂಗಕ್ಕೆ 
ತಿದ್ದುಪಡಿಗಳು ಆಗತಕ್ಕದ್ದು ಅಗತ್ಕವೆಂದು ನಾನಾದರೂ ಆದರಲ್ಲಿ ಅಪಾರವಾದ ನಂಬಿಕೆಯುಳ್ಳವನಾಗಿ 


[s) R) [se 
ಹೇಳುತ್ತಿದ್ದೇನೆ. ಈ ಸದನದ ಒಬ್ಬ ವಿರೋಧ ಪಕ್ಷದ ಸದಸ್ಮನಾಗಿ ಇದಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು 


ರಾಜ್ಯಸರ್ಕಾರವನ್ನು ಅಭಿನಂದಿಸುತ್ತೇನೆ. ಬಹುಶಃ ನಮ್ಮ ಸಮಾಜದಲ್ಲಿ ದೇಶಕ್ಕೆ ಸ್ಪರಾಜ್ಯ ಬಂದ 

ಕಾಲದಲ್ಲಿ ಪೂಜ್ನ ಗಾಂಧೀಜಿಯವರು ಮತ್ತು ನೆಹರೂರವರು ಹಾಗೂ ಇನ್ನಿತರ ಅನೇಕ ಮುಖಂಡರು 

ರಾಜ್ಯಾಂಗದಲ್ಲಿ ಈ ರೀತಿಯ ಸಮಾಜ ಸುಧಾರಣಾ ವ್ಯವಸ್ಥೆಗಳನ್ನು ಮಾಡಬೇಕೆಂಬ ಅಭಿಪಾಯ 

ಉಳ್ಳವರಾಗಿದ್ದರು. ರಾಜ್ಮಾಂಗವನ್ನು ಬರೆಯತಕ್ಕ ಕಾಲದಲ್ಲಿ ದಿವಂಗತ ಅಂಬೇಡ್ಕರ್‌ರವರು ನಮ್ಮ 

ರಾಷ್ಟದಲ್ಲಿ ಯಾವ ರೀತಿಯ ಜೀವನ ಇರಬೇಕು; ಯಾವ ಮಟ್ಟದ ಜೀವನ ಇರಬೇಕೆಂಬುದನ್ನು 

ತಿಳಿದುಕೊಂಡು ರಾಜ್ಮಾಂಗದ "ಪೀಆಂಬಲ್‌' ನಲ್ಲಿ ಅದನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅದನ್ನು 
pe 


ತಮ್ಮ ಗಮನಕ್ಕೆ ತರಬಯಸುತ್ತೇನೆ. 1950ನೇ ಇಸವಿಯಲ್ಲಿ ನಮ್ಮ ರಾಜ್ಯಾಂಗ ಜಾರಿಗೆ ಬಂ 


[] Cy 
ko) ಮಿ 
ಇವರು ಆತ್ಮ ಸಾಕ್ಷಿಯಾಗಿ ಎಷ್ಟು ಮಟ್ಟಿಗೆ ಇದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆಂಬುದನ್ನು ನಾವು 
& [30 [] 
ನೋಡಬೇಕಾಗಿದೆ. ರಾಜಾಂಗದ ಪ್ರಿಯಾಂಬಲ್‌ನಲ್ಲಿ ಈ ರೀತಿ ಹೇಳುತ್ತದೆ: 
p ಈ 


"We, the people of India having solemnly resolved to constitute 
India into a SOVEREIGN DEMOCRATIC REPUBLIC and the secure 


to all its citizens: 


ಸಂಸದೀಯ ಪಟು 29 


JUSTICE, social, economic and political; 
LIBERTY of though, expression, belief. faith and worship; 


EQUALITY of status and of opportunity; and to promote among 
them all 


FRATERNITY assuring the dignity of the indicidual and the 
unity of the Nation; etc.” 


ಇದು ನಮ್ಮ ಸಿದ್ದಾಂತ. ಮೊಟ್ಟಮೊದಲನೆಯದಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಮತ್ತು 
ಧಮಕಿ ಕೊಟ್ಟಿರತಕ್ಕ ಹಕ್ಕು ಬಾಧ್ಯತೆ ನಿಜವಾಗಿ ಎಷ್ಟರಮಟ್ಟಿಗೆ ಕಾರ್ಯರೂಪಕ್ಕೆ 
ಬಂದಿದೆಯೆಂಬುದನ್ನು ಈಗ ನಾವು ನಿರೂಪಣೆ ಮಾಡಬೇಕಾಗಿದೆ. ರಾಜ್ಯಾಂಗದ 25ನೇ 
ತಿದ್ದುಪಡಿಯನ್ನು ಕೇಂದ್ರದ ನ್ಯಾಯಾಂಗ ಮಂತ್ರಿಗಳು ಮಂಡಿಸಿ ಒಂದು ಅಧ್ಯಾಯವನ್ನು ರಾಷ್ಟದಲ್ಲಿ 
ಪ್ರಾರಂಭ ಮಾಡಿದ್ದಾರೆ. ಸಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಆಗತಕ್ಕ ಕ್ರಾಂತಿಯನ್ನು 
ಶಾಂತಿಯುತವಾಗಿ ಬಗೆಹರಿಸಿ ಸವೋದಯ ನೀತಿಯನ್ನು ಗಮನದಲ್ಲಿಟ್ಟುಕೊಂಡು 
ಗಾಂಧೀಜಿಯವರು ಜನತೆಗೆ ಏನು ದಿವ್ಮಸಂದೇಶವನ್ನು ಕೊಟ್ಟಿದ್ದರೋ ಅದು 25 ವರ್ಷಗಳಿಂದಲೂ 
ಕಾರ್ಯ ರೂಪಕ್ಕೆ ಬಂದಿಲ್ಲ. ಆದ್ದರಿಂದ ಜನತೆಗೆ ಕೊಟ್ಟಿರತಕ್ಕ ಅಶೋತ್ತರಗಳನ್ನು ಅತಿಶೀಘವಾಗಿ 
ಜಾರಿಗೆ ತ ತರಬೇಕಂಬ ದೃಷ್ಟಿಯಿಂದ ಈ ತಿದ್ದುಪಡಿಯನ್ನು ಪಾರ್ಲಿಮೆಂಟಿನ ಎರಡು ಸದನಗಳಲ್ಲಿಯೂ 
ಸಮರ್ಪಣೆ ಮಾಡಿದ್ದಾರೆ. ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಅತ್ಯಂತ ಉನ್ನತಮಟ್ಟದಲ್ಲಿ ಇದರ 
ಬಗ್ಗೆ ಚರ್ಚೆಯಾಗಿದೆ. ಆದ್ದರಿಂದ ಅದನ್ನು ಇಲ್ಲಿ ದೀರ್ಫವಾಗಿ ಪಸ್ನಾ ಾಿಸುವುದಿಲ್ಲ. ಈ ತಿದ್ದುಪಡಿಯನ್ನು 
ಸರಿಯಾದಂಥ ಒಂದು ಸುವ್ಯವಸ್ಥಿತ ರೂಪದಲ್ಲಿ ತಂದಿರುವುದರಿಂದ ಈ ತಿದ್ದುಪಡಿಯಿಂದ ಜನತೆಗೆ 
ನ್ಯಾಯ ದೊರಕಬೇಕು, ಸರ್ವೇ ಸಾಮಾಸ್ನವಾಗಿ ಬಡವ, ಬಲ್ಲಿದನೆಂಬ ಅಂತರವನ್ನು ಕಿತ್ತುಹಾಕಬೇಕೆಂಬ 
ದೃಷ್ಟಿಯಿಂದ ಈ ತಿದ್ದುಪಡಿಯನ್ನು ರಾಜ್ಯಾಂಗದ 368ನೇ ಆರ್ಟಿಕಲ್‌ ಪ್ರಕಾರ ಇವತ್ನು ಠರಾವು 
ಇಪದಲ್ಲಿ ಈ ಸಭೆಯಲ್ಲಿ ತಂದು ನಮ್ಮ ಅಭಿಪ್ರಾಯಗಳನ್ನು ಕೇಳುತ್ತಿದ್ದಾರೆ. ಆದ್ದರಿಂದ ಇದನ್ನು 
ನಾನು ಆತ್ಮಂತ ಸಂತೋಷದಿಂದ ಸ್ಥಾಗತಿಸುತ್ತೇನೆ. ಇಂತಹ ಒಂದು ತಿದ್ದುಪಡಿಯನ್ನು ತಂದಿರುವುದಕ್ಕೆ 
ಮೊಟಮೊದಲನೆಯದಾಗಿ ನಾನು ಕೇಂದ್ರ ಸರ್ಕಾರದ ಪಧಾನಮಂತ್ರಿಗಳನ್ನು ಅಭಿನಂದಿಸುತ್ತೇನೆ. 
ಸಮ್ಮಲ್ಲಿರುವ ರಾಜ್ಕಾಂಗದ ತಳಹದಿಯ ಮೇಲೆ ಕೇಂದ್ರಸರ್ಕಾರ, ಶಾಸನಸಭೆಗಳು ರಚನೆಯಾಗಿವೆ. 
ಮೈಸೂರು ರಾಜ್ಯದಲ್ಲಿಯೂ ಇವತ್ತು ರಾಜ್ಕಾಂಗದಲ್ಲಿ ಏನೇನು ಹೇಳಿದ್ದಾರೋ ಪ್ರತಿಯೊಂದು 
ಆರ್ಟಿಕಲ್‌ನಲ್ಲಿ ಇರತಕ್ಕ ಮೂಲಭೂತವಾದ ಹಕ್ಕುಗಳು ಏನೇನು ಇವೆಯೋ, ಅವೆಲ್ಲವನ್ನು ನಮ್ಮ 
ರಾಜ್ಯ ಸರ್ಕಾರ ಪರಿಪಾಲಿಸಬೆಕಾಗಿದೆ. ಆ ರೀತಿಯಾದ ಹಕ್ಕುಗಳನ್ನು ಕೊಟ್ಟಿರುವ ಕಾಲದಲ್ಲಿ ನಮ್ಮ 
ಮೂಲಭೂತವಾದ ಹಕ್ಕುಗಳಿಗೆ ನಮ್ಮ ಸರ್ಕಾರ ವಿರೋಧವಾಗಿ ವರ್ತಿಸಿದರೆ, ಆಗ 
ನ್ಯಾಯಾಲಯಗಳಿಗೆ ಹೋಗಿ ಲೀಗಲ್‌ ರೆಮೆಡೀಸ್‌ ಪಡೆಯುವುದಕ್ಕೆ ನಮಗೆ ಪಕ್ಕಿದೆ. ಇವ್ನು 


— 
ಬ ಪದಾ 
ದಸಕಾ 
ಆ 


30 ಟಿ.ಎನ್‌. ನರಸಿಂಹಮೂರ್ತಿ 


31ನೇ ನಿಬಂಧನೆಗೆ ಅನುಸಾರವಾಗಿ ಅವರು ತಿದ್ದುಪಡಿಯನ್ನು ತಂದಿದ್ದಾರೆ. ಈ ಸಂದರ್ಭದಲ್ಲಿ 
ನಾನು ಒಂದು ಮಾತನ್ನು ಹೇಳುತ್ತೇನೆ. ಇವತ್ತು ಪರಿಹಾರ ರೂಪದಲ್ಲಿ ಕೊಡುವ ಕಂಪನ್ನೇಷನ್‌ 
ಈಕ್ಕಲೆಂಟ್‌ ಟು ದಿ ಮಾರ್ಕೆಟ್‌ ವ್ಯಾಲ್ಕೂ ಆಫ್‌ ದಿ ಪ್ರಾಪರ್ಟಿ (Compensation must be 
substituted by amount) ಎ೦ದು ಹೇಳಿ ಅದನ್ನು ರಾಜ್ಯಾಂಗದಲ್ಲಿ ಇಟ್ಟುಕೊಂಡು ಹೋದರೆ, 
ಸೋಷಿಯಲ್‌ ಇಕನಾಮಿಕ್‌ ರಿಫಾರಂಸ್‌ ಇಲ್ಲಿ ತರುವುದಕ್ಕಾಗುವುದಿಲ್ಲ. ಆದರೆ ಅದರ ಬಗ್ಗೆ ಈಗ 
ತಿದ್ದುಪಡಿಯಾಗುವುದು ಸಂಶೋಷ. ಆದರೆ ಬಡವರು ಮತ್ತು ಬಲ್ಲಿದರು ಎಂಬ ವರ್ಗಗಳೇನಿವೆ 
ಆ ವರ್ಗದವರಲ್ಲಿ ಶ್ರೀಮಂತರಿಗೆ ಏನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೋ ಆದನ್ನು ಬಡವರಿಗೆ 
ಕೊಟ್ಟಿಲ್ಲ. ಮಾನ್ಯ ಶ್ರೀ ಜಿ.ಎ. ಗೌಡರ ಬಗ್ಗೆ ಒಂದು ಉದಾಹರಣೆ ರೂಪದಲ್ಲಿ ಹೇಳುವುದಾದರೆ, 
ಅವರಲ್ಲಿ ಎಷ್ಟು ಜಮೀನು ಇದೆಯೋ ಗೊತ್ತಿಲ್ಲ. 


ತೀ ಜಿ.ವಿ. ಗೌಡ :- ಒಂದೇ ಎಕರೆ ಇದೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಒಂದು ವೇಳೆ ಆವರಿಗೆ 500 ಎಕರೆಗಳಿದ್ದರೆ, 

ಆವರ ಜಮೀನನ್ನು ತಾವು ಅಕ್ಷೈರ್‌ ಮಾಡುತ್ತೀರಿ. ಸಾರ್ವಜನಿಕರ ಉಪಯೋಗಕ್ಕಾಗಿ ಅದನ್ನು 
ಅಕ್ಷೈರ್‌ ಮಾಡಿಕೊಂಡರೆ ಆಗ ನೀವು ಇವತ್ತಿನ ತಿದ್ದುಪಡಿ ಪ್ರಕಾರ ಅವರಿಗೆ ಪಣವನ್ನು ಕೊಡಬೇಕು. 
ಆ ಹಣ ಸಾಲದು ಎಂದು ಹೇಳಿ ಅವರು ನ್ಯಾಯಾಲಯಕ್ಕೆ ಹೋಗುವ ಹಾಗೆ ಇಲ್ಲ. ಇದು 
ಸರಿಯಲ್ಲ. ಬಡವನು ಸಾಮಾನವಾಗಿ ಒಂದು ಅಥವಾ ಎರಡು ಎಕರೆಗಳನ್ನು ಇಟ್ಟುಕೊಂಡಿರುತ್ತಾನೆ. 
ಇವತ್ತು ಕಾನೂನು ಪ್ರಕಾರ ಅವನಿಗೆ ಇರತಕ್ಕ ಸರ್ವಸ್ತವೂ ಆ ಒಂದೆರಡು ಎಕರೆ ಜಮೀನು. 
ಸರ್ಕಾರದವರು ಆ ಒಂದು ಜಮೀನನ್ನು ಕೂಡ ಅಕ್ಷೈರು ಮಾಡುವ ಕಾಲದಲ್ಲಿ 1 ಸಾವಿರ 
ರೂಪಾಯಿಗಳು ಬೆಲೆ ಬಾಳತಕ್ಕ ಜಮೀನಿಗೆ ಈ ಕಾಲದಲ್ಲಿ 200 ರೂಪಾಯಿಗಳನ್ನು ಕೊಟ್ಟರೆ ಏನು 
ಪ್ರಯೋಜನ? ಆದ್ದರಿಂದ ಈ ತಿದ್ದುಪಡಿಯಲ್ಲಿ ಬಡವರ ರಕ್ಷಣೆಗೋಸ್ಸರ ಒಂದು ಸಬ್‌ ಕ್ಲಾಜಸ್ನು 
ಹಾಕಿದ್ದರೆ ಬಹಳ ಚೆನ್ನಾಗಿತ್ತು. ಈ ವಿಚಾರವಾಗಿ ಮಾನ್ಯ ಸದಸ್ಕರು ಲೋಕ ಸಭೆಯಲ್ಲಿ ಪ್ರಸ್ತಾಪ 
ಮಾಡಿದ್ದಾರೆ. ಅವರು ಅಂತಿಮ ತೀರ್ಮಾನಕ್ಕೆ ಏಕೆ ಬರಲಿಲ್ಲವೋ ಗೊತ್ತಿಲ್ಲ ಬಡವರ ರಕ್ಷಣೆಗಾಗಿ 
್ಸಿ ತಂದಿಲ್ಲ. ಈಗ ನೀವಾಗಲೀ ನಾವಾಗಲೀ ಈ ತಿದ್ದುಪಡಿಯ ಬಗ್ಗೆ ಏನೂ 
ಮಾಡುವುದಕ್ಕಾಗುವುದಿಲ್ಲ. 


ನ 


ತೀ ಎಸೆ. ಸುಬ್ಬಯ್ಯ :- ಬಡವರ ರಕ್ಷಣೆಗೆ ಇದರಲ್ಲಿ ಏನೂ ಇಲ್ಲವೆಂದು ಹೇಳುವ 
ಮಾನ್ಯ ಸದಸ್ಕರು ಏತಕ್ಕೆ ಇದಕ್ಕೆ ಬೆಂಬಲ ಕೊಡುತ್ತಾರೋ ಗೊತ್ತಿಲ್ಲ. 


[5] 
ಶೀ ಟಿ.ಎನ್‌. ನರಸಿಂಹಮೂರ್ತಿ :- ಇದರಲ್ಲಿ ಪ್ರಾಪರ್ಟಿ ರೈಟ್‌ ಇದೆ. ಇದು ಒಂದು 
ಮೂಲಭೂತವಾದ ಹಕ್ಕು. ಇದರಲ್ಲಿ ಎಷ್ಟು ಆಸ್ತಿ ಇರಬೇಕೆಂಬ ಬಗ್ಗೆ ಒಂದು ಸೀಲಿಂಗ್‌ ಹಾಕಿಲ್ಲ. ಈ 


ತಿದ್ದುಪಡಿ ಎಷ್ಟರಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತದೋ ಎಂಬ ಶಂಕೆ ಇದೆ. ನಿಮ್ಮ ಆಶ್ಹಾಸನೆಗಳು 
ಸ ್ಮಿ 


ಆ 
ಅತಿ ಜಾಗ್ರತೆಯಾಗಿ ಸುಖೀರಾಜ್ಮವಾಗುತ್ತದೆ, ರಾಮರಾಜ್ಯವಾಗುತ್ತದೆ, ನಾವು ಅದನ್ನು ಅತಿ 


ರ pc ತ್ಸ 


ಶೀಘದಲ್ಲಿಯೇ ನೋಡುತ್ತೇವೆಂಬುದಾಗಿ ಜನ ಕಾದು ಕೂತುಕೊಂಡಿದ್ದಾರೆ ಮತ್ತು ಎಷ್ಟು ಜಾಗ್ರತೆಯಾಗಿ 
ಈ ಕಾನೂನನ್ನು ಸರ್ಕಾರದವರು ಜಾರಿಗೆ ತರುತ್ತಾರೆಂಬುದನ್ನು ಜಸತೆ ಕಾದು ನೋಡುತ್ತಿದೆ. 


ಬ £3 > 
ಎ.ಕೆ. ಸುಬ್ಬಯ್ಯ :- ಈ ಕಾಂಗೆಸ್‌ ಸರ್ಕಾರ ಈ ಕಾನೂನ್ನು ಜಾರಿಗೆ ಕರುತ್ತೇವೆಂದು 
ಣ್ಞೆಗೆ ಮಣ್ಣು ಎರಚಲಿಕ್ಕೆ ಹೊರಟಿದ್ದಾರೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಇವತ್ತು ಆಡಳಿತ ಕಾಂಗೆಸಿನಲ್ಲಾಗಲೀ ಅಥವಾ 
ಸಂಸ್ಥಾ ಕಾಂಗ್ರೆಸ್ಸಿನಲ್ಲಾಗಲೀ ಎಲ್ಲಿಯೇ ಇದ್ದರೂ ನಾವೆಲ್ಲರೂ ಗಾಂಧೀಜಿಯವರ ಶಿಷ್ಯಂದಿರು, 
ಗಾಂಧೀಜಿಯವರ ತತ್ವಗಳನ್ನು ಒಪ್ಪಿಕೊಂಡಿರುವವರು. ಎಷ್ಟರಮಟ್ಟಿಗೆ ಈ ಕಾನೂನನ್ನು ಕಾರ್ನರೂಪಕ್ಕೆ 
ತರುತ್ತಾರೆ ಎಂಬುದನ್ನುನಾವು ಕಾದು ನೋಡುತ್ತಿದ್ದೇವೆ. 


ಇವತ್ತು 3ನೇ ಆರ್ಟಿಕಲ್‌ಗೆ ತಂದಿರುವ ತಿದ್ದುಪಡಿ ಪಕಾರ ಈ ಪ್ರಜಾಪ್ರಭುತ್ವದಲ್ಲಿ ಯಾವುದೇ 
ರಾಜಕೀಯ ಪಕ್ಷ ಚುನಾಯಿತವಾಗಿ ಆಡಳಿತ ನಿರ್ವಹಿಸುತ್ತದೋ, ಆ ಪಕ್ಷ ಜನತೆಗೆ ಏನು 
ಆಶ್ಚಾಸನೆಯನ್ನು ಕೊಟ್ಟಿದೆಯೋ, ಆ ಪಕ್ಷದ ಕಾರ್ಮಕ್ರಮಗಳು ಏನೇನಿವೆಯೋ ಅವೆಲ್ಲವನ್ನೂ ಆ 
ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಕಾರ್ಯರೂಪಕ್ಕೆ ತರುವುದೇ ಆ ರಾಜಕೀಯದ ಪಕ್ಷ ಮಾಡುವ ಕೆಲಸ. 
ಅವರ ಪಕ್ಷದ ಸಿದ್ದಾಂತಗಳನ್ನು ಒಪ್ಪಿಕೊಂಡಿರುವವರಿಗೆ ಮಾತ್ರ ಟಿಕೆಟ್‌ ಕೊಡುತ್ತೇವೆಂದು ಹೇಳಿದ್ದರೂ 
ಆ ಕಡೆ ದೊಡ್ಡ ದೊಡ್ಡ ಜಮೀನ್ನಾರರೂ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳೂ ಇದ್ದಾರೆ. 
ಮುಖ್ಯವಾಗಿ ಬಡತನ ಗೊತ್ತಿಲ್ಲದೇ ಇರುವವರು ಅಲ್ಲಿ ಇದ್ದಾರೆ. ಕೆಲವರಿಗೆ ಬಡತನ ಗೊತ್ತಿದ್ದರೂ 
ಬಡವರ ಹಿತವನ್ನು ಬಯಸುವ ಜನ ಅಲ್ಲಿ ಇಲ್ಲ. 

ಎರಡನೆಯದಾಗಿ ಸಮಾಜದಲ್ಲಿ ಇಕನಾಮಿಕ್‌ ಸರಿಸಮಾನತೆ ಇರಬೆಕೆಂದು ಹೇಳುತ್ತಿದ್ದಾರೆ. 

ತ್ರೀ ಎನ್‌. ರಾಚಯ್ಯ :- ನನ್ನದೊಂದು ಕ್ರಿಯಾಲೋಪ. ಮಂತ್ರಿಗಳು ಮತ್ತು 
ಸದಸ್ಯರು ಅನೇಕರು ದೊಡ್ಡ ದೊಡ್ಡ ಶ್ರೀಮಂತರು ಈ ಕಡೆ ಇದ್ದಾರೆಂದು ಮಾನ್ಯ ಸದಸ್ಯರು 
ಹೇಳಿದರು. ಮಂತ್ರಿಗಳಾಗಿರತಕ್ಕ ಮಾನ್ಯ ಶ್ರೀ ಶಿವಣ್ಣನವರಿಗೆ ನಾನು ತಿಳಿದಿರುವ ಮಟ್ಟಿಗೆ ಒಂದು 
ಎಕರೆಯೂ ಇಲ್ಲ. 

ಶೀ ಟಿ.ಎನ್‌. ನರಸಿಂಹಮೂರ್ತಿ :- ಅವರಲ್ಲಿರುವ ಆಸ್ತಿಯ ಬಗ್ಗೆ ತಪ್ಪು ಹೇಳಿಕೆಗಳನ್ನು 
ಕೊಡುವುದನ್ನು ವಿಜಾರಮಾಡದೇ ಇರುವುದು ಸರಿಯಲ್ಲ. 


ಸಭಾಪತಿಯವರು :- ತಮಗೆ ಇನ್ನೂ ಎಷ್ಟು ಕಾಲ ಬೇಕು? 
ತೀ ಟಿ.ಎನ್‌. ನರಸಿಂಹಮೂರ್ತಿ :- ನನಗೆ ಇನ್ನೂ ಅರ್ಧಗಂಟೆ ಬೇಕಾಗುತ್ತದೆ. 


Mr. Chairman :- The House will now rise and meet again at 
4-30 P.M. 


The House adjourned at Four of the Clock and re-assembled at 
Thirty Minutes past Four of the Clock. 


32 ಟಿ.ಎನ್‌. ನರಸಿಂಹಮೂರ್ತಿ 


'ಕರ್ನಾಟಕ' ರಾಜ್ಯ ಎಂಬ ನಾಮಕರಣದ ಮೇಲಿನ ಚರ್ಚೆ 


(ಆಗಸ್ಟ್‌ 3, 1972) 


) p) 
ಮಂತ್ರಿಗಳ ಪರವಾಗಿ ಅತ್ನಂತ ಐತಿಹಾಸಿಕವಾದ ಹಾಗೂ ಚರಿತಾರ್ಹವಾದ ಹಾಗೂ ಅಪೂರ್ವವಾದ 
ನಿರ್ಣಯವನ್ನು ಸಭೆಯ ಮುಂದೆ ಇಟ್ಟಿದ್ದಾರೆ. ಈ ಒಂದು ನಿರ್ಣಯ ಐತಿಹಾಸಿಕವಾದುದು. 


ಟಿ 


ಚರಿತ್ರಾರ್ಹವಾದುದು ಮತ್ತು ಅಪೂರ್ವವಾದುದು ಎನ್ನುವ ಮಾತನ್ನು ಏತ ತಕ್ಕೆಹೆ ೂಳುತಿದ್ದೇನೆ೦ದರೆ 


53 


ಯಾವ ಒಂದು ಹೆಸರು ಮೆ ಸೂರು ರಾಜ್ಯ ಇಂದು ಪಡೆದು ಇಡೀ ಎಏಶ್ವದಲ್ಲಿ ಇಡೀ ಭರತಖಂಡದಲ್ಲಿ 
ಅತ್ನಂತ ಪ್ರಾಶಸ್ತ್ಯವನ್ನು ಪಡೆದಿದೆಯೋ, ವಿಖ್ಯಾಶಿಯನ್ನು ಪಡೆದಿದೆಯೋ ಅಂಥ ರಾಜ್ಯದ ಹೆಸರನ್ನು 


R) — Ho 
ಬದಲಾಯಿಸತಕ್ಷ ಕೆಲಸ ಅತಿ ತೀವವಾಗಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ, ಕೆಳಮನೆಯಲ್ಲಿ ಈ 
ನಿರ್ಣಯವನ್ನು ಮಂಡಿಸಿ, ಅಲ್ಲಿ ಅತ್ಯಂತ ತೀವ ಚರ್ಚೆಗೆ ಒಳಪಟ್ಟು. ಅಂಗೀಕಾರದವಾದ ತಕ್ಷಣ 


ರಾಜ್ಜದ ಮುಖ್ಯ ಮಂತ್ರಿಗಳು ಜಯಕಾರ ಹಾಕಿ ಮತ್ತು ಗಂಧವ ಹೂ ಮಾಲೆಯನ್ನು ಪಡೆದು, ಈ 
ಹೊತ್ತು ಈ ಸಭೆಯ ಪರಿಶೀಲನೆಗೆ ಬಂದಿದೆ. ನಾನು ಈ ನಿರ್ಣಯಕ್ಕೆ ವಿರೋಧಿಯಲ್ಲ. ಈ 
ನಿರ್ಣಯವನ್ನು ತಂದಿರತಕ್ಕ ಕಾಲದಲ್ಲಿ ಇದರ ಔಜಿತ್ತವಾದರೂ ಏನು, ಇದರ ಹಿನ್ನೆಲೆಯಾದರೂ 


ರ 


ಏನು ಎಂದು ಮಾತ್ರ ನಾನು ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡುವುದಕ್ಕೆ ಇಷ್ಟಪಡುತ್ತೇನೆ. 


; N) 
ರಾಜ್ಯದ ಹೆಸರನ್ನು ್ನಿ ಬದಲಯಿಸತಕ್ಕದ್ದು ಅಥವಾ ರಾಜ್ಕಾಂಗವನ್ನು pS 
ಬದಲಾಯಿಸತಕ್ಕದ್ದು. ಈ ಅಪೂರ್ವವಾದ ಹಕ್ಕನ್ನು ಪಜಾಪ್ರಭುತ್ವದಲ್ಲಿ ಜನತೆ 

ಹ ನ: ಥ ಜನತೆಯ ಮನಸಿಗೆ ವಿರೋಧವಾಗಿ ಹೋಗತಕ್ಕದ್ದು ಪ ಪಜಾಪಭತ್ನವಲ್ಲ. ಅ ಭ್‌ 
ಮೇಲೆ ಒಂದು ಮನೆಯಲ್ಲಿ ಒಂದು ಮಗುವಾದ ಕಾಲದಲ್ಲಿ ಅದರ ತಂದೆ ತಾಯಿಗಳು, 
ಅಹೂರ್ಪವಾಗಿ ಹುಟ್ಟಿರುವ ಮಗುವಿಗೆ ನಾಮಕರಣ ಮಾಡತಕ್ಕ ಕಾಲದಲ್ಲಿ ದೇವರಲ್ಲಿ ನಂಬಿಕೆ 
ಇರುವವರು ಸ ಕೇಳುತ್ತಾರೆ ಮತ್ತು ನಾಮಕರಣ ಮಾಡತಕ್ಕ ದಿನ ಗೊತ್ತು ಮಾಡುತ್ತಾರೆ. ಬಂಧು 
ಬಳಗದವರಿಗೆ ತಿಳಿಸುತ್ತಾರೆ. ತಂದೆ ತಾಯಿಗಳು ಕಾಯಿಲೆ ಇದ್ದಾಗ ಅಥವಾ ಬಂಧುಬಳಗದಲ್ಲಿ 
ಬಹಳ ಪ್ರೀತಿಯಾಗಿರುವವರು ನೋಯುತ್ತಿದ್ದರೆ ಅಥವಾ ಏನಾದರೂ ಸಂಕಟ ಪಡುತ್ತಿದ್ದರೆ ಮಗುವಿಗೆ 
ಯಿಲೆ ಬಂದರೆ, ನಾಮಕರಣ ಮಾಡುವುದಕ್ಕೆ ಯಾರೂ ಹೋಗುವುದಿಲ್ಲ. ಏತಕ್ನಾಗಿ ನಾನು ಈ 
ರ ಪಸ್ತಾಪ ಮಾಡಿದೆ ಎಂದರೆ ನಮ್ಮರಾಜ್ಯ ಮೈಸೂರು ಬಿನುವ ಹೆಸರನ್ನು ಸಂವಿಧಾನದಲ್ಲಿ 
ಏನು ಪಡೆದಿದೆ, ಅದನ್ನು ಬದಲಾಯಿಸಿ ಕರ್ನಾಟಕ ಎನ್ನುವ ಹೆಸರನ್ನು ಸೇರಿಸುವುದಕ್ಕೆ ತಂದಿರುವ 
ಯದ ಮುಖ್ಯಮಂತ್ರಿಗಳು ಏತಕ್ಕಾಗಿ ತಂದರು. ರಾಜ್ಯ ಸರ್ಕಾರ 


2 


Ks [se p ರಿ 
ಏತಕ್ಕಾಗಿ ಇದರ ಬಗ್ಗೆ ಅವಸರ ಮಾಡಿತು ಎನ್ನುವುದರ ಬಗ್ಗೆ ನಿರ್ಣಯವನ್ನು ಮಂಡಿಸಿದಂಥ 


% 
ರಾಜದ ಆಅತ್ವ್ತಂತ ಉತ್ಸಾಹೀ ಮಂತ್ರಿಗಳಾದ ಶ್ರೀ ಕೆ.ಎಚ್‌. ಪಾಟೀಲರು ಹೇಳಿದ್ದಾರೆ. ನಾನೂ ಒಬ್ಬ 


ಸಂಸದೀಯ ಪಟು 33 


ಕನ್ನಡಿಗ. ಕನ್ನಡ ಹಿತಕ್ಕಾಗಿ, ಕನ್ನಡದ ಅಭ್ಯುದಯಕ್ಕಾಗಿ ಕಿಂಚಿತ್‌ ಸೇವೆ ಮಾಡಬೇಕೆಂಬ ಉದ್ದೇಶದಿಂದ 
ರಾಜಕೀಯ ಕ್ಷೇತ್ರಕ್ಕೆ ಬಂದಿರುವವನು. ಹೆಸರನ್ನು ಬದಲಾವಣೆ ಮಾಡುವ ಕಾಲದಲ್ಲಿ ಮಾನ್ಯ ಮುಖ್ಯ 
ಮಂತ್ರಿಗಳು ಮತ್ತು ಅವರ ಸಹೋದ್ಯೋಗಿಗಳು ಮಂತ್ರಿಮಂಡಲದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡುವ 
ಕಾಲದಲ್ಲಿ ಇದು ಸಕಾಲವಾಗಿದೆ ಎಂದು ಏನಾದರೂ ಯೋಚನೆ ಮಾಡಿದ್ದಾರೆಯೇ ಎಂದು ನೇರವಾಗಿ 
ಪಶ್ನೆ ಮಾಡುತ್ತೇನೆ. ಕರ್ನಾಟಕ ಎಂದು ಕರೆಯಬೇಕು ಎಂದು ಹೊರಟಿದ್ದಾರಲ್ಲ ಈ ಸಂದರ್ಭದಲ್ಲಿ 
ಮೈಸೂರು ರಾಜ್ಯದಲ್ಲಿ ಯಾವ ದಿಕ್ಕಿನಲ್ಲಿ ಕೂಡ ಜನತೆ ಕ್ಲಾಮದಿಂದ ನರಳುತ್ತಿದೆ. ವಿಜಾಪುರ 
ಜಿಲ್ಲೆಯಲ್ಲಿರುವ ಭೀಕರ ಕ್ಷಾಮ ಪರಿಸ್ಥಿತಿಯನ್ನು ನೆನೆಸಿಕೊಂಡರೆ ಈ ಕಷ್ಟಕಾಲದಲ್ಲಿ ಯಾರಿಗೆ 
ಕರ್ನಾಟಕ ಎನ್ನುವ ಹೆಸರುಬೇಕೋ ಅವರಿಗೆ ಕ್ಷಾಮದಿಂದ ನರಳುತ್ತಿರುವ ಜನತೆಯ ಕಡೆಗೆ ಲಕ್ಷ್ಯವಿಲ್ಲ. 


ತೀ ಕೆಎಚ್‌. ಪಾಟೀಲ್‌ :- ಈಗಾಗಲೇ ತಾವು ಪತ್ರಿಕೆಯಲ್ಲಿ ಓದಿದ ಫಾರ ಬಿಜಾಪುರಕ್ಕೆ 
ಹೋಗಿ ಬಂದು ಅಲ್ಲಿಗೆ ಸಾಕಷ್ಟು ಆಹಾರಧಾನ್ನಗಳನ್ನು ದೊರಕಿಸಿ ಕೊಡುವುದಕ್ಕೆ ಮತ್ತು ಬೇಕಾಗುವಂಥ 
ಉದ್ಯೋಗ, ಪುರೋಟ ಮಾಡುವುದಕ್ಕೆ $0 ಲಕ್ಷ ರೂಪಾಯಿಗಳನ್ನು ಸ್ಥೇರ್ಸಿಟಿ ವರ್ಕ್‌ಗೆ ಕೊಡುವುದಕ್ಕೆ 
ವ್ಯವಸ್ಥೆ ಮಾಡಿರುವುದಾಗಿ ಮಂತ್ರಿಗಳು ತಿಳಿಸಿದ್ದಾರೆ. 


ಶೀ ಟಿ.ಎನ್‌. ನರಸಿಂಹಮೂರ್ತಿ :- ಮಂತ್ರಿಗಳ ಉತ್ತರದಿಂದ ನನಗೆ ಸಮಾಧಾನವಾಗದೆ. 
ಎಂದರೆ ತಪ್ಪಾಗುತ್ತದೆ. ಈ ಹೊತ್ತು ಕೇವಲ ಬಿಜಾಪುರ ಜಿಲ್ಲೆ ಮಾತ್ರವಲ್ಲ, ರಾಜದ ವಿವಿಧ ಜಿಲ್ಲೆಗಳಲ್ಲಿ 
ಭೀಕರವಾದ ಪರಿಸ್ಥಿತಿ ಇದೆ. ಏತಕ್ಕಾಗಿ ಈ ವಿಚಾರವನ್ನು ಒತ್ತಿ ಒತ್ತಿ ಹೇಳುತ್ತೇನೆಂದರೆ, ಅಪೂರ್ವವಾಗಿ 
ಹುಟ್ಟಿದ ಮಗುವಿಗೆ ತಂದೆ ತಾಯಿ, ಬಂಧು ಬಳಗ ಎಲ್ಲರೂ ಸಂತೋಷದಿಂದ ಇರುವ ಕಾಲದಲ್ಲಿ 
ಮಗುವಿಗೆ ಹೇಗೆ ನಾಮಕರಣ ಮಾಡುತ್ತಾರೆ ಅಂಥ. ಒಂದು ಒಳ್ಳೆಯ "ವಾತವರಣದಲ್ಲಿ ರಾಜ್ಯದ 
ಹೆಸರನ್ನು ಬದಲಾಯಿಸತಕ್ಕ ವಿಚಾರವನ್ನು ಯೋಗ್ಯವಾದ ದಿವಸದಲ್ಲಿ ತಂದಿದ್ದರೆ ನಾನು 
ಸಂತೋಷದಿಂದ ಇರುತ್ತಿದೆ. ಜನತೆಯ ಮನಸ್ಸಿಗೆ ವಿರೋಧವಾಗಿ ಹೋಗತಕ್ಕದ್ದುಬೇಡ. ಜನತೆಯ 
ನಾಡಿಯನ್ನು ಪತ್ತೆ ಮಾಡಿದ್ದೇವೆ, ಜನತೆಯಲ್ಲಿ ಪ್ರತಿಯೊಬ್ಬರ ಮನಸ್ಸನ್ನೂ ಆರ್ಥ ಮಾಡಿಕೊಂಡಿದ್ದೇವೆ. 
ಜನತೆಯನ್ನು ಅರ್ಥ ಮಾಡಿಕೊಂಡೇ ರಾಜ್ಯದ ಹೆಸರನ್ನು ಬದಲಾಯಿಸುವುದಕ್ಕೆ ಹೊರಟಿದ್ದೇವೆಂದು 
ಹೇಳಿದರು. ಮೂರು ತಿಂಗಳ ಹಿಂದೆ ಚುನಾವಣೆ ನಡೆಯಿತು. ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು 
ಚುನಾವಣೆ ಘೋಷಣೆ ಮಾಡುತ್ತಾರೆ ಯಾವ ಯಾವ ರೀತಿಯ ಭರವಸೆಗಳನ್ನು ಕೊಡುತ್ತೇವೆ 
ಮತ್ತು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೇವೆಂದು ಹೇಳುತ್ತಾರೆ. ಜನತೆಯ ಮುಂದೆ 
ಇಟ್ಟು ಜನತೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಈ ಕರ್ನಾಟಕ ನಿರ್ಣಯ ತಂದಿರುವುದಾಗಿ 
ಹೇಳಿದರು. ನೀವು ಎಲೆಕ್ಸನ್‌ ಮೂನಿಫೆಸ್ನೋದಲ್ಲಿ ರಾಜ್ಕದ ಹೆಸರನ್ನು ಬದಲಾವಣೆ ಮಾಡುತ್ತೇವೆಂದು 
ಹೇಳಿ ಜನತೆಯ ಮುಂದೆ ಹೋಗಿ ಜನತೆಯ ನಿಜವಾದ ವಿಶ್ವಾಸವನ್ನು ಪಡೆದು ಬಂದಿದ್ದರೆ ಈ 
ನಿರ್ಣಯಕ್ಕೆ ಇಡೀ ಕನ್ನಡ ನಾಡಿನ ಮೂರು ಕೋಟಿ ಜನತೆಯ ಬೆಂಬಲವಿದೆ ಎಂದು ಹೇಳಬಹುದು. 


34 ಟಿ.ಎನ್‌. ನರಸಿಂಹಮೂರ್ತಿ 


ತ್ರೀ ಕೆ.ಎಚ್‌. ಪಾಟೀಲ್‌ :- ಮಾನ್ಯ ಮುಖ್ಯ ಮಂತ್ರಿಗಳು ಶ್ರೀರಂಗಪ್ಪಣದಲ್ಲಿ ಹೇಳಿಕೆ 


[oe 
ಕೊಟ್ಟ ನಂತರ ಅವರು ಉತ್ತರ ಕರ್ನಾಟದಲ್ಲಿ ಅಡ್ಡಾಡುವಾಗ ಅವರ ಹೇಳಿಕೆ ಬಗ್ಗೆ ಜನತೆ ಪ್ರಶ್ನೆ 


ಮಾಡಿದರು. ಆಗ ಜನತೆಯ ಅಭಿಮತದಂತೆ ತಾವು ನಡೆಯುವುದಾಗಿ ಮುಖ್ಯ ಮಂತ್ರಿಗಳು 
ಹೇಳಿದರು. ನಮ್ಮ ಚುನಾವಣಾ ಘೋಷಣೆಯಲ್ಲಿ ಇಲ್ಲದೇ ಇದ್ದರೂ ಆ ವಿಚಾರವನ್ನೂ ಜನತೆಯ 
ಮುಂದೆ ಇಟ್ಟು ಚುನಾವಣೆಯಲ್ಲಿ ಆರಿಸಿ ಬಂದಿರುವ ನಾವು ಈ ನಿರ್ಣಯವನ್ನು ಸಭೆಯ ಮುಂದೆ 


p 


ಶ್ರೀ ಟಿಎನ್‌. ನರಸಿಂಹಮೂರ್ತಿ :- ರಾಜದ ಈ ಹೊತ್ತಿನ ಮುಖ್ಯ ಮಂತ್ರಿಗಳು 
ಆಡಳಿತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮುಸ್ಲಿಮರ ಸಮ್ಮೇಳನದಲ್ಲಿ 
ಹೆಸರಿನ ಬದಲಾವಣೆ ಅಗತ್ಯವೇನು? ಮೈಸೂರು ಎಂದು ಈಗ ಇರತಕ್ಕ ಹೆಸರೇ ಇದ್ದರೆ ಸಾಮ್ರಾಜ್ಯ 
ಮುಳುಗಿ ಹೋಗುತ್ತದೆಯೇ ಎಂದು ಹೇಳಿದರು. ಅವರ ಭಾಷಣದ ಮೇಲೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿ 
ನಿಮ್ಮ ಪಕ್ಷದಲ್ಲಿನ ಮುಂದಾಳುಗಳು, ನಿಮ್ಮಂಥವರು ಅವರನ್ನು ಸರಿಯಾದ ರೀತಿಯ್ದಲಿ ಹತೋಟಿಗೆ 
ತೆಗೆದುಕೊಂಡು, ಈ ರೀತಿಯಾದ ಹೇಳಿಕೆಗಳಿಂದ ನಾಯಕರಾಗಿ ಉಳಿಯುವುದಿಲ್ಲ ಎಂದು 
ಹೇಳಿದಮೇಲೆ ಅವರು ಉತ್ತರ ಕರ್ನಾಟಕದ ಭಾಗಗಳಿಗೆ ಚುನಾವಣಾ ಪ್ರಚಾರಕ್ಕೆ ಹೋಗುವ ಕಾಲದಲ್ಲಿ 
ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಹೋದರು. ಆಗ ಕೂಡ ಅವರು ತುಂಬಿದ ಹೃದಯದಿಂದ 
ಹೋಗಲಿಲ್ಲ. ಎಲ್ಲರಿಗೂ ಅಧಿಕಾರದಲ್ಲಿ ಆಸೆ ಇದೆ, ಮುಖ್ಯ ಮಂತ್ರಿಯಾಗಬೇಕು, ಪಧಾನ 
ಮಂತ್ರಿಯಾಗಬೇಕು, ಯಾವುದೇ ಸ್ಥಾನಮಾನ ಇರುವಕಡೆ ಬರಬೇಕು. ಎನ್ನುವುದು ಸಾಮಾನ್ಯವಾಗಿ 


`ಿ 
ಮನುಷ್ಠನ ಗುಣ. ಶ್ರೀ ದೇವರಾಜ ಅರಸು ಅವರು ಮುಖ್ಯ ಮಂತ್ರಿಯಾಗಿರುವುದಕ್ಕೆ ನನಗೆ ' 


ಅಸೂಯೆ ಇಲ್ಲ, ರಾಜದ ಮುಖ್ಯ ಮಂತ್ರಿಗಳಾಗಿ ನಿಮ್ಮೆಲ್ಲರ ಒತ್ತಡವನ್ನು ತಡೆಯಲಾರದೆ ಕರ್ನಾಟಕ 
ಆಗಬೇಕು ಎನ್ನುವ ನಿರ್ಣಯವನ್ನು ಅವರು ತಂದರು ಎಂದು ನಿಮ್ಮ ಪಕ್ಷದವರೇ ಅನೇಕರು 

ಈ ಹೊತ್ತು ಮೈಸೂರು ರಾಜ್ಯದ ಹೆಸರನ್ನು ಬದಲಾಯಿಸತಕ್ಕ ಜನ, ಮೈಸೂರು ಪ್ರದೇಶ 
ಆಡಳಿತ ಕಾಂಗ್ರೆಸ್‌ ಪಕ್ಷ ಎಂದು ಏಿನಿದೆ ಆ ಪಕ್ಷದ ಹೆಸರನ್ನು ಮೊದಲು ಬದಲಾವಣೆ ಮಾಡಿ 
ನಂತರ ರಾಜ್ಯದ ಹೆಸರನ್ನು ಬದಲಾವಣೆ ಮಾಡುವುದಕ್ಕೆ ಬಂದಿದ್ದರೆ ನಿಜವಾಗಿ ತುಂಬಿದ ಹೃದಯದಿಂದ 
ತೆ ನಾನು ಯಾವ ಪಕ್ಷಕ್ಕೆ ಸೇರಿದ್ದೇನೆ ಅದು ಮ್ಸೆ ಸೂರು ಪ್ರದೇಶ 


ಕೆಳಮನೆಯಲ್ಲಿ ಇದರ ಬಗ್ಗೆ ಚರ್ಚೆಯಾಯಿತು. ಆದರೆ ಜನತೆಗೆ ಅದರ ಬಗ್ಗೆ ಆಸಕ್ತಿ 
ಇಲ್ಲ. ಮೈಸೂರು ಎಂದು ಇದ್ದರೇನು, ಕನ್ನಡನಾಡು ಎಂದು ಆದರೆ ಏನು, ಕರ್ನಾಟಕ ಎಂದಾದರೆ 
ಏನು. ಜರ್ಮನಿ ಎಂದು ಕರೆದರೆ ಏನು ಎನ್ನುವ ಭಾವನೆ ಇದೆ. ಜನತೆಗೆ ಈಗ ಬೇಕಾಗಿರುವುದು 
ಹೊಟ್ಟೆಗೆ ಅನ್ನ ಬೇಕು. ಬಟ್ಟೆ ಬೇಕು. ರಕ್ಷಣೆ ಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಲಕ್ಷಾಂತರ ಜನ ಯುವಕರು 
ನಿರುದ್ಯೋಗಿಗಳಾಗಿದ್ದಾರೆ. ದೇಶದಲ್ಲಿರುವ ನಿರುದ್ಕೋಗಿಗಳನ್ನು ಸಮಾಧಾನ ಮಾಡಿ ಭೀಕರ ಕ್ಷಾಮ 
ಪರಿಸ್ಥಿತಿ ಸಿಕ್ಕಿ ನರಳುತ್ತಿರುವ ಜನತೆಗೆ ಸಂಶೋಷವಾಗಿದೆ ಎನ್ನುವ ವಾತಾವರಣವನ್ನು ನಿರ್ಮಾಣ 
ಮಾಡಬೇಕು. ಕರ್ನಾಟಕ ಉದಯವಾಗಬೇಕು, ಕರ್ನಾಟಕ ರಾಜ್ಯ ರಚನೆಯಗಬೇಕು. ಕನ್ನಡಿಗರೆಲ್ಲ 
ಒಂದುಗೂಡಿ ಬಾಳಬೇಕು ಎನ್ನುವ ಸನ್ನಿವೇಶಕ್ಕಾಗಿ ನಮ್ಮ ಆದಿ ಕವಿಗಳು, ಮಧ್ಯ ಕವಿಗಳು, ಈಗಿನ 
ಕವಿಗಳು, ಸಾಹಿತಿಗಳು ಎಲ್ಲರೂ ಹೋರಾಟ ಮಾಡಿ ಬಲಿದೌನ ಮಾಡಿದರು. 


ಸ್ವಾಮಿ ನಾನು ಶ್ರೀಮಾನ್‌ ಕೆ.ಎಚ್‌. ಪಾಟೀಲ್‌ರನ್ನು ಕೇಳುತ್ತಿದ್ದೇನೆ, ಕರ್ನಾಟಕ ಪ್ರದೇಶ 
ಇವತ್ತು ಒಂದು ಕಡೆ ಇದೆಯೇ ಎಂದು? ಛಿದ್ರ ಛಿದ್ರವಾಗಿರಶಕ್ಕ ಕನ್ನಡ ನಾಡಿನ ಜನ ಹೊರಗಡೆ 
ಕಷ್ಟಪಡುತ್ತಿದ್ದಾರೆ. ಮದ್ರಾಸಿನ ತಾಳವಾಡಿಯ ಫಿರ್ಕಾದಲ್ಲಿ ಕನ್ನಡ ಜನ ನರಳುತ್ತಿದ್ದಾರೆ. ಆ ಜನತೆಯ 
ಬಗ್ಗೆ ಏನು ಹೇಳುತ್ತೀರಿ. ಈ ನಿರ್ಣಯ ತರತಕ್ಕ ಕಾಲದಲ್ಲಿ ತಾವು ಕನ್ನಡ ಜನತೆಯ ಬಗ್ಗೆ ಏನು 
ಆಲೋಚನೆ ಮಾಡಿದ್ದೀರಿ. 


ತೀ ಕೆ.ಎಚ್‌. ಪಾಟೀಲ್‌ :- ಕರ್ನಾಟಕ ಮೊದಲು ಕಾಲದೊಳಗೆ ಏನು ಇತ್ತೋ 
ಚಾಲುಕ್ಕ? ಕದಂಬರ ಕಾಲದಲ್ಲಿ ಇದ್ದ ಹಾಗೆ ಇರಬೇಕು ಎಂದು ತಾವು ಆಶೀರ್ವಾದ ಮಾಡಬೇಕು. 
ಈಗ ಅದರ ಬಗ್ಗೆ ಡೀಟೇಲ್‌ ಆಗಿ ಹೇಳುವದು ಬೇಡ. ಮಾನ್ಯ ಸದಸ್ಯರಾದ ಕಿವಪ್ಪನವರಿಗೆ ಸಿಟ್ಟು 
ಬರುತ್ತದೆ, ನಮ್ಮ ದಡ್ಡತನದಿಂದ ಆ ಭಾಗಗಳನ್ನು ಕಳೆದುಕೊಂಡಿದ್ದೇವೆ ಎಂದರು. ಆ ಭಾಗಗಳನ್ನು 
ಹೇಗೆ ತೆಗೆದುಕೊಳ್ಳಬೇಕು ಎಂದು ಎಲ್ಲರೂ ಆಲೋಚನೆ ಮಾಡೋಣ. ಅತ್ತ ಇತ್ತ ಹೋಗಿರುವ 
ಕನ್ನಡ ಭಾಗಗಳನ್ನು ಒಟ್ಟು ಗೂಡಿಸುವುದಕ್ಕೆ ಎಷ್ಟು ಶಕ್ಕವೋ ಅದನ್ನು ಎಲ್ಲರೂ ಮಾಡೋಣ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಅವರ ಕಾರ್ಯ ಅವರು ಮಾಡುತಾರೆ, 


ರಾಯದುರ್ಗ, ಮಹಾರಾಷ್ಟದ ಅಕ್ಕಲಕೋಟೆ ಅಲ್ಲಿಯೇ ಉಳಿದಿವೆ. ಮಹಾಜನ್‌ ವರದಿ ಇಲ್ಲಿಯೇ 
ಇದೆ. ಬೆಳಗಾಂ ಬಗ್ಗೆ ತಾವು ಏನು ಹೇಳುತ್ತೀರಿ ಎಂದು ಜನ ಕಾದು ನೋಡುತ್ತಿದೆ. ಬೆಳಗಾಂ 
ಉಳಿಯುತ್ತದೆಯೋ ಇಲ್ಲವೋ ಎನ್ನುವಂಥ ಕಾಲದಲ್ಲಿ ಈ ಅವಸರದ ನಿರ್ಣಯವನ್ನು ತರುವ 
ಅವಶ್ಯಕತೆ ಏನು ಇತ್ತು? ಕರ್ನಾಟಕ ಆಗಬೇಕು ಎಂದು ಹೇಳುವಾಗ ತಾವು ಜನತೆಗೆ ಏನು ಆಶ್ವಾಸನೆ 
ಕೊಟ್ಟಿದ್ದೀರಿ? 


ತೀ ಕೆ.ಎಚ್‌. ಪಾಟೀಲ್‌ :- ಆಂಥ ಗಂಡಾಂತರವನ್ನು ಇಲ್ಲಿಯತನಕ ತಂದಿದ್ದಾ 
ನಾವು ನಮ್ಮ ಶಕ್ತಿ ಮೀರಿ ಬಂದಿರುವ ಗಂಡಾಂತರ ನಿವಾರಣೆ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತೇವೆ. 


ಗೋದಾವರಿಯವರೆಗೆ 


ಟಿ.ಎನ್‌. ನರಸಿಂಹಮೂರ್ತಿ 


ವರದಿಯ 


ರಿಯಿ೦ದ 7 


pe 


ಮ್‌ 


ದಾ 
ಸಣ 


ಮ 


-Bವಿ 


ಮದುಸರಿ 


€ ಕೆ.ಎಚ್‌. ಪಾಟೀಲ್‌ 
6 ಕೆ.ಎಚ್‌. ಹೌಟೀಲ್‌ 


ಲ್ಲ 


Ne 
ಪಿ 


Ne] 


30 


ಡ 


೧ಬ 


೦ದು ಮಹಾಜನ್‌ ವರದಿಯಿಂದ ಕ 


ವರದಿಗಿಂತಲೂ ಮಿಗಿಲಾಗಿ 


(3 


ಇ 


ಗಿದರು. 


ಸೂರು, 
(Cee) 
VS | 


.ಮೆ 


ಕ್ಷತ 


ಮಗೆ ಬರಬೇಕಾದ 
er 


[ed 


KN 


- 
ol 


— 
— 
hy 


ರ್‌ 


ವವಾ 


4 


- ಬಿಮ್‌ ರಿ 
ಳು ನಮಗೆ ಉಳಿಯುತಿವೆ. 


೦ದ ಬಂದವರು 


ವರದಿ 
ಸೂರಿನಿ 
ಕು ಎನ್ನು 


UN 


[1 


— 
ನ್‌ 
ಚ 

ಕೂದಮ್ಮ 
೧ನ 


- 
0 ಉಳ 


೧ 


5.45 ಪಿಎಂ. 
ಗಿಯೆ 


ಹಳ ಹಿಂದಿನಿಂದಲೂ ಬಂದಿದೆ. ಇವ 


ರ್‌ 


p) 


ST) 


ಹೆ 


0 


ವ ಹೆಸರು ಬ 


ಎನ್ನು 
ಸ 


i 
ಬಿ. ರಾಃ 


Nಷ್ಯ 
ವ 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಹಾಜ 


ಈಗ ನಿರಾಶಾದಾಯ 


ಸೂರು 


ಲ 
ಟು 


ಹ 
. ಮುಟಿಸಾಬು, 


ಹ್ಪಾ 


ಎಂದುಮೆ 


ಎಲ್ಲರಿಗೂ 


ನಿಂ 


pS ೯ 
ಸಂಸದೀಯ ಪಟ 


ಥದಿಂದ 


ಆಂಧ 


ನಿಂದ ಬಂದ ಜನ, 


ದ ಬಂದ ಜನ, ಮದಾಸಿ 
ಸೇರ 
ಯನವರ 


ದರಬಾದ್‌ನಿ೦ 


pe 
[ee] 
ಜಲ 


956ನೇ ಇಸವಿಯಲ್ಲಿ 


1 


ಸಿರಲಿಲ್ಲ, 
£ 


[es 


ಮಾಡಟೆಕು. ನಜರಾಬಾದ್‌ ನ ವಾಬರಾದ 
ರಾಗಿದ್ದರು. ಅವರು ಬದುಕಿದರೆ ಈ ರೀತಿ 


ವು 


ದಕ್ಕೆ ಯಾರೂ ವಿರೋಧಿ 


\ 
ಲ 


£ಕು ಎನ್ನು 


ಬೆ 


ದಿ 


ಸ 


ದ 
(ತ 
ko 


ಈ ಸಮಯ 


[%) 


ರು ಉಸಿರು ಇರುವವರೆಗೂ ಕ 


[¥3 


ಯ 


ನ್ನಯ್ದನವರು 


ಚೆ 


ಸಾಹುಕಾರ್‌ 


ಕಾಗಿ 


EN) 
NOC] 
ಬ 


ಬ 


ಮೌ 
ಕೂನಿ 


ದರು, 


€ರಾಟ ಮಾಡಿ 


ಹೊ 


ಥ ನಾಯಕರು. 


ಅವರ ಕಾಲದಲ್ಲಿ ಕರ್ನಾಟಕ 


ಗದಲ್ಲಿ ಬೆಳೆದ 


ಇರಿವ ಭಂ 
೦ಪ್ರಿಗಳಾಗಿದರು 


ಧಾ: 


[a] 
ಪ್ರದೇಶಕ್ಕೆ ಬರಬೇಕಾದ ಭಾ 


Ke 


R 


ಗಗಳ ಬಗೆ 


ನ್ನಡ 


ವ ವಾದ ಬಂತು. ಆವತ್ತು ಕ 


ಕು ಎನುವ 


ಆಗಬೆ 


pB8B 
° W 
¥ Ie) 
ಣ್‌ £ 
p 

© 
1 ೫ 
23 
D pl 
He 
5 ಪಿ 
pT 
4B 
9 
ಪಿ g 
$y 2 
p 
13 g 
¥3) 3 
# 1 
B 
[9] ©, 
Ne) 

[A (3 
3 B 
% [9] 
3 


ಕೊಂಡರು. ಅವರಿಗೆ ವಿಧಾನಸೌಧ 


ಕಾರ ಕಲೆ 
ಕ 


ವರ್ತನೆ ಮಾಡಿ ಅ 
ಿಗಳಾಗಂ 


ಮಾಗಿ 


Kee 
SAU 


ಇಲದಲ್ಲಿ ಮುಖ ಮಂ 


[ 
ವ್ರ 
Ke 


ರ 


ಸ್ಟ್‌ 


ವರು ಅಧಿಕಾರ 


pe 
CY! 


pj 


mW 


ke 
[ss 

hie) 
pa 
¥I GT 
3 
w % 
(2 ಟ್‌ 
I ಸ 
B Ww” 
13 
& B 
(2 (9) 
B48 


ದ ಅಧಿಕಾರದಿಂದ ಕೆಳಗೆ ಇಳಿಸಿದರು. ಏತಕ್ಕೆ ಈ ಮುತು 


್ಸಿ ಕೇಂದ್ರ 


ದ ಅವರನ್ನು 


ಗಾಗಿ ಕರ್ನಾಟಕದ ಏಕೀಕರಣಕ್ಷೆ 


f 


5 


ಸ 


೦ಕುಚಿತ ದಷಿಯಿಂದ ಉಳಿದರೆ, 


ಅಲ 


ದು ಗುಂಪು ಆಡಳಶಕ್ಕೆ 


(೮ ಒ೦ 


ಮೆ 


38 ಟಿ.ಎನ್‌. ನರಸಿಂಹಮೂರ್ತಿ 


[5 o p) Hy Kg 
ಬದಲಾಯಿಸುತ್ತಾರೆ ಬದಲಾವಣೇಗೆ ಜನತೆ ಪೂರ್ಣ ವಿಶ್ವಾಸದಿಂದ ನಿರ್ಣಯವನ್ನು ಒಪುತ್ತಾರೆಂದು 
ನಾನು ಒಪ್ಪುತ್ತಾ ಇಲ್ಲ. ಈಗ ಕಷ್ಟದಲ್ಲಿ ಜೀವನ ಮಾಡುತ್ತಿದ್ದಾರೆ, ಅಂಥ ಕಷ್ಟ ದಿವಸಗಳಲ್ಲಿ ಈ 


ನಿರ್ಣಯವನ್ನು ತಂದು ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದೀರಿ. ಬಹಳ ದಿವಸಗಳ ಹಿಂದೆ ಇದನ 
ತಂದಿದ್ದರೆ ನಾವು ನೀವು ಬಹಳ ಸಂಶೋಷಪಡಬಹುದಿತ್ತು. ಇನ್ನು ಒಂದು ವಿಷಯ ಪ್ರಸ್ಥಾಪ 
ಮಾಡುತ್ತೇನೆ. ಇವೊತ್ತು ಮೈಸೂರು ಹೆಸರು ಐದುನೂರು ಆರುನೂರು ವರ್ಷಗಳ ಇತಿಹಾಸ 
ಹೆಸರನ್ನೂ ಸಂವಿಧಾನದಲ್ಲಿ ಸೇರಿಸಿದರೂ ಕೂಡ ಇನ್ನು ಅರ್ಥ ಶತಮಾನ 
. ಆದರೂ ಮೈಸೂರು ಎಂದು ಮೈಸೂರು ಎನ್ನತಕ್ಕ ಹೆಸರು, ಮೊದಲು ಪ್ರಸ್ತಾಪ 
ಮಾಡಿದಂತೆ ಭರತಖಂಡದಲ್ಲಿ ಮಾತ್ರವೇ ಅಲ್ಲ, ಇಡೀ ವಿಶ್ವದಲ್ಲೇ ಮೈಸೂರು ಬಗ್ಗೆ ಅಪಾರವಾದ 
ಖ್ಯಾತಿ ಪಡೆದಿದೆ. ಮೈಸೂರಿನ ಶ್ರೀಗಂಧ, ಮೈಸೂರಿನ ರೇಶೈ ಮೈಸೂರಿನ ಸೋಪು, ಮೈಸೂರಿನ 
ಉಡುಪು, ಮೈಸೂರಿನ ಕುಶಲ ಕೈಗಾರಿಕೆ ಮತ್ತು ಪೆ 
ಶೀಮಾನ್‌ ಚೆನ್ನು ಬೈನಗಾಡದು ಕಟ್ಟಿರತಕ್ಕ ಪೇಟ ನೋಡಿದಾಗ ದುಃಖ ಬರುತ್ತದೆ. ಶ್ರೀ ಜೆನ್ನಬ್ಬೆರೇಗೌಡರು 
ದುಃಖಿತರಾಗುವುದು ಬೇಡ. ಕರ್ನಾಟಕ ಆದರೂ ನಿಮ್ಮನ್ನು ಮೆ ಸೂರು ಎಂದು ಕರೆಯುತ್ತಾರೆ. 
ಮೈಸೂರು ಸೆಂಟ್‌ ಹಾಕಿಕೊಂಡರೆ ಗಮಗಮ ವಾಸನೆ ಬರುತ್ತದೆ. ಹಾಗೆ ಮೈಸೂರು ಎನ್ನತಕ್ಕ 
ಹೆಸರು ಆರುನೂರು-ಏಳುನೂರು ವರ್ಷಗಳಿಂದ ಬಂದಿದೆ. ಮೈಸೂರು ಮಲ್ಲಿಗೆ ಬಹಳ 
ಹೆಸರುವಾಸಿ. ಮೈಸೂರು ಎಸ್ನತಕ್ಕ ಹೆಸರು ಪ್ರಿಯವಾಗಿದೆ. ಇಂಥ ಹೆಸರನ್ನು ಬದಲಾವಣೆ ಮಾಡುತ್ತಾ 
ಇದೀರಿ. ಕರ್ನಾಟಕ ಎನ್ನತಕ್ಕ ಹೆಸರು ಹೊಸದಾಗಿ ಸೂಚನೆ ಮಾಡುತ್ತಾ ಇರುವುದು ಇದು 
ಪಾರ್ಲಿಮೆಂಟಿಗೆ ಹೋಗಿ, ಪಾಧಿಮೆಂಟ್‌ನಲ್ಲಿ ಚರ್ಚೆಯಾಗಿ ಅನಂತರ ಈ ತಿದ್ದುಪಡಿಯನ್ನು 
ಸೇರಿಸತಕ್ಕದ್ದು. ಆದಕ್ಕೆ ಅನೇಕ ತಿಂಗಳುಗಳಾಗುತ್ತವೆ. ಕರ್ನಾಟಕ ಏಕೀಕರಣ ಆಗದೆ ಇದ್ದರೆ, ಕರ್ನಾಟಕ 
ರಾಜ್ಯ ಎಂದು ಸೂಚಿಸುವುದಕ್ಕೆ ಅವಕಾಶ ಇರಲಿಲ್ಲ. ಈ ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದ ಶ್ರೀಮಾನ್‌ 


EL ಮ ದಿವಸ A ಮಾಡಬೇಕಾಗುತ್ತದೆ. ಶ್ರೀ ಕೆ.ಎಚ್‌. ಪಾಟೀಲರು 


[8 


ಸರಣೆ ಮಾಡಬೇಕಾಗುತ್ತದೆ. ಜವಾಷರ್‌ಲಾಲ್‌ SA ಪ್ರದಾನ ಮಂತ್ರಿಗಳಾಗಿದ್ದಾಗ ಆ 
ಕಾಲದಲ್ಲಿ ಶ್ರೀ ನಿಜಲಿಂಗಪ್ಪನವರು ಭಾಷಾವಾರು ಪ್ರಾಂತ ರಚನೆಗಾಗಿ ಹೋರಾಟವನ್ನು ಮಾಡದಿದ್ದರೆ 


[eb 


ಅವರು ಕೇಂದ್ರದಲ್ಲಿ ಮಂತ್ರಿಗಳಾಗಿ, ರಾಷ್ಟಪತಿಗಳಾಗುತ್ತಿ ದ್ದರು. ಆಗ ಶ್ರೀ ನಿಜಲಿಂಗಪ್ಪನವರನ್ನು 


Hc 
ಸ ಎಂದು ಕರೆದರು. ಭಾಷಾವಾರು ಹೋರಾಟವನ್ನು ಮಾಡಿ ಆನ್‌ಟಚೆಬಲ್‌ ಆದರು. 
ಅವರು ಹಳೆ ಮೈಸೂರು ಭಾಗದಲ್ಲಿ ಹುಟ್ಟಿದವರು ಅವರು ಕಾಂಗ್ರೆಸ್‌ ಅಧ್ಯಕ್ಷರಾಗಿ ಪಾಠ್ಲಿಮೆಂಟಿನ 


3, 
ps ಮಿ 
ಮಾನ್‌ ಕೃಎಜ್‌. ಪಾಟೀಲರು ಒಂದು 


ಸಂಸದೀಯ ಪಟು i 39 


ಶಿಲ್ಪಿ ಎಂದು ಕರೆಯುತ್ತಿಪರೋ ಅವರು ಈವೊತ್ತು ಕಹಿ ಆಗಿದ್ದಾರೆ. ಆಡಳಿತ ವ್ಯಕ್ತಿತ್ವ ಎಲ್ಲಾ ಕಾಲದಲ್ಲೂ 


be 
3 


ಒಂದೇ ರೀತಿಯಲ್ಲಿ ಇರುತ್ತದೆಂದು ಹೇಳಿದರೆ ತಪ್ಪಾಗುತ್ತದೆ. ನಾನು ನಿಜಲಿಂಗಪ್ಪನವರ ಬೆಂಬಲಿಗನಾಗಿ 
ಹೇಳುತ್ತಾ ಇಲ್ಲ ಕನ್ನಡಿಗನಾಗಿ ಪೇಳುತ್ತಾ ಇದ್ದೇನೆ. ಹೀಗೆ 4. ವರ್ಷಗಳ ಕಾಲ ಸತತವಾಗಿ ದುಡಿದಂಥ 
ನಿಜಲಿಂಗಪ್ಪನವರ ಬಗ್ಗೆ ಈ ನಿರ್ಣಯ ಮಂಡಿಸಿದವರು ಒಂದು ಮಾತು ಹೇಳಿದ್ದರೆ ಇವರಿಗೆ 
ಸಹೃದಯ ಇದೆಯೆಂದು ತಿಳಿದುಕೊಳ್ಳುತ್ತಿದ್ದೆ 


ಫೀ ಕೆಎಚ್‌. ಪಾಟೀಲ್‌ :- ಇಂಥ ಮಹನೀಯರ ವಿಷಯ ನಾನು ಏನು ಹೇಳಬೇಕಿತ್ಲು? 


ಶೀ ಎಸ್‌.ಆರ್‌. ಬೊಮ್ಮಾಯಿ :- ಶ್ರೀ ಕೆ.ಎಚ್‌. ಪಾಟೀಲರು ಅಧಿಕಾರದಲ್ಲಿ ಕಾಯಂ 


ಆಗಿ ಇರುತ್ತಾರೆಯೇ? ಕರ್ನಾಟಕಕ್ಕೆ ದುಡಿದವರಲ್ಲಿ ಶೀಮಾನ್‌ ನಿಜಲಿಂಗಪ್ಪನವರು ಒಬ್ಬರು. ಅವರಿಗೆ 
ಗೊತ್ತು ಜವಾರ್‌ಲಾಲ್‌ ನೆಹರೂರವರ ವಿರೋಧಕಟ್ಟಿಕೊಂಡು ಅಧಿಕಾರ ಕಳೆದುಕೊಂಡು 
ಮಾಡಿ ಏಕೀಕರಣದ ಸಲುವಾಗಿ ಆ ದ್ಲೇಷ ಕಟ್ಟಿ ಕೊಂಡರು, ನೀವು ಹೇಳಲಿಕ್ಕಿಲ್ಲ, ರ್ನಾಟಕದ 
ಇದೆ, ಅವರು ಹೇಳುತ್ತಾರೆ. ನೀವು ಅಧಿಕಾರದಲ್ಲಿ ಕಾಯಂ ಆಗಿ ಇರುವುದಿಲ್ಲ ಆದ್ದರಿಂದ 
ಹೆಚ್ಚು ಜವಾಬ್ದಾರಿಯಿಂದ ಮಾತನಾಡಬೇಕು. ಸರ್ಕಾರ ಮಾತನಾಡುವಾಗ ಹಿಂದಿನ ಇತಿಹಾಸ 


[8] 
ನೋಡಬೇಕು. ಶ್ರೀಮಾನ್‌ ಹಳ್ಳಿಕೇರಿಯವರು ಏನು ಮಾಡಿದ್ದಾರೆ ಅವರ ವಿಜಾರದಲ್ಲಿ ಎರಡು 


ತ 


24 
<l 
2 


ತೀ ಕೆ.ಎಚ್‌. ಪಾಟೀಲ್‌ :- ನೀವು ಈಗ ಕಾಂಗೆಸ್‌ (LA ಸೇರಿಸಿದೀರಿ. ನಾನೂ 
ನಿಜಲಿಂಗಪನವರು ಕೊಡ ಮೊದಲು ಸೇರಿದ ಕರ್ನಾಟಕದ ಹೆಸರು ಇಡುವ ಸಲುವಾಗಿ ಅವರು 
ಏನು ಮಾಡಿದ್ದಾರೆ ಎಂಬುದು ಗೊತ್ತಿದೆ. ನೀವು ಗೊತ್ತಿಲ್ಲ £ 
ನಿಜಲಿಂಗಪ್ರನವರು ಎಂ.ಪಿ.ಸಿ.ಸಿ. ಅಧ್ಧಕ್ಷರಾಗಿದ್ದರು. ವರ್ಕಿಂಗ್‌ ಕಮಿಟಿ ಸದಸ್ಯರಾಗಿದ್ದರು. 
ನಿಜಲಿಂಗಪ್ಪನವರು ಮುಖ್ಯ ಮಂತ್ರಿಗಳಾಗಿ ದ್ದರು. ಆ ಕಾಲ; ದಲ್ಲಿ ನಿಜಲಿಂಗಪ್ಪನವರು ಏಸು ಮಾಡಿದರೂ 


ಖು 
ನಡೆಯುತ್ತಿತ್ತು. ಶ್ರೀಮಾನ್‌ ನಿಜಲಿಂಗಪ್ಪನವರು ಹೇಳಿದ ಹಾಗೆ ಶ್ರೀಮತಿ ಇಂದಿರಾಗಾಂಧಿಯವರು 
ಕೇಳುವ ಕಾಲ ಇತ್ತು ಆಗಲೂ ಮಾಡಲಿಲ್ಲ. ಏಕೆ ಮಾಡಲಿಲ್ಲೂ ಅದನ್ನು ಆತ್ಮ ಪರೀಕ್ಷಣೆ 
ಮಾಡಿಕೊಂಡು ನೋದಿರಿ. 

ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಇದನ್ನು ರಾಜಕೀಯ ಕ್ಷೇತ್ರಕ್ಕೆ ತೆಗೆದುಕೊಂಡು 
ಹೋಗುತ್ತಾ ಇಲ್ಲ. ಅವರು ಅಖಿಲ ಭಾರತ ಪ್ರೆಸಿಡೆಂಟರಾಗಿ ರಾಜ್ಯದ ಮುಖಂಡರಾಗಿ ಮೈಸೂರು 
ಮುಖ್ಯ ಮಂತ್ರಿಗಳಾಗಿ ಮೈಸೂರು ಪ್ರದೇಶ ಕಾಂಕ್ರೆಸ್‌ನ ಮ. ಅನೇಕ ಜನರನ್ನು ತಯಾರು 


ಮಾಡಿದಂಥವರು ಮತ್ತು ಶ್ರೀಮತಿ ಇಂದಿರಾಗಾಂಧಿಯವರನ್ನು ಪ್ರಧಾನ ಮಂತ್ರಿಗಳಾಗಿ ಆಗಬೇಕು 
ಎಂದು ಹೇಳಿದ ದೊಡ್ಡ ನಾಯಕರು ಎಂದು ಶ್ರೀಮಾನ್‌ ಹ ಯಿಯವರೂ ಈಗಾಗಲೇ 


ಸ [ a . ಮು ವಲ ಲ 
ಪೆಸ್ತಾಪಮಾಡಿದ್ದಾರ. ಆವರು ಹೇಳಿರುವುದನ್ನು ನಾನು ಕೂಡ ಸಮರ್ಥನಿ ಮಾಡುತ್ತನ. ಹಳ 


ಟಿ.ಎನ್‌. ನರಸಿಂಹಮೂರ್ತಿ 


40 


ಗಳಾಗುತ್ತಿದ್ದವು. ಈಗ ಎಲ್ಲಾ 


ಮಾಡಿ ಎಷ್ಟೋ ವರ್ಷ 


ಷಹ 
Ke; 


ವರು ಕರ್ನಾಟ 


B © 
ಗ 
wy Ff 
BH 1 
g 
® 
b Hb 
[o) 
ರು (3 
[Ee 
3 el 
2K 
Ne) 
ಡೌ 
Bk 
1 ef 
Wy 
$4 
B f 
1b 
|e 
(e 
[R; [o) 


ಛದ್ದು 


ವರೇ ನಿಮ್ಮ ಪಕ್ಷದ 


೦ದು ಅ 


ದ್ರರೋ ಇ 


ಕಕ್ಕ ವಿರೋಧಿಗಳಾಗಿ 


Ww 


” 


ಅವಕಾಶ ಮಾಡಿಕೊಟ್ಟಿದ್ದಾರೆ. ಶ್ರೀಮಾನ್‌ ನಿಜಲಿಂಗಪ್ಪ 


ಇವೊತ್ತು 


b 


ಯಿಂದ ಇಲ್ರಿ ಇಂತಹ ನಿರ್ಣಯ ತಂದ 


೦ದು ಎಲ್ಲರೂ ಒಮ್ಮ ತದಿಂದ 


ಕೆ 


ಣಿ 
ex 


ಕಾಗಿದೆ. ಅಷೊಂದು 


9 


1 


ಆ 


ಬೇ 


Ww 


ಜಾ, 
ನಮೌನು ಹಃ 


ಯನ್ನು 


9 
ಪ 


[¥] 


)ಗ ಮಾಡಿದಂತಹ ಅಂತರ ರಾಷ್ಟ್ರೀಯ ಖ್ಯಾ 


[) 


ವಾಗಿ ಅಪಾರತ್ಸಾ 


pe 
py 
ತ 


ದೊ 


ಸರಕಾರದ 


೦ಬಾ ವಿಷಾದದ ಸಂಗತಿ. ಕರ್ನಾಟಕದ 


ಮಾನ್‌ ನಿಜಲಿಂಗಪನವರು ಕ 


ಣಾ 


೦ತಿಲ್ಲ ಎ೦ದರೆ ಅದರೇ 


13 


A 
ಒ೦ದು 


೦ದೆ 


ಮ 
Us 


ಹ 
[e] 


3ಕದ ಏಕೀಕರಣಕ್ಕಾಗಿ ಯಾವ 


ರ್ನಾಟ 
ಗೂ ತಿಳಿದ ವಿಚಾರ. ಇಂದು ಈ ನಿರ್ಣ ಯಕ್ಕೆ 


[) 


ತಪತ್ರಿ 
ಡಿದವರು ಎಂಬುದು ಎಲ್ಲರಿ 


ಗೆ 


ನಿ 
ಇಂದು ಅಧಿಕಾರಕ್ಕೆ ಬಂದಿರುವುದರಿಂದ 


ಇಡಿರುವ ಜನ ಅಂದು ಅಧಿಕಾರದ 


ಒಂದು ರಾಜಕಿ 


B 


[se] 


ಲ್ಲಿರಲಿಲ್ಲ. 


ಸಪೋಟು 


ತೆಯಲ್ಲಿ ಒಂದು ರೀತಿಯಾದ 


Ye 


ಯದ ತಂತ್ರವ 


ಛಿ 
IN 


ದ್‌ 
ಅಲ 


ಇಂ 


೧ತಿಗಳಾದ ಶೀ ಕೆ. 
೨ 9 


[5] 


R) 


ಹಿಡಿದಿರುವ ಮಾನ್ನ ಮುಖ್ಲಮ 


<n 
Fe) IR 
HY 
RW 
Ww 
& 
© 
| 
ಸ್ಯ 
ಖು) f 
8 

W 
9 ೫ 
ಜಡ 
pe B 
ಡಿ ಜ್ಯ 
CN 
Ie ಈ 
ಷ್ಜ [ 
5 R's) 
RM 1 
8B 
1 ಫೇ 
4 
¥” 14 
೫ 8 
8 
Ba 
3 

[€) 
#9 


ಕದ ಏಕೀಕರಣಕ್ಕಾಗಿ 


೬೨ 


ಗರು; ಕರ್ನಾ 


ಚ 
ನಡಿ 


ರುರು 


QS 


N 


ರ್ನಾಟಕವಾದ ಕೂಡಲೇ ಅವರು ೭ 


KR 


ದುಡಿದ೦ಂತಹಾ 


ಲು 
C8 


pe 
5 


[= 


(34 


ರದಲ್ಲಿರುವ ಮಂತಿಗಳು ಒಂದು ; 


ಜ್‌ 
ಇ 


ಸಂಸದೀಯ ಪಟು p 4] 


ಗೌರವ ಇಟ್ಟುಕೊಂಡಿದ್ದೆ. ಅವರು ಅಧಿಕಾರಕ್ಕೆ ಬರುವುದಕ್ಕೆ ಮುಂಚೆ ಯಾವ ವಿಶಾಲ 
ಭಾವನೆಯುಳ್ಳವರಾಗಿದ್ದವರೋ ಅದೇ ವಿಶಾಲ ಭಾವನೆ ಇಟ್ಟುಕೊಂಡಿರುತ್ತಾರೆಂದು ಆಸೆ 
ಇಟ್ಟುಕೊಂಡಿದ್ದೆ. ಅವರು ಅಧಿಕಾರಕ್ಕೆ ಬಂದಕೂಡಲೇ ಬದಲಾವಣೆಯಾಗಿದ್ದಾರೆ, ಇದರ ಬಗ್ಗೆ ಅವರು 
ನಿರ್ಣಯ ಮಂಡನೆ ಮಾಡುವಾಗ ಈ ಸಭೆಯಲ್ಲಿ ಒಂದು ಮಾತನ್ನೂ ಹೇಳದೇ ಇರುವುದು 
ನೋಡಿ ನನಗೆ ತುಂಬಾ ದುಃಖವುಂಟಾಗಿದೆ. ಅವರ ವಿಶಾಲ ಭಾವನೆ ಎನ್ನುವುದು ಈಗ ಜೆನ್ನಾಗಿ 
ಬೆಳಕಿಗೆ ಬಂದಿದೆ. ರಾಜಕೀಯದಲ್ಲಿ ನಾವೂ ವಿರೋಧ ಮಾಡಬಹುದು. ಅವರೂ ವಿರೋಧ 
ಮಾಡಬಹುದು, ಇದನ್ನು ಚುನಾವಣೆ ಸಮಯದಲ್ಲಿ ಎಲ್ಲ ಪಕ್ಷಗಳೂ ಮಾಡುವ ಕ್ರಮ ವೋಟರುಗಳು 
ಯಾರಿಗೆ ಮತ ಕೊಟ್ಟು ಅವರು ಚುನಾಯಿಸುತ್ತಾರೋ ಅಂತಹವರು ಇಲ್ಲಿಗೆ ಬರುತ್ತಾರೆ ಮತ್ತು 
ಅದಕ್ಕೆ ತಕ್ಕಂತೆ ಅಧಿಕಾರವನ್ನು ವಹಿಸುತ್ತಾರೆ. ಅವರು ಯಾರಿಗೆ ಓಟು ಮಾಡುತ್ತಾರೋ ಅವರೇ 
ಅಧಿಕಾರಕ್ಕೆ ಬರಲಿ. ಬೇಡ ಎನ್ನುವುದಿಲ್ಲ. 


ಸಭಾಪತಿಯವರು :- ತಮಗೆ ಇನ್ನೆಷ್ಟು ಕಾಲ ಬೇಕಾಗುತ್ತದೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ನನಗೆ ಇನ್ನೂ ಒಂದು ಗಂಟೆಯಷ್ಟು ಅವಕಾಶ 
ಬೇಕು. 


Mr. Chairman :- The House stands adjourned now to meet 
again at 1 P.M. tomorrow, the 4th August 1972. 


ನರಸಿಂಹಮೂರ್ತಿ 


ಟಿ.ಎನ್‌. 


ಹಾನ ನಿರೋಧ 


(ಬವರಿ 22. 1975) 


3 


ಉ: 


ರ್ತಿ ( 


ಶೀ ಟಿ.ಎನ್‌. ನರಸಿಂ 


Red 


ಪ್ರಕಾರ ಎರಡ 


ಯವರೂಸಂ 


170ನೇ ವಿಧಿ 
ಆ ನರ್ಣಯ 


108) 


po 


KN 


ರವರು ಇದೇ ತಿಂಗಳು 10 ರಂದು ರಾಜಂಗ 


Tk) 


ಮಮನ 
ಯಲ 


PR 
[0 


ರ್ಕುಕ್ಕಾಗಿ 


cw? 
ಅಲ 
™ 


ಹಾ 
[00] 


೯ಸುವ ನಿ 


| ತಂದು 
ವ 


ರ್ಣಯವನ್ನು 


_ 
ಸ 


ಯ 


ನೆ 


ಬದ್ಧ ನಾಗಿ ವಂದ 
ಕೊಡತಕ್ಕಂಥ 


ಕಾಲದಲಿ 


ಲ್ನ 


— 
ಮ 
Ne 


0 


KV 


ಶಿ 


ರಿಯ ಸದಸರಾದ ಮಾನ  ಶಿವಪನವರು, ಅದ 


a3 


t 
B 

D 
[C2 [g 
i 
8 
[eS 33 
2 <> 
xc} 
ಚಿ 


BHR 
PHL 
fy 2೪ ಡೆ 
38 
೬ ೦, d 
ಚ 
Ao) Le: [3 
po D 
% ot ¥ 
ಗೈಕ, 
9 
a wu lH 
E »y [2 
SRB 
) 

HB 
» 8% 
Had 
Ww: x 
Ie: [4 £ 
ho 
CR; 
RE 
5 8p 
PRN) 
jt 
y 2 ಬೌ 
De: 
© mu le 
2% 


[3 
¢ 


p 


py) 


ನಗಿ, 


Zens 
ಜಕಮಾ 


Fl 
HN 


its Cit 
ಲರಖಿಲ 


ತಿ 


ಗಕ್ಕ ಸು 


ps 


d to secure to all 
ವರ್ಗದ, ಹದಿಃ 


ಇಡಿ ಆ ಒಂದು KO) 


iC an 


pe 


ಲ್ಲಿ ಯು 


ರ 


ಹಿತ 


ಸ 


6 
ಪ 
ಊ 


\ 


ನಾಗಿ ರಾಜಂ೦ಗ 
Uy 


—, 


—— 


Ne: 


BR 


5, 
uD 
ES 
) 
pe) 


f 


Democratic Republ 


~~ 


A 


ಯವಾಗಿ 


ದಿ! 


ಬಿ 
IN 


PR 


ign 
[eS 


ದ್ದಾರೆ. 
[oN] 


Soveve 


ರಿ 
ರ್ಥಿಕವಾಗಿ, ರಾಜಕಿ 


We, the people of India, having solemnly resolved to constitute India 
pe) ಕುಅದ 


ಪೂರ್ಣವಾಗಿ ಕೇಂ 


2 
6 
Is) 
IE; 
Is; 
(5 
xe 


mtoa 


ಖಂಡ 
Ned 


[ 
Ky 


ಮಸ ನೆ 
AN Ue KUT 


AE 


ನ ಮಂಕೆ 
ಯೋಜನ ಮೊಡ 


pe 
er UN 


(8) 
Te 


9? ಎ 


ರೆಯೆ 


[ee 


ನಿರ್ಮಾಣ ಮಾಡಿದ 


44 ಟಿ.ಎನ್‌. ನರಸಿಂಹಮೂರ್ತಿ 


ಮಾತನಾಡುವುದಿಲ್ಲ, ಯಾವುದೇ ಒಂದು ಉಪಜಾತಿಯ ಮೇಲೆ, ಪಕ್ಷದ ಮೇಲೆ ಉಪಪಕ್ಷದ 
ಮೇಲೆ ಕುರಿತು ಮಾತನಾಡುವುದಿಲ್ಲ. ಆದರೆ ನಾವು ನಮ್ಮಎದೆಯಮೆಲೆ ಕೈ ಇಟ್ಟು ನೋಡಿಕೊಳ್ಳಬೇಕು. .. 
ರಾಜ್ಯದ ರಥವನ್ನು ಹಿಡಿದುಕೊಂಡಂಥವರು ಬಡವರನ್ನು ಉದ್ದಾರ ಮಾಡುತ್ತೇವೆ, ಸಮಾಜದಲ್ಲಿ 
ನೊಂದಿರತಕ್ಕಂಥ ಯಾವ ಜನರಿದ್ದಾರೆ ಅವರಿಗೆ ಎಲ್ಲಾ ಸವಲತ್ತುಗಳನ್ನು ಒದಗಿಸಿಕೊಡುತ್ತೇವೆಂದು 
ಬರೀ ಪ್ರಚಾರ ಭಾಷಣಗಳನ್ನು ಆಡಳಿತ ಕಾಂಗ್ರೆಸ್‌ನವರೇ ಆಗಲೀ ಸಂಸ್ಥಾ ಕಾಂಗ್ರೆಸ್‌ನವರೇ ಆಗಲೀ 
ಅಥವಾ ಜನಸಂಘದವರೇ ಆಗಲೀ ಮಾಡಿ ಬಹುಮತದಿಂದ ಗೆದ್ದು ಇಲ್ಲಿಗೆ ಅಧಿಕಾರಕ್ಕೆ 
ಬರುತ್ತಾರೆಯೋ, ಅವರು ತಮ್ಮ ನೀತಿ ಕಾರ್ಯಕ್ರಮಗಳಂತೆ ಕಟ್ಟು ನಿಟ್ಟಾಗಿ ಮಾಡಿಕೊಂಡು 
ಬರಬೇಕಾದ್ದು ಅವರ ಕರ್ತವ್ಯ. ನಾನು ಭರತ ಖಂಡದ ಅನೇಕ ರಾಜ್ಯಗಳಿಗೆ ಹೋಗಿ ನೋಡಿಕೊಂಡು 
ಬಂದಿದ್ದೇನೆ. ನನಗೆ ಅನೇಕ ರಾಜ್ಯಗಳನ್ನು ನೋಡತಕ್ಕಂಥ ಸದವಕಾಶ ದೊರಕಿತ್ತು. ಈ ಜನಾಂಗ 
ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಕನ್ಮಾಕುಮಾರಿಯಿಂದ ಹಿಡಿದು ಹಿಮಾಚಲ ಪ್ರದೇಶಗಳವರೆಗೂ 
ಈ ಜನಾಂಗ ಇಲ್ಲದೇ ಇಲ್ಲ. ಈ ಅಸ್ಪಶ್ಯತೆ, ನಿಮ್ನ ವರ್ಗದ ಜನ, ದಲಿತವರ್ಗದ ಜನ ಎಲ್ಲೆಲ್ಲೂ 
ಇದ್ದಾರೆ. ಇವತ್ತು ಅವರ ಕೇರಿಗಳಿಗೆ ಹೋಗದೇ ಇರತಕ್ಕಂಥ ರಾಜಕೀಯ ಪಕ್ಷಗಳು ಇಲ್ಲವೆಂದು 
ತಿಳಿದುಕೊಂಡಿದ್ದೇನೆ, ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರುಗಳು ಸಹ ಆ ಕೇರಿಗಳಿಗೆ 
ಹೋಗಿದ್ದಾರೆಂದು ಹೇಳುತ್ತೇನೆ. ಸ್ವಾಮಿ, ನಮ್ಮ ರಾಜ್ಯವನ್ನು ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ 
ನಮ್ಮರಾಜ್ಯ ರಾಜ ಮಹರಾಜರುಗಳ ಕಾಲದಿಂದ ಹಿಡಿದು ಸ್ವರಾಜ್ಯ ಬಂದಲಾಗಾಯಿತು ಇಲ್ಲಿಯವರೆಗೆ 
ನನಗನ್ನಿಸುತ್ತದೆ, 3 ಜನ ಪ್ರಧಾನ ಮಂತ್ರಿಗಳಾಗಿರುವ (1) ಜವಾಹರ್‌ಲಾಲ್‌ ನೆಹರೂ, (2) 
ಲಾಲ್‌ಬಹ್ನೂರ್‌ಶಾಸ್ತಿ, (3) ಶ್ರೀಮತಿ ಇಂದಿರಾಗಾಂಧಿಯವರು ದೊಡ್ಡ ದೊಡ್ಡ ರಾಜಕಾರಣಿಗಳು 
ಉತ್ತರ ಪ್ರದೇಶ ರಾಜ್ಯದಿಂದ ಆರಿಸಿ ಬಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಆಗಿರತಕ್ಕಂಥ ಪ್ರಗತಿ ಆ 
ರಾಜ್ಯಗಳಲ್ಲಿ ಆಗಿಲ್ಲವೆಂದು ನಾನು ತಿಳಿದುಕೊಂಡಂಥದ್ದು, ಬಹುಶಃ ಆ ಒಂದು ವಿಷಯಕ್ಕೆ ನಾವು 
ಹೆಮ್ಮೆ ಪಡಬೇಕಾಗುತ್ತದೆ. 


ನಮ್ಮ ದೇಶದಲ್ಲಿ ರಾಜ ಮಹಾರಾಜರುಗಳು, ಮತ್ತು ಪಕ್ಷಗಳ ಸರ್ಕಾರಗಳು ಆಡಳಿತ 
ಮಾಡಿವೆ. ಆದರೆ ನನ್ನ ಪಶ್ನೆ ಏನೆಂದರೆ, ಈ ಸರ್ಕಾರಗಳು ಮಾರಲ್‌ ಜಸ್ಟೀಸ್‌ ಕೊಡುವುದಕ್ಕೆ ಏನು 
ನಿರ್ದಿಷ್ಟವಾದ ಕಮವನ್ನು ಕೈಗೊಂಡಿವೆ ಎನ್ನುವುದು. ಇದರ ಬಗ್ಗೆ ಯಾವ ಒಂದು ಕಾಯಣ್ರಮವನ್ನು 
ಕಾಣುತ್ತಿಲ್ಲ. ನಮಗೆ ನಿಮ್ಮ ಕೊಳಿಿ, ಕುರಿ, ನೀವು ಕೊಡತಕ್ಕ ಸ್ಟೇಟಸ್‌, ಪೋಲೀಸು ದಳ-ಇವು 
ಯಾವುವೂ ಬೇಕಾಗಿಲ್ಲ. ನಮಗೆ ಬೇಕಾಗಿರುವುದು, ಮಾನವಿಯತೆಯ ಬದುಕು. ಇವತ್ತು ನಾವು 
ಮಾನವೀಯತೆಯಿಂದ ಬದುಕುತ್ತಿದ್ದೇವೆಯೇ? ನಾವು ಒಬ್ಬರನ್ನೊಬ್ಬರು ಜಾತಿ ಹಡಿದು, ಇವನು 
ಇಂಥವನು, ಇವನು ಕೀಳು, ಇವನು ಮೇಲು ಎನ್ನುವುದನ್ನು ಸಂಪದಾಯವನ್ನಾಗಿ ಮಾಡಿಕೊಂಡು 
ಬಂದಿದ್ದೇವೆ. ಮೇಲು ಕೀಳು ಎನ್ನುವ ಭಿನ್ನಾಭಿಪ್ರಾಯ ಏನು ಇದೆ ಇದಕ್ಕೆ ಕಾರಣ ಏನು? ಅದಕ್ಕೆ 
ಸರ್ಕಾರದ ನೀತಿಯೇ ಕಾರಣ ಎಂದು ನಾನು ಹೇಳುತ್ತೇನೆ. ನಮಗೆ ಮೊದಲು ಮಾನವರಾಗಿ 


ಸಂಸದೀಯ ಪಟು 45 


ಬದುಕುವುದಕ್ಕೆ ಅವಕಾಶ ಬೇಕು. ಚಪಾತಿ ಮಾಡುವುದಕ್ಕೆ ಮೊದಲು ಗೋಧಿ ಹಿಟ್ಟನ್ನು ನೀರೊಂದಿಗೆ 
ಬೆರೆಸಿ ಅನಂತರ ಚಪಾತಿ ಮಾಡಬೇಕು. ಹಾಗೆಯೇ ಯಾವುದೇ ಸೌಕರ್ಯಗಳನ್ನು ಕೊಡುವುದಕ್ಕೆ 
ಮುಂಚಿತವಾಗಿ ನಾವು ಮಾನವರಾಗಿ ಬದುಕುವುದಕ್ಕೆ ಅವಕಾಶ ಬೇಕು. ಇದಕ್ಕೆ ಸ್ಪಷ್ಟವಾದಂಥ ಒಂದು 
ಮಾರ್ಗವನ್ನು ನಾವು ಹಾಕಿಕೊಂಡಿದ್ದೇವೆಯೇ? ಇವತ್ತಿನವರೆಗೂ ಬಂದಂಥ ಸರ್ಕಾರಗಳು ಸಾಮಾಜಿಕ 
ಸಮಾನತೆಯನ್ನು ಉಂಟುಮಾಡುವುದಕ್ಕೆ ಸ್ಪಷ್ಟವಾದಂಥ, ದೃಢವಾದಂಥ ನೀತಿಯನ್ನು ನಿರೂಪಣೆ 
ಮಾಡಿಕೊಂಡು ಹೋಗದೆ ಇರತಕ್ಕದ್ದು ನಮ್ಮ ದುರ್ದೇವ ಹಾಗೂ ದೌರ್ಭಾಗ್ಯ ಎಂದು ಹೇಳುವುದಕ್ಕೆ 
ಅತ್ಯಂತ ವಿಷಾದವಾಗುತ್ತದೆ. ನಮ್ಮ ರಾಜ್ಯಾಂಗದಲ್ಲಿ ಜನತೆಗೆ ಏನು ಆಶ್ಲಾಸನೆಯನ್ನು ಕೊಟ್ಟಿದ್ದಾರೋ 
ಅದನ್ನು ಜಾರಿಗೆ ತರಬೇಕು. ಶೋಷಿತ ಹಾಗೂ ದುದ್ಧಲ ವರ್ಗಗಳು ಚೆನ್ನಾಗಿ ಬದುಕಬೇಕು ಎಂದು 
ನಮ್ಮ ಪೂಜ್ಯ ಗಾಂಧೀಜಿಯವರು ಏನು ಹೇಳಿದ್ದಾರೋ ಅದರಂತೆ ನಾವು ನಡೆದುಕೊಂಡ ನಮ್ಮ 
ರಾಷ್ಟ್ರವನ್ನು ಸಮೃದ್ಧ ರಾಷ್ಟದನ್ನಾಗಿ ಬಲಿಷ್ಟ ರಾಷ್ಟ್ರವನ್ನಾಗಿ ಮಾಡಬೇಕು. ನಮಗೆ ಮಾನಸಿಕ, ನೈತಿಕ 
ಹಾಗೂ ಆರ್ಥಿಕ ಸತದಲ್ಲಿಪ ಘಬಲತೆ ಬರಬೇಕಾದರೆ, ನಾವು ವಾಸ ಮಾಡಕಕ್ಕಸ್ಥ ಸ್ಥಳ ಶುದ್ಧವಾಗಿರಬೇಕು. 
ಇದು ಶುದ್ಧವಾಗಿದ್ದರೆ, ಪಮಾಣಿಕವಾದ ಮನಸ್ಸು ಮತ್ತು ಭಾವನೆ ಬರುತ್ತದೆ. ಇಂಥ ಒಂದು ಭಾವನೆ 
ನಮಗೆ ಬರಬೇಕಾದರೆ, ಒಳ್ಳೆಯ ವಾತಾವರಣ ಬೇಕಾಗುತ್ತದೆ. ನಾವು ಯಾವ ಹರಿಜನ ಕಾಲೊನಿಗೆ 
ಹೋದರೂ ಈಗಲೂ ಅಲ್ಲಿ ಸೇಂದಿ ಮತ್ತು ಸರಾಯಿ ಅಂಗಡಿಗಳನ್ನು ಕಾಣುತ್ತೇವೆ. ಪ್ರಶಿ 
ಹೋಟೆಲ್‌ನಲ್ಲಿಯೂ ಈಗ ಅಟ್ಕ್ಯಾಬ್ದ್‌ ವಿಶ್‌ ಬಾರ್‌ ಎನ್ನುವ ಒಂದು ಕಾಂಟಿನೆಂಟಲ್‌ ಸಿಸ್ಥಂ 
ಬಂದಿದೆ. ಈ ರೀತಿ ಹರಿಜನ ಕೇರಿಗಳ ಸೇಂದಿ ಅಂಗಡಿಗಳನ್ನು ಕೊಟ್ಟು ಹರಿಜನರನ್ನು ಉದ್ದಾರ 
ಮಾಡುತ್ತೇವೆ ಮಶ್ತು ಅವರ ನೈತಿಕ ಹಾಗೂ ಪ್ರಾಮಾಣಿಕತೆಯನ್ನು ಬೆಳೆಸುತ್ತೇವೆಂದು ಹೇಳುವುದರಲ್ಲಿ 
ಅರ್ಥವಿಲ್ಲ. ಅವರನ್ನು ಉದ್ದಾರ ಮಾಡಬೇಕಾದರೆ ಮೊದಲು ಅವರಿಗೆ ಒಳ್ಳೆಯ ವಾತಾವರಣ 
ಉಂಟು ಮಾಡಬೇಕು. ಪೂಜ್ಯ ಗಾಂಧೀಜಿಯವರು ಹೇಳುತ್ತಿದ್ದರು, ನಾನು ಸರ್ವಾಧಿಕಾರಿಯಾಗಿದ್ದರೆ 
ನಾನು ಮಾಡತಕ್ಕ ಮೊದಲನೆಯ ಕೆಲಸ, ಪಾನ ನಿರೋಧವನ್ನು ಪೂರ್ಣವಾಗಿರತಕ್ಕದ್ದು ಎಂದು. 
ಆದರೆ ಇವತ್ತು ಏನು ನಡೆಯುತ್ತಿದೆ? ನಾನೂ ಸಂಸದೀಯ ಸರ್ಕಾರದಲ್ಲಿ ನಂಬಿಕೆ ಇರತಕ್ಕವನು. 
ಒಮ್ಮೆ ರಾಜ್ಯದಲ್ಲಿ ಪಾನ ನಿರೋಧವನ್ನು ಜಾರಿಗೆ ತರಬೇಕು ಎನ್ನುವ ಸದುದ್ದೇಶದಿಂದ ಆಕ್ರಮ 
ಕುಡಿತವನ್ನು ತಪ್ಪಿಸಬೇಕು, ಎಂದು ಪಾನ ನಿರೋಧವನ್ನು ಜಾರಿಗೆ ತಂದರು. ಅವರು ತಮ್ಮ ಪಕ್ಷದಲ್ಲಿ 
ತೀರ್ಮಾನ ಮಾಡಿ ಪಾನ ನಿರೋಧವನ್ನು ಜಾರಿಗೆ ತರಬೇಕು ಎನ್ನುವ ಸದುದ್ದೇಶದಿಂದ ತಂದರು. 
ಮೊನ್ನೆ ದಿವಸ ಯಾಹ್ಯಾ ಸಾಹೇಬರು ಕಳ್ಳಭಟ್ಟಿ ಮತ್ತು ಅಕ್ರಮವಾಗಿ ಸೇಂದಿ ಮಾರುವುದು, ಸಾರಾಯಿ 
ಮಾಡುವುದು ಜಾಸ್ತಿಯಾಗಿದೆ ಎನ್ನುವ ಮಾತನ್ನು ಹೇಳಿದರು. ಅಲ್ಲದೆ ಇದರಿಂದ ಸರ್ಕಾರಕ್ಕೆ ಹೆಚ್ಚು 
ಹಣ ಬರುತ್ತದೆ, ಇದನ್ನು ತೆಗೆಯುವುದು ಬೇಡ ಎನ್ನುವ ಮಾತನ್ನು ಹೇಳಿದ್ದಾರೆ. ಇವತ್ತು ಕಳ್ಳತನ 
ಮಾಡಿದವರಿಗೆ ಇಂಡಿಯನ್‌ ಪೀನಲ್‌ ಕೋಡ್‌ 308 ಸೆಕ್ಷನ್‌ ಪಕಾರ ಶಿಕ್ಷ ವಿಧಿಸಲು ಅವಕಾಶವಿದೆ, 
ಮರರ್‌ ಮಾಡಿದವರಿಗೆ ಶಕ ವಧಿಸಲು ಅಮಾರವಿದ ಇಷ್ಟೆಲ್ಲ ಇದ್ದೂ ಕೂಡ ಕಳಳನ ಮಾಡುವುದು 
ಮತ್ತು ಮರ್ಡರ್‌ ಮಾಡುವುದು ದೇಶದಲ್ಲಿ ನಿಂತು ಹೋಗಿದೆಯೇ? ಅಂದಮೇಲೆ ಕಳ್ಳಭಟ್ಟಿ 


ಕ್ರ ಈ 


೪ 


Fer) 


ಟಿ.ಎನ್‌. ನರಸಿಂಹಮೂರ್ತಿ 
~ 


ಶಣ ಸಂಪಾದ 


22 
ಬಲ 


ಖಿ 


೧ 


ಲ 
[6೮ 


ರಕ್ಕೆ 


ಮ 
ಪ್ರ ಮಾಡ 


40 
ಪ 


(3 


ಬಿ 


p 
R 


ಬಗೆ 

Fa 

ವ 

ಖದಿಂದ ಹೇಳುತ್ತೇನೆ. 


ಳು 


pe 


ಗ 


a 
ವ್ರ 


( 


ವಿಯಲ್ಲಿ 


ಮಂತ್ರಿಗಳು 


ಮ್ನ 
[e) 


[s) 
ರಿಜನರಿಗೆ ಮತು 


ಣ ಮಾಡದಿ 


ಅರ್ಥ 
ಗೆದುಕೊಂಡಿದಾರೆ ಎನ್ನುವುದರ 


ಹ 
ಕಾದರೆ, ಆ ಒಂದು 


ತಂದಿದೇವೆ ಎ 


1976ನೇ ಇಸ 


[9] 


py 
DN 
0 
[1 
ಬೆ 


[= 


ರಾಜ್ಯದ ಮುಖಿ.ಮಂ 
(NN 


\ ದು 


ದ್ನ 


ಇತ್ತೇ 
ಜಾರಿಗೆ 
ಮ 
್ಸಿ 


ಖಿ 


\ 


ಮ್ಮ 
೧ಳ 
ve 
್ಸಿ 
ಗೂ ಅವರಿಗೆ ಒಂದು ಒಳ್ಳೆಯ 


9) 


ಧವ 
ಇ 
ವ 


ನಿಮ್ಮ ವರ್ಗದ ಜ 


© 


, ಮುಂದುವರಿಸಿದರೆ 


(8 


ನ್ನುವ ಮಾತ 


ಲ 


a) 


ರು ವಾತಾವರಣವ 


ಧವ 
. ಆದರೆ ಇದು 


ರೆ, 
ದ) 


ಫಿ 


, ಸರ್ಕಾರವನ್ನು ರಚನೆ ಮಾಡ 
ರ, ಓಳ 


(ಈ; 
ಡದಿಧರೆ 
[| 


ಈ 


: 
ಮಯಂ 


Kp 
ಸ 


_ 


3 


ಕಡು ಬಡವರು ಯಾೂರಿದಾ 


ಸಂ 
ಐನು ಇದ, 


ಯ 
ವ 


ರು ಮೇಲೆ ಅವರು ಮಃ 


oN 
ಬಹ 

Xl 

Ne 


csMl\ 


ಸುದ್ದಿಯನ್ನು ಕೇಳಿದಾಗ ನಮ್ಮ ಹರಿಜ 


ಗಂ 


ಸಂಸದೀಯ ಪಟು 41 


ಅವರು ನಿರ್ನಾಮವಾಗುತ್ತಾರೆ. ದಯಮಾಡಿ ತಾವು ಈ ದಿಸೆಯಲ್ಲಿ ಮುಂದೆ ಹೋಗಬೇಕು. ನಿಮ್ಮ 
ವರ್ಗದ ಜನ ಬಹಳವಾಗಿ ನೊಂದಿದ್ದಾರೆ, ಬಹಳ ರೀತಿಯಲ್ಲಿ ಅವರು ಸಂಕಟಕ್ಕೆ ಒಳಪಟ್ಟಿದ್ದಾರೆ, 
ಅದಕ್ಕೋಸ್ಕರ ತಮ್ಮಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ಏನೆಂದರೆ ದೇಶದಲ್ಲಿ ಠಾವು ಪಾನ ನಿರೋಧವನ್ನು 
ಜಾರಿಯ್ದಲಿ ತರಲೇಬೇಕು. ತಮಿಳುನಾಡು ಸರ್ಕಾರದವರು ಇದನ್ನು ಅರಿತುಕೊಂಡು ಒಂದು 
ಆದರ್ಶವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದೇ ಹೆಜ್ಜೆಯನ್ನು ನಮ್ಮ ಸರ್ಕಾರದವರು ಇಡಬೇಕು; 
ಎಂದು ನಾನು ಅತ್ವಂತ ಕಳಕಳಿಯಿಂದ 4 ಲಕ್ಷ ಹರಿಜನರ ಪರವಾಗಿಯೂ, ಒಂದೂವರೆ- 
ಎರಡು ಲಕ್ಷಕ್ಕೂ ಮೀರದಂಥ ದುರ್ಬಲ ವರ್ಗಗಳ ಪರವಾಗಿಯೂ ನಮ್ಮ ಪಸಕ್ತ ಮುಖ್ಯಮಂತ್ರಿಗಳಾದ 


ಶೀ ದೇವರಾಜ ಅರಸ್‌ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. 


ತ್ರೀ ಆರ್‌. ಗುಂಡೂರಾವ್‌ :- ಹಿಂದೆ ಪಾನ ನಿರೋಧ ದೇಶದಲ್ಲಿದ್ದಾಗ ಅದನ್ನು 
ಕಾರ್ಯಗತ ಮಾಡಲಿಕ್ಕೆ ತೊಂದರೆಯಾಯಿತು. ಇಡೀ ರಾಜ್ಯದಲ್ಲಿ ಪಾನ ನಿರೋಧವನ್ನು ರದ್ದು 
ಮಾಡಿ ಜನರಿಗೆ ಒ೦ದು ಗೊಂದಲವಾಯಿತು. ಪಾನ ನಿರೋಧವನ್ನು ತೆಗೆದುಹಾಕಬೇಕು ಎಂದು 
ಒತ್ತಾಯ ಮಾಡಿದ್ದು ತಮ್ಮ ಗಮನಕ್ಕೆ ಬಂದಿದೆಯೇ? 


12.30 ಪಿಎಂ 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಿಜ ಸ್ವಾಮಿ, ಪಾನ ನಿರೋಧದ ಬಗ್ಗೆ ವಿವಾದಗಳು 
ನಡೆಯುವಾಗ ನಾನು ಸಮಾರಂಭಗಳಿಗೆ ಹೋದರೆ ಅಲ್ಲಿಗೆ ಜನರು ಬರುತ್ತಿರಲಿಲ್ಲ ಅನೇಕ 
ಸಂದರ್ಭಗಳಲ್ಲಿ ಕಲ್ಲನ್ನು ಹೊಡೆಯುತ್ತಿದ್ದರು. ಆದರೆ ಯಾವುದೇ ಮನುಷ್ಯ ಒಂದು ಕೆಟ್ಟ ವೃತ್ತಿಯಲ್ಲಿದ್ದರೆ 
ಅದನ್ನು ಬಿಡು ಎಂದರೆ ಯಾರೂ ಬಿಡುವುದಕ್ಕೆ ಒಪ್ಪುವುದಿಲ್ಲ. ಅದನ್ನು ನಾನು ಒಪ್ಪುತ್ತೇನೆ. ಆದರೆ 
ಅದಕ್ಕೆ ಒ೦ದು ಕಾನೂನು ಮಾಡಿ ಕಡ್ಡಾಯವಾಗಿ ತರಬೇಕಾಗುತ್ತದೆ. ಮಾನ್ಯ ಗುಂಡೂರಾವ್‌ 
ಅವರು ಹೇಳಿದ್ದನ್ನು ಒಪ್ಪುತ್ತೇನೆ. ನಾನು ಅವರ ಬಗ್ಗೆ ಅಭಿಮಾನ ಇಟ್ಟಿದ್ದೇನೆ. ಮತ್ತು ಸಂಶೋಷ 
ಪಡುತ್ತೇನೆ. ನಮ್ಮ ಹರಿಜನರ ಪೈಕಿ ಮೂರು ಜನ ಕ್ಯಾಬಿನೆಟ್‌ ದರ್ಜೆಯ ಮಂತ್ರಿಗಳು ಇದ್ದಾರೆ. 
ಒಬ್ಬರು ಮಂತ್ರಿಗಳು ರಾಜ್ಯಮಟ್ಟದವರು ಇದ್ದಾರೆ. ಹಿಂದೆ ಇದ್ದದ್ದು ನಮ್ಮ ಹರಿಜನರಿಗೆ ಕೋಟಾ 
ಕೇವಲ ಒಂದೂವರೆ, ಅದೇ ಶ್ರೀಮಾನ್‌ ವಿರೇಂದ್ರ ಪಾಟೀಲರ ಕಾಲದಲ್ಲಿ ಎರಡನ್ನು ಮಾಡಿದರು 
ಮತ್ತೆ ನಮ್ಮ ದೇವರಾಜ್‌ ಅರಸ್‌ರವರ ಮಂತ್ರಿ ಮಂಡಲದಲ್ಲಿ ಮೂರೂವರೆ ಮಾಡಿದ್ದಾರೆ. ಜೊತೆಗೆ 
ಒಬ್ಬ ಉಪಾಧ್ಯಕ್ಷರನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಅಭಿನಂದಿಸುತ್ತೇನೆ. ಮುಖ್ಯವಾಗಿ ನಮಗೆ 
ಜೇಕಾಗಿರುವುದು ಮಾನ ಮರ್ಯಾದೆಯಿಂದ ಬಾಳಬೇಕಾದರೆ ಮೊದಲು ಪಾನ ನಿರೋಧ ಮಾಡಿ, 
ನಮ್ಮ ಬಡ ಜನತೆ ಯಾರು ಇದ್ದಾಗೆ ಮತ್ತು ಹರಿಜನ ಗಿರಿಜನರು ಯಾರು ಇದ್ದಾರೆ ಅವರಿಗೆ ನಾವು 
ಒಳ್ಳೆಯ ವಾತಾವರಣವನ್ನು ಉಂಟುಮಾಡಿ ಮಹಾತ್ಲಾಗಾಂಧೀಜಿಯವರ ಕನಸ್ಸನ್ನು ನನಸಾಗಿ 


೬ 
ಮಾಡಬೇಕೆನ್ನುವುದೇ ನಮ್ಮ ಆಸೆ ಅದನ್ನು ಒತ್ತಿ ಒತ್ತಿ ಹೇಳುತ್ತೇನೆ. 


-) 


48 ಟಿ.ಎನ್‌. ನರಸಿಂಹಮೂರ್ತಿ 


ತ್ರೀ ಎನ್‌. ರಾಚಯ್ಯ :- ಮಾನ್ಯ ಸಭಾಪತಿಗಳೇ, ಮಾನ್ಯ ಉಪಸಭಾಪತಿಗಳಲ್ಲಿ 
ಕೇಳುವುದೇನೆಂದರೆ, ನಾನು ವೈಯಕ್ತಿಕವಾಗಿ ಮಾತನಾಡುವುದಕ್ಕೆ ಹೋಗುವುದಿಲ್ಲ. ಪಕ್ಷಗಳ ಹೆಸರು 
€ಡ. ಈ ಎರಡು ಪಕ್ಷಗಳು ಬೇಡ. ದಯಮಾಡಿ ಅವರೇ ಒಂದು ಹೊಸ ಪಕ್ಷ ಕಟ್ಟಿ. ಯಾರ್ಯಾರು 
ಪೋಹಿಬಿಷನ್‌ನಲ್ಲಿ ಆಸಕ್ತಿ ಹೊಂದಿದಾರೆ, ಅಂಥವರನ್ನು ಸೇರಿಸಿಕೊಂಡು ಅವರ ಮುಖಂಡತ್ವದಲ್ಲಿ 
ದೊಡ್ಡ ಮನಸ್ಸು ಮಾಡಿ ಪ್ರೋಹಿಬಿಷನ್‌ ಪರಿಪಾಲನೆ ಮಾಡುವುದಕ್ಕೆ ಏತಕ್ಕೆ ಪ್ರಯತ್ನ ಮಾಡಬಾರದು? 


ಶ್ರೀ ರಾಮಕೃಷ್ಣ ಹೆಗ್ಗಡೆ :- ಶ್ರೀಮಾನ್‌ ರಾಚಯ್ಯನವರು ಹೇಳಿದಂತೆ, ಶ್ರೀಮಾನ್‌ 
ನರಸಿಂಹಮೂರ್ತಿಯವರು ಹೊಸ ಪಕ್ಷವನ್ನು ಕಟ್ಟಿ ಅದರ ಮುಖಂಡತ್ವವನ್ನು ವಹಿಸಿ ಇದನ್ನು 
ಜಾರಿಗೆ ತರಲು ಪಯತ್ನ ಮಾಡಬೇಕೆಂದು ನಾನು ಹೇಳುತ್ತೇನೆ, ಅವರು ಹೊಸ ಪಕ್ಷವನ್ನು ನಿರ್ಮಾಣ 
ಮಾಡುವುದಕ್ಕೆ ಬದಲು ಅವರ ಪಕ್ಷದಲ್ಲೇ ಇದನ್ನು ಪರಿಪಾಲನೆ ಮಾಡುವುದಕ್ಕೆ ಏತಕ್ಕೆ ಪ್ರಯತ್ನ 
ಮಾಡಬಾರದು ಎಂದು. 


ಶ್ರೀ ಎನ್‌. ರಾಚಯ್ಯ :- ಸ್ವಾಮಿ, ರಾಮಕೃಷ್ಣ ಹೆಗ್ಗೆಡೆಯವರಂತೆ ನಾನೂ ಕೂಡ 
ಇಂಗ್ಲೆಂಡ್‌ ಮುಂಶಾದ ದೇಶಗಳಿಗೆ ಹೋಗಿ ಬಂದಿದ್ದೇನೆ. ಅಲ್ಲಿ ಹರಿಜನ-ಗಿರಿಜನರು ಎಷ್ಟು 
ಮುಂದುವರಿದಿದ್ದಾರೆಂದರೆ, ರಾಜಕೀಯವಾಗಿ, ಸಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ 
ರೀತಿಯಿಂದಲೂ ಮುಂದುವರಿದಿದ್ದಾರೆ. ಆದರೆ ಅದೇರೀತಿ ಇವರನ್ನು ಮುಂದೆ ಎತ್ತಬೇಕಾದರೆ 
ಯಾರು ಮುಂದೆ ಬರಬೇಕು ಎಂದರೆ ಎಲ್ಲರೂ ಮುಂದೆ ಬಂದರೆ ಸಾಧ್ಯ. 


ತ್ರೀ ಕೆ. ರಂಗಪ್ಪ :- ಈಗ ಉತ್ಸರ ಕೊಡುವುದು ಬೇಡ. ಕೊನೆಯಲ್ಲಿ ಉತ್ತರ 
ಕೊಡಬೇಕು ಆಗ ಹೇಳಲಿ. 


ಶ್ರೀ ಎನ್‌. ರಾಚಯ್ಯ :- ತಮಗೆ ಅದಕ್ಕೂ ಸಹನೆ ಇಲ್ಲದೆ ಹೋದರೆ ಹೇಗೆ? ಕೆಲವು 
ಮುಖ್ಯವಾದ ವಿಷಯಗಳನ್ನು ತಿಳಿಸಬೇಕಾಗುತ್ತದೆ. ಅವರನ್ನು ಕ್ರಮೇಣವಾಗಿ ಒಂದು 
ಕಾರ್ಯಕ್ರಮವನ್ನು ಹಾಕಿಕೊಂಡು ಮುಂದೆ ತರುವುದಕ್ಕೆ ಪಯತ್ನ ಮಾಡುತ್ತಿದ್ದೇವೆ. ಆದರೆ, 
ಸರ್ವೆಸಾಮಾನ್ಯವಾಗಿ ಸೇಂದಿ ಮತ್ತು ಸಾರಾಯಿ ಅಂಗಡಿಗಳನ್ನು ಅವರ ಕೇರಿಗಳಿಂದ ದೂರ 
ಇಡೋಣ. ಅದರಿಂದ ಬರುವ ಉತ್ಪತ್ತಿಯನ್ನು ಬೇರೆಯವರಿಗೆ ಕೊಡುವುದಕ್ಕೆ ಬದಲು ಸರ್ಕಾರಕ್ಕೆ 
ಬಂದರೆ, ಅದೇ ಹಣವನ್ನು ಹೆಚ್ಚಿಗೆ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುವ ದೃಷ್ಟಿಯಲ್ಲಿ 
ಉಪಯೋಗಿಸೋಣವೆಂದು ಹೇಳುತ್ತೇನೆ. 


ಶ್ರೀ ಮಳ್ಳೂರು ಆನಂದರಾವ್‌ :- ಮಾನ್ಯ ರಾಚಂಯ್ಯನವರ, ಮರಾನ್ಯ 
ನರಸಿಂಹಮೂರ್ತಿಯವರಿಗೆ ಮಾಡಿದ ಸಲಹೆಯನ್ನು ಇವರು ಅವರೂ ಕೂಡಿ ಏಕೆ ಮಾಡಬಾರದು. 
ಪಾನ ನಿರೋಧದ ಬಗ್ಗೆ ಇಬ್ಬರಿಗೂ ಬಿನ್ನಾಬಿಪ್ರಾಯವಿಲ್ಲ. ಆದ್ದರಿಂದ ನರಸಿಂಹಮೂರ್ತಿಯವರು 
ಮತ್ತು ಶೀಮಾನ್‌ ರಾಚಯ್ಕನವರು ಕೂಡ ಮಾಡಿದರೆ ಅದಕ್ಕೆ ನಾನು ಪೂರ್ಣ ಬೆಂಬಲ ಕೊಡುತ್ತೇನೆ. 


ಸಂಸದೀಯ ಪಟು 40 


ಫೀ ಕೆ. ಜತ್ತಪ್ಪ ರೈ :- ಮಾನ್ಯ ಸಭಾಪತಿಗಳೇ, ನಾನು ಹೇಳುವುದು ಇಷ್ಟ ಸರ್ಕಾರದವರಿಗೆ 
ಹೇಳುವುದು ಏನೆಂದರೆ, ಏನು ಸೇಲ್ಫ್‌ಟ್ಯಾಕ್ಸ್‌ ಮತ್ತು ಎಕ್ಸ್‌ಸ್ಕೈಜ್‌ ಟ್ಯಾಕ್ಸ್‌ ಕಲೆಕ್ಟ್‌ ಮಾಡುತ್ತಾರೆ: 
ಅದನ್ನು ಪೂರ್ತಿ ಹರಿಜನಗಿರಿಜನರ ಉದ್ದಾರಕ್ಕೆ ಉಪಯೋಗಿಸಬೇಕೇ ಹೊರತು ಬೇರೆ ಏತಕ್ಕೂ 
ಉಪಯೋಗಿಸಬಾರದು ಎಂದು ಮಾಡಿದರೆ ಸಾಕು? 


ತ್ರೀ ಎನ್‌. ರಾಚಯ್ಯ :- ತಮ್ಮಗಳೆಲ್ಲರ ಸಹಕಾರ ಇದ್ದರೆ ಅದನ್ನು ಮಾಡುವುದಕೆ 
ಸಾಧ್ಯ. 

ಶ್ರೀ ಮಳ್ಳೂರು ಅನಂದರಾವ್‌ :- ಹರಿಜನ ಗಿರಿಜನರು ಕುಡಿಯುವುದನ್ನು ನಿಲ್ಲಿಸಬೇಕು 
ಎಂದು ಹೇಳುತ್ತಾರೆ. ಆದರೆ ವರ್ಷಂಪ್ರತಿ ಹೆಚ್ಚಿಸುತ್ತಾ ಹೋದರೆ ಹೇಗೆ? ಅವರ ಓಟಿನ ಆಸೆಗೋಸ್ಸರ 
ಹೆಂಡದ ಹೊಳೆಯನ್ನೇ ಹರಿಸುತ್ತಾರೆ. ಅದಕ್ಕೆ ಏನು ಪಠಿಹಾರ ಸ್ವಾಮಿ? 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸಚಿವರು ಒಂದು ಸಲಹೆಯನ್ನು 
ಕೊಟ್ಟಿದ್ದಾರೆ. ಸ್ವಾಮಿ, ಅವರಿಗೂ ಕೂಡ ಗೊತ್ತಿದೆ. ಬಹುಶಃ ಅವರು ಕಾಂಗ್ರೆಸ್‌ನಲ್ಲಿ ಇದ್ದರು, ನಾನು 
ಕೂಡ ಕಾಂಗ್ರೆಸ್‌ ಸೇರಿದೆ. ನಾನು ಕಾಂಗ್ರೆಸ್‌ ಸೇರಿದ ಉದ್ದಿಶ್ಯವಾದರೂ ಇಷ್ಟ ಮಹಾತ್ನಗಾಂಧಿಯವರ 
ಮೇಲೆ ನನಗೆ ಅಪಾರ ಗೌರವ ನಂಬಿಕೆ ಇದೆ. 1952ರ ಮಹಾಚುನಾವಣೆ ಆದಮೇಲೆ ಶ್ರೀಮಾನ್‌ 
ಚೆನ್ನಿಗ ರಾಮಯ್ಯನವರು ಮಂತ್ರಿಗಳಾದರು. ಇನ್ನೂ ಕೆಲವು ಜನ ಮುಖಂಡರು ಲೋಕ ಸಭಾ 
ಸದಸ್ಯರಾದರು. ಇವೊತ್ತು ಪ್ರಜಾಪುಭುತ್ನದಲ್ಲಿ ಒಂದು ಪ್ರಬಲವಾದ ಒತ್ತಾಯ ನಮಗೆ ನಮಲ್ಲಿ 
ಜಾಗೃತಿ ಇದೆಯೆಂದು ಸರ್ವ ಸಿದ್ದಾಂತವಾದ ಮಾತು ಶಾಸಕರಾಗಿ ಮತ್ತು ಲೋಕ ಸಭಾಸದಸ್ವರಾಗಿ 
ಬಂದಿರುವುದರಿಂದ ನಾವು ರಾಷ್ಟ್ರಾದ್ಯಂತ ಇರುವ ಜನರಿಗೆ ಪೂಜ್ಯ ಅಂಬೇಡ್ಕರ್‌ ಅವರು 
ಹೇಳುವುದೇನೆಂದರೆ, ನನ್ನ ನೋವು ಬೇರೆಯವರಿಗೆ ಎಲ್ಲಿ ಗೊತ್ತಾಗುತ್ತದೆ ಎಂದು ಇತರರ ನೋವು 
ನಮಗೆ ಗೊತ್ತಾಗುವುದಿಲ್ಲವೆಂದು ತಿಳಿದು ಯಾವ ವರ್ಗದ ಜನ ಪಾದ್ದಿಮೆಂಟ್‌ ಮತ್ತು ಶಾಸನ, 
ಸಭೆಗಳಲ್ಲಿ ಇರುತ್ತಾರೋ ಅವರು ಅವರ ಜನಾಂಗದ ಏಳಿಗೆಗೆ ದುಡಿಯುವುದಕ್ಕೆ ಅವರ ಪರವಾಗಿ 
ಕೆಲವು ಸ್ಥಾನಗಳನ್ನು ಕೊಟ್ಟರೇ ಹೊರತು ನಮ್ಮ ಸ್ಪಾರ್ಥ ಸಾಧನೆಗೋಸ್ಕರ ಕೊಡಲಿಲ್ಲವೆಂದು 
ಹೇಳಬಯಸುತ್ತೇನೆ. ಇದರಲ್ಲಿ ಯಾರದು ಭಿನ್ನಾಭಿಪ್ರಾಯವಿಲ್ಲವೆಂದು ಕಾಣಿಸುತ್ತದೆ. ಮಾನ್ಯ ಸಚಿವರು 
ಬೇಕಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆವರಲ್ಲಿ ನನಗೆ ಭಿನ್ನಾಭಿಪಾಯವಿಲ್ಲ. ಎಲ್ಲಿಯವರೆಗೆ 
ಅವರ ಒಳ್ಳೆಯ ಕೆಲ್ಕಸಗಳನ್ನು ಮಾಡಿದ್ದಾರೆ. ಅವರಲ್ಲಿ ನನಗೆ ಭಿನ್ನಾಭಿಪ್ರಾಯವಿಲ್ಲ. ಎಲ್ಲಿಯವರೆಗೆ . 
ಅವರ ಒಳ್ಳೆಯ ಕೆಲಸಗಳನ್ನು ನೋಡಿದೆನೋ ಅಲ್ಲಿಯವರಿಗೆ ಮೆಚ್ಚಿದ್ದೇನೆ ಪಾನ ನಿರೋಧದ 
ಪಕ್ಷದಬಗ್ಗೆ ಹಿತದೃಷ್ಟಿಯಿಂದ ಅವರು ಕೊಟ್ಟಂಥ ಕಾರಣದಿಂದ ಮೆಚ್ಚಿದ್ದೇನೆ. ಪಾನ ನಿರೋಧದ 
ಪಕ್ಷದ ಬಗ್ಗೆ ಹಿತದೃಷ್ಟಿಯಿಂದ ಅವರು ಕೊಟ್ಟಂಥ ಕಾರಣದಿಂದ ಭಿನ್ನಾಭಿಪ್ರಾಯ ಬಂತು. ಅವರು 
ಒಂದು ಸಾರಿ ಪಾನ ನಿರೋಧ ಬೇಕು, ಇನ್ನೊಂದು ಸಾರಿ ಬೇಡವೆಂದು ಹೇಳುವುದು 


50 ಟಿ.ಎನ್‌, ನರಸಿಂಹಮೂರ್ತಿ 


ಸರಿಯಲ್ಲವೆಂದು ಹೇಳುತ್ತೇನೆ. ಅನೇಕ ಜನ ನಮ್ಮ ನಾಯಕರು ಸ್ಪಷವಾದ ನಿಲುವನ್ನು ತಾಳಬೇಕೆಂದು 


ಮಿ [J ಬಲು 
ಹೇಳುತ್ತೇನೆ. ಮಾನ್ಯ ಸಜಿವರು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದರ ಬಗ್ಗೆ 
ಭಿನ್ನಾಭಿಪ್ರಾಯವಿಲ್ಲ. ಅಣ್ಣ ತಮ್ಮಂದಿರಲ್ಲಿ ಜಗಳವಾಡುತ್ತೇವೆ ಎನ್ನುವುದು ಅಲ್ಲ. ವೈಯಕ್ತಿಕವಗಿ 
ನನ್ನ ಜೀವನದಲ್ಲೇ ಯಾರ ಬಗ್ಗೆಯೂ ನಾನು ವೈರತ್ವವನ್ನು ಇಟ್ಟುಕೊಂಡವನಲ್ಲ. RE 
ಇದು ಎಲ್ಲರಿಗೂ ಸೇರಿದ ವಿಜಾರ. ನಾನು ನಿಮ್ಮನ್ನು ಕೇಳುವುದು ಇಷ್ಟೆ ಮೂರು ಜನ ಮಂತ್ರಿಗಳು, 
ಒಬ್ಬರು ರಾಜ್ಯಮಂತ್ರಿಗಳು ಮತ್ತು ನಾನು ಉಪಾಧ್ಯಕ್ಷನಿದ್ದೇನೆ. ನಾವು ಐದು ಜನರು ips ಮಾನ್ಯ 
ಮುಖ್ಯಮಂತ್ರಿಯವರಲ್ಲಿಗೆ ಹೋಗೋಣ. ಶ್ರೀಮಾನ್‌ ಕರುಣಾನಿಧಿಯವರು ತಂದಂತೆ ನೀವು 
ಇಲ್ಲಿ ಪಾನ ನಿರೋಧ ಜಾರಿಗೆ ತರಬೇಕು. ಇಲ್ಲದಿದ್ದರೆ ನಾವೆಲ್ಲರೂ ರಾಜಿನಾಮೆ ಕೊಡುವುದಕ್ಕೆ 
ತಯೂರಿದ್ದೇವೆ ಎಂದು ಹೇಳೋಣ. ನಾನು ಈಗ ಏನು ಸವಾಲು ಹಾಕುತ್ತಿದ್ದೇನೋ ಅದನ್ನು 
ಕೇಳುತ್ತೀರಾ. ನೀವು ಹೇಳಿದ ಸವಾಲನ್ನೂ ನಾನು ಕಳುವುದಕ್ಕೆ ತಯಾರಾಗಿದ್ದೇನೆ. ಇಲ್ಲದೇ ಹೋದರೆ 


ಶೀ ಎನ್‌. ರಾಚಯ್ಯ :- ಈ ವಿಚಾರ 5 ಜನಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಎಲ್ಲಾ 


Ned ಜ"ಜಿಹು" ಣು 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಹಾಗಾದರೆ ಟೆಲಿಫೋನ್‌ ಮಾಡಿ, ಎಲ್ಲರನ್ನೂ 
ಕರೆಸಿ. 5 ಗಂಟಿಗೆ ಒಂದು ಸೆಷಲ್‌ ಮೀಟಿಂಗ್‌ ಇಟ್ಟು ಆ 3 ಜನ ಸದಸ್ಯರನ್ನೂ ಕರೆಸಿ. ನಾವೆಲ್ಲರೂ 
ಸೇರಿ ಮಾತನಾಡೋಣ. ತಮಿಳ್‌ನಾಡಿನವರು ಮಾಡಿದ ರೀತಿಯಲ್ಲಿ ಪಾನನಿರೋಧ ಜಾರಿಗೆ ತರಲಿಲ್ಲ 


ಎಂದರೆ ನಾವೇನೂ ಬಡವರಲ್ಲ, ಆದರೆ ಇನೆ ಬಿರ ಷ್ಲು ಇಲ್ಲದೇ ಇ ಇರಬಹುದು, ನಾವೆಲ್ಲರೂ ವಕೀಲ 


ಇ ಹೌ 


ವೃತ್ತಿಯಲ್ಲಿ ಜೀವನ ಮಾಡೋಣ, ನಮ್ಮ ಜೀವನವನ್ನು ಈ ಒಂದು ಸಮಾಜ ಸೇವೆಯ 


E 


ತ 
ತೊಡಗಿಸೋಣ. ಇಲ್ಲದೇಹೋದರೆ ಗಾಂಧಿ ಹೆಸರಿನಲ್ಲಿ ಪ್ರಾಣ ಬಿಡೋಣ. ಅಧಿಕಾರದಲ್ಲಿ 

ಸಾಯುವವರೆಗೂ ಇರಬೇಕಾಗಿಲ್ಲ. ಶ್ರೀಮಾನ್‌ ಮಲ್ಲಿಕಾರ್ಜುನಸ್ತಾಮಿಯರಾಗಲಿ, ಶ್ರೀಮಾನ್‌ ಕೆಡೆಟ್‌. 
ರಂಗನಾಥ್‌ ಅವರಾಗಲಿ, ಶ್ರೀಮಾನ್‌ ಕಿತು ರ್‌ ಅವರಾಗಿ, ಕೇ೦ದ್ರ ಸರ್ಕಾರದ ಮಂತ್ರಿಗಳಾದ ಶ್ರೀ 


ಜಗಜೀವನರಾಮ್‌ ಅವರುಗಳಿಗೆ ನಾನು ಅರಿಕೆ ಮಾಡಿಕೊಳ್ಳುತ್ತೆ ಅನೆ. ನಮ ನ ರಾಜ್ಯಾಂಗದ 


ರಕ್ಷಣೆ ಏನು ಕೊಡಬೆಕು. ಅದನ್ನು ್ಸಿ ರಾಷ್ಟಾದ್ಧಂತ ಇರುವ 20 ಕೋಟಿ ಜನರಿಗೂ ರಕ್ಷಣೆ ಕೊಡಬೇಕು, 
ನಮ್ಮ ಜನಾಂಗದ ಜೀವನಾಡಿಯಾದಂಥ ಪಾನ ನಿರೋಧವನ್ನು ಜಾರಿಗೆ ತರಬೇಕೆಂದು ನಾನು 
ಸಲಹೆ ಮಾಡುತ್ತೇನೆ. ಅವೊತ್ತು ನಾನು ಇಲ್ಲಿ ಇರುತ್ತೇನೋ ಅಲ್ಲಿ ಸ ೀ ಅದು ಬೇಡ. ಇದು 
ರಾಜಕೀಯ ಸತ್ಯಸಂಧರಿಗೆ ಮಾತ್ರ ಸೇರಿದ ವಿಚಾರವಲ್ಲ, ಇದು ವೈಯಕ್ತಿಕವಾಗಿ ಎಲ್ಲರಿಗೂ ಸೇರಿದ 
ವಿಚಾರ. ಇದನ್ನು ತಾವೆಲ್ಲರೂ ಒಪ್ಪಬೇಕು ಎಂದು ನಾನು ಬಹಳ ನಮ್ರತೆಯಿಂದ ಹೇಳುತ್ತೇನೆ. 
ಮಾನ್ಯ ರಾಜ್ಯಪಾಲರ ಭಾಷಣದಲ್ಲಿ ಪರಿಜನ ಗಿರಿಜನರ ಅಭಿವೃದ್ಧಿ ಬಗ್ಗೆ ಕಾರ್ಪೋರೇಷನ್‌ ಸ್ಥಾಪನೆಗೆ 


ಸಂಸದೀಯ ಪಟು 51 


ಸಭಾಪತಿಯವರು :- ಅದನ್ನು ಓದಬೇಡಿ. ಅದರ ಸಾರಾಂಶ ಹೇಳಿದರೆ ಸಾಕು 


ಫೀ ಟಿ.ಎನ್‌. ನರಸಿಂಹಮೂರ್ತಿ :- ನಾನು ಅದರ ಸಾರಾಂಶವನ್ನು ನಿಮ್ಮ ಮುಖಾಂತರ 
ಹೇಳುತ್ತೇನೆ. ಈಗ ನಸ್ನನ್ನು ಕನ್‌ವಿಸ್ಟ್‌ ಮಾಡಿ, ಹರಿಜನ ಮತ್ತುಗಿರಿಜನರ ಬಗ್ಗೆ ಅಸ್ಪಶ್ಯತಾ ಇ ನಿವಾರಣೆ 
ಒಂದು ವಿಶೇಷ ಪೋಲೀಸ್‌ ದಳವನ್ನು ಏರ್ಪಡಿಸಲಾಗಿದೆ ಎಸ್ಸುವ ಮಾತನ್ನು ಅವರು 
ಹೇಳಿದ್ದಾರೆ. ನಾನೂ ಕೂಡ ವೃತ್ತಿಯಲ್ಲಿ ವಕೀಲ. ಸನಗೂ ಕಾನೂನು ಗೊತ್ತಿದೆ. ಅರ್ಟಿಕಲ್‌ 17ರ 
ಪ್ರಕಾರ ಅಸ್ತಶ್ವತಾ ಸಂಬಂಧವಾದ ಅಪರಾಧಗಳನ್ನು ಸಂಪೂರ್ಣವಾಗಿ ನಿಷೇದಿಸಿದೆ. ಮತ್ತು ಆ 


ಊರಿ 
ಬಗ್ಗೆ ಅಪರಾಧವಾದರೆ ಶಿಕ್ಷ ಇದೆ. ಈ ಬಗ್ಗೆ ನಾನು ಕೇಳುವುದು ಈವೊತ್ತಿಗೆ ಅಂದರೆ 1975ನೇ 
ಇಸವಿಯಲ್ಲಿ ಫೆಬ್ರವರಿ 22ನೇ ರೀಖನವರೆೆ ಎ ಷ್ಲು ಕೇಸುಗಳಲ್ಲಿ ಏನೇನು ಆಗಿದೆ ಎನ್ನುವ ಅಂಕಿ 


ಅಂಶ ಹೇಳುತ್ತೀರಾ. ಸಂ ರ ಇದ್ದರೆ ಸೋಮವಾರ ಪೇಳಿ. ಹೇಗಾದರೂ ಈ 
ಇಲಾಖೆ ನಿಮ್ಮ ಹತೋಟಿಯಲ್ಲಿದೆ. ನಿಮಗೆ ಆ ಅಂಕಿ ಅಂಶ ಪರೆ ಅಧಿಕಾರ ಇದೆ. ಅಸ್ಪಶ್ವತಾ 
ಕಾರ್ಯಕ್ರಮಗಳ ಬಗ್ಗೆ ಎಷ್ಟು ಕೇಸು ಆಗಿದೆ, ಎಷ್ಟು ಕೇಸುಗಳಲ್ಲಿ ಶಿಕ್ಷೆ ಕೊಟ್ಟದ್ದಾರೆ ಎನ್ನುವುದನ್ನು 
ನೀವೇ ಹೇಳುತ್ತೀರಾ? ಈ ಬಗ್ಗೆ ಅರ್ಟಿಕಲ್‌ 17 ಇರಬೇಕೇ ಬೇಡವೇ ಎನ್ನುವುದನ್ನು ನೀವೇ ಸಲಹೆ 
ಮಾಡಿ. ಪಧಾನ ಮಂತ್ರಿಗಳೊಂದಿಗೂ ಕೂಡ ಮಾಶನಾಡಿದ್ದೇನೆ. ಆದುದರಿಂದ ನಾನು ನಾಗ 
ಕೇಳುತ್ತೇನೆ, ನೀವು ಈ ಬಗ್ಗೆ ಒಂದು ವಿಶೇಷ ಪೋಲೀಸ್‌ ದಳ ಏನು ಮಾಡಿದ್ದೀರಿ ಆ ಬಗ್ಗೆ ನಾ 
ಪಶ್ನೆ ಮಾಡುವುದಿಲ್ಲ. ಅದರ ಕರ್ತವ್ಯದ ಬಗ್ಗೆ ನಾನು ಹೇಳುತ್ತಿದ್ದೇನೆ. ಅದು ಸ್ವಲ್ಪ ಚುರುಕಾಗಿ ಕೆಲಸ 
ಮಾಡಬೇಕು. ಒಂದೊಂದು ಕಡೆ ಗ್ರಾಮಾಂತರ ಪ್ರದೇಶದಲ್ಲಿ ಒಳಜಗಳಗಳು ಬಂದೇ ಬರುತ್ತದೆ. 
ಶ್ರೀಮಾನ್‌ ಕಾರ್ಲಿಯಂತಹ ಮುಖಂಡರು, ಕೃಷ್ಣ ಅಯ್ಯರ್‌ ಅಂತಹ ಮುಖಂಡರು ಅಲ್ಲಿಗೆ 
ಹೋಗಿ ರಾಜಿ ಮಾಡಿಸುತ್ತಾರೆ. ಒಂದೊಂದು ವೇಳೆ ರೂಲು ಬಿಟ್ಟು, ಈ ರೀತಿ ಮಾಡುವ 
ಸಂದರ್ಭಗಳೂ ಬರುತ್ತದೆ. ನೀವು ನೇಮಿಸಲಾಗಿರುವ ವಿಶೇಷ ಪೋಲೀಸ್‌ ದಳಕ್ಕೆ ಈ ಬಗ್ಗೆ ಸೂಕ್ತ 
ನಿರ್ದೇಶನ ಏನಾದರೂ ಹೇಳಿದ್ದೀರಾ. ನಿಮ್ಮಕಾನೂನು ಪ್ರಕಾ ರ ಕೆಗೆದುಕೊಂಡರೆ ಉದಾಹರಣೆಗೆ 
ಕೋಡೀಹಳ್ಳಿ ಎಂಬ ಒಂದು ಗಾಮದಲ್ಲಿ ಗಲಾಟೆ ನಡೆಯಿತು. ವ ಒಬ್ಬ ಹರಿಜನರಿಗೆ ಕಪಾಲಕ್ಕೆ 
ಹೊಡೆದರು. ಆಗ ಪೋಲೀಸ್‌ ಸೂಪರಿಂಟೆಂಡೆಂಟ್‌ ಸಪ ಹೋಗಿದ್ದರು. ಅಂಥ ಸಂದರ್ಭದಲ್ಲಿ 
ಆ ಕೇಸನ್ನು ರಿಜಿಸ್ಸರ್‌ ಮಾಡಿಕೊಳ್ಳಬೇಕಾದರೆ, ಮೊದಲು ಎಫ್‌.ಐ.ಆರ್‌. ಹಾಕುತ್ತಾರೆ, ನಂತರ 
ಪಾಸಿಕ್ಕೂಷನ್‌ ನ್‌ಗೆ ಕಳುಹಿಸುತ್ತಾರೆ ಆನಂತರ ಫಾರ್‌ವಾಂಟ್‌ ಆಫ್‌ ಎವಿಡೆನ್ಸ್‌ ಅಥವಾ ಬಿನಿಫಿಟ್‌ 
ಅಫ್‌ ಡೌಟ್‌ ಮೇಲೆ ಅಪರಾಧಿಗಳನ್ನು ಬಿಡುಗಡೆ ಮಾಡುತ್ತಾರೆ. ಒಂದೊಂದು ವೇಳೆ ರೂಲನ್ನು 
ಬಿಟ್ಟು ಅವರವರಿಗೆ ರಾಜೀ ಮಾಡಿಸತಕ್ಕಂಥ ಸಂದರ್ಭಗಳು ಬರುತ್ತದೆ. ಅಸ್ತಶ್ವತಾ ಸಂಬಂಧವಾದ 


ಊರಿ 


ಅಪರಾಧಗಳ ಬಗ್ಗೆ ಶಿಕ್ಷೆ ಆಗುವುದು ಬೇಡ ಎಂದು ನಾನು ಹೇಳುವುದಿಲ್ಲ. ಅದರ ಬಗ್ಗೆ ನನಗೇನೂ 


52 ಟಿ.ಎನ್‌. ನರಸಿಂಹಮೂರ್ತಿ 


ಭಿನ್ನಾಭಿಪ್ರಾಯವಿಲ್ಲ, ಕಾನೂನು ಪ್ರಕಾರವಾಗಿ ಅವರಿಗೆ ಶಿಕ್ಷ ಕೊಡಬೇಕಾಗುತ್ತದೆ. ಇದನ್ನು ತರುವಾಗ 
ತಾವು ಸ್ವಲ್ಪ ದೂರಾಲೋಚನೆ ಮಾಡಬೇಕಾಗಿತ್ತು ಎಂದು ನಾನು ಸರ್ಕಾರಕ್ಕೆ ಸಲಹೆ ಮಾಡುತ್ತೇನೆ. 
ಈವೊತ್ತಿನ ದಿವಸ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಪಾರ್ಷಿ ಧರ್ಮ ಮತ್ತು 
ಮುಸ್ಲಿಂ ಧರ್ಮಗಳು ಇವೆ. ನಾನು ಈಪವೊತ್ತು ಬಹಳ ನಮ್ರತೆಯಿಂದ ಪೃತ್ತೂರ್ವಕವಾಗಿ 
ಹೇಳುವುದೇನೆಂದರೆ, ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಸೌಹಾರ್ದತೆ ಬೆಳೆಯಬೇಕಾದರೆ, . 
ರಾಜಕಾರಣಿಗಳಿಂದ ಸಾಧ್ಯವಿಲ್ಲ. ಎನ್ನುವುದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ 
ಜನ ಏನು ಹೇಳುತ್ತಾರೆ ಎಂದರೆ, ಸದ್ಯ ಅವರು ಪ್ರವೇಶ ಮಾಡದೇ ಹೋದರೆ ಸಾಕು ಎಷ್ಟೋ 
ಕೇಸುಗಳು ಶೀರ್ಮಾನವಾಗುತ್ತವೆ ಎಂದು. ಸಂಸ್ಥಾ ಕಾಂಗ್ರೆಸ್‌ನವರು ಆಡಳಿತ ಕಾಂಗ್ರೆಸ್‌ನವರು 
ಪೋಲೀಸಿನವರ ಮೇಲೆ ಆರೋಪ ಮಾಡುತ್ತಾರೆ. ಜನಸಂಘದವರು ಇನ್ನೊಂದು ಪಕ್ಷದವರ 
ಮೇಲೆ ಆರೋಪ ಮಾಡುತ್ತಾರೆ. ಆದುದರಿಂದ ಇದೆ ರಾಜಕಾರಣಿಗಳ ಪ್ರವೇಶ ಇಲ್ಲದೇ ಹೋದರೂ ' 
ಸಾಕು ಎಂದು ಜನ ಹೇಳುತ್ತಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಈ ಬಗ್ಗೆ ಸೌಹಾರ್ದತೆ ಬೆಳೆಯದೇ 
ಹೋದರೆ, ಅವರು ಎಲ್ಲಿ ಪ್ರಾಣವನ್ನು ಬಿಟ್ಟುಬಿಡುತ್ತಾ ರೋ ಎನ್ನುವ ಭಯ ಇದೆ. ಆದುದರಿಂದ 
ನಾನು ಈ ಬಗ್ಗೆ ಒಂದು ಸಲಹೆ ಮಾಡುವುದು ಏನೆಂದರೆ, ಈವೊತ್ತಿನ ದಿವಸ ಎಲ್ಲಾ ಜಾತಿಯಲ್ಲೂ 
ಒಂದು ಸೌಹಾದಣೆ ಬೇಕು. ಏನಾದರೂ ಲೋಪದೋಷಗಳು ಇದ್ದರೆ ಅದನ್ನು ತಿದ್ದಿ ಆ ಜನರನ್ನು 
ಉತ್ತಮರನ್ನಾಗಿ ಮಾಡುವುದಕ್ಕೆ ಈ ಅಸ್ಪಶ್ಯತೆಯನ್ನು ಹೋಗಲಾಡಿಸುವುದಕ್ಕೆ ಸಂಸ್ಥೆಯಲ್ಲಿ ಒಳ್ಳೆಯ 
ಸಮಾಜ ಸುಧಾರಕರು ಇರಬೇಕು. ಈ ಬಗ್ಗೆ ಪ್ರಧಾನ ಮಂತ್ರಿಗಳೂ ಕೂಡ ತಮ್ಮ ಸದ್ದಾವನೆಯನ್ನು 
ತೋರಿಸಬೇಕೆಂದು ಹೇಳುತ್ತೇನೆ ಮತ್ತು ನಮ್ಮ ಜನಸಂಘದ ಸದಸ್ಮರೇ ಆಗಲಿ, ವಿರೋಧ ಪಕ್ಷದ 
ಸದಸ್ಮರೇ ಆಗಲಿ, ಸಂಸ್ಥಾ ಕಾಂಗ್ರೆಸ್‌ನವರೇ ಆಗಲಿ ಮತ್ತು ಸರ್ಕಾರ ಅವರು ಯಾವ ಯಾವ ಈ 
ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡಬಲ್ಲರೋ, ಆ ರೀತಿಯಾಗಿ ಎಲ್ಲಾ ಸಮಾಜ ಸುಧಾರಕರೂ 
ಕೂಡ ಒಗ್ಗಟ್ಲಾಗಿ ಸೇರಿಕೊಂಡು ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲ ಜನರಲ್ಲೂ ಒಂದು 
ಸೌಹಾರ್ದತೆಯನ್ನು ಉಂಟು ಮಾಡುವುದಕ್ಕೆ ಈ ಬಗ್ಗೆ ಯಾವುದೇ ಒಂದು ಅಡ್ವೈಸರಿ ಕಮಿಟಿಯಾಗಲಿ 
ಅಥವಾ ಬೇರೆ ಒಂದು ಸಮಿತಿಯನ್ನಾಗಲಿ ಮಾಡಿ. ಆ ಜನರನ್ನು ಉತ್ತಮರನ್ನಾಗಿ 'ಮಾಡಿ ಇಂಥಾ 
ಒ೦ದು ಸುಧಾರಣೆ ತಂದರೆ ಒಳ್ಳೆಯದು ಎಂದು ನಾನು ಹೇಳಬಯಸುತ್ತೇನೆ. ಶ್ರೀಮಾನ್‌ 
ಮರಿಯಪ್ಪನವರು ಹಿಂದೆ ಗೃಹಮಂತ್ರಿಗಳಾಗಿದ್ದಾಗ, ನಾನು ಆ ಸಂದರ್ಭದಲ್ಲಿ ಮಿಡಲ್‌ ಸ್ಫೂಲ್‌ನಲ್ಲಿ 
ಓದುತ್ತಾ ಇದ್ದೆ ಅವರು ಟಿ. ನರಸೀಪುರದ ತಾಲ್ಲೂಕಿಗೆ ಬಂದಾಗ ಹರಿಜನ ಕಾಲೋನಿಗೆ ಭೇಟಿ 
ಕೊಟ್ಟಿದ್ದೆರು. ಹೀಗೆ ಅವರು ಪ್ರತಿ ಹರಿಜನ ಕಾಲೋನಿಗೂ ಭೇಟಿ ಕೊಡುತ್ತಿದ್ದರು. ನಾನು ಈ 
ಮಾತನ್ನು ಏತಕ್ಕೆ ಹೇಳುತ್ತಿದ್ದೇನೆಂದರೆ, ಈವೊತ್ತಿನ ದಿವಸ ಆ ರೀತಿಯಾಗಿ ಮಂತ್ರಿಗಳು ಹರಿಜನ 
ಕಾಲೋನಿಗೆ ಭೇಟಿ ಕೊಟ್ಟರೆ ನಾಳೆ ದಿವಸ ಪ್ರೈಮ್‌ ಮಿನಿಸ್ಟರ್‌ ಎಲ್ಲಿ ಬಂದು ನಮ್ಮ ಕಾಲೊಿಗೆ 
ವಿಸಿಟ್‌ ಮಾಡುತ್ತಾರೋ ಎನ್ನುವ ಹೆದರಿಕೆ ಬರುತ್ತದೆ. ಶ್ರೀಮಾನ್‌ ಕೆ.ಸಿ. ರೆಡ್ಡಿಯವರು ಮುಖ್ಯ 
ಮಂತ್ರಿಗಳಾಗಿದ್ದಾಗ ಮಂತ್ರಿಗಳು ಎಲ್ಲಿ ಪ್ರವಾಸ ಹೋಗುತ್ತಾರೆ ಅಲ್ಲಿ ಪರಿಜನರ ಕಾಲೋನಿಗೆ ಬೇಟಿ 


ಸಂಸದೀಯ ಪಟು 53 


ನೀಡಬೇಕು ಎಂದು ಆದೇಶ ನೀಡಿದ್ದರು ಎಂದು ನನಗೆ ಕಾಣುತ್ತದೆ. ಅವರು ಆ ರೀತಿಯಾಗಿ 
ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸಂಪ್ರದಾಯವನ್ನು ಹಾಕಿದ್ದರು. ಆಮೇಲೆ 1952ರ ನಂತರ ಶ್ರೀಮಾನ್‌ 
ಕೆ ಹನುಮಂತಯ್ಯನವರ ಕಾಲದಲ್ಲಿ ಕೇವಲ ಹರಿಜನ ಮಂತ್ರಿಗಳು ಹರಿಜನ ಕಾಲೋನಿಗೆ ಹೋಗಿ 
ವಿಸಿಟ್‌ ಮಾಡುತ್ತಿದ್ದರು. ಅದರಲ್ಲೂ ಕೂಡ ಉಪಜಾತಿಯವರು ಮಂತ್ರಿಗಳಾಗಿ ಬಂದರೆ 
ಅವರುಹೋಗುತ್ತಿರಲಿಲ್ಲ. ನಾನು ಉಪಜಾತಿಯವರು ಎಂದು ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ. 
ಆದುದರಿಂದ ನಾನು ತಮ್ಮಲ್ಲಿ ನಮ್ರತೆಯಿಂದ ಹೇಳುತ್ತೇನೆ. ನಿಮ್ದವರ್ಗದ ಸಚಿವರಾದ ಮೇಲೆ, 
ಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನು ಹೊತ್ತಮೇಲೆ, ಅವರು ಹರಿಜನ ಕಾಲೋನಿಗೆ ಹೋಗಬೇಕು. 
ಹರಿಜನರಿಗೋಸ್ಸರ ಹೋರಾಡುತ್ತೇವೆ ಅಂತ ಹೇಳುವಾಗ ನೀವು ಅವರಿಗೆ ಒಂದು ಆಸೆ ಬರುವಂತೆ 
ಕೆಲಸ ಮಾಡಬೇಕು. ಈಗ ಅದು ನಿಂತೇ ಹೋಗಿದೆ. ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗಳು 
ಈವೊತ್ತು ತಮ್ಮ ಸಹೋದ್ಯೋಗಿ ಮಂತ್ರಿಗಳಿಗೆ ಹೇಳಬೇಕು. ನೀರಾವರಿ ಮಂತ್ರಿಗಳಿಗೆ ಗೃಹಶಾಖೆ 
ಮಂತ್ರಿಗಳಿಗೆ ಎಲ್ಲಾ ಮಂತ್ರಿಗಳಿಗೂ ಕೂಡ ನೀವು ಪ್ರವಾಸ ಮಾಡಿದಾಗ ಯಾವರೀತಿ ಕಾಂಗೆಸ್‌ 
ಆಫೀಸುಗಳಿಗೆ ಹೋಗುತ್ತೀರೋ ಅದೇರೀತಿ ಹರಿಜನರ ಕಾಲೋನಿಗೆ ಹೋಗಬೇಕು ಎಂದು ಮತ್ತು 
ವಿರೋಧಪಕ್ಷದ ನಾಯಕರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. 


ತೀ ಎಲ್‌.ಟಿ. ಕಾರ್ಲೆ :- ಸ್ಹಾಮಿ. ಪುನಃ ವಾದವಿವಾದಗಳು ನಡೆಯುತ್ತಿದೆ ಎಂದು 
ಕಾಣುತ್ತದೆ, ದಯವಿಟ್ಟು ನಿಲ್ಲಿಸಿ. 


ಸಭಾಪತಿಯವರು :- ನಿಲ್ಲಿಸಿ ಎಂದು ನಾನು ಹೇಳುವುದಕ್ಕಾಗುವುದಿಲ್ಲ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಸ್ಹಾಮಿ, ಈ ಸಂದರ್ಭದಲ್ಲಿ ನಾನು ಒಂದು 
ವಿಷಯವನ್ನು ಅರಿಕೆ ಮಾಡಿಕೊಳ್ಳುತ್ತೇನೆ. ಈ ಸದನದಲ್ಲಿ ನಿಮ್ನ ವರ್ಗದ ಸದಸ್ಯರು 6 ಜನ 
ಇದ್ದಾರೆ. ಆದುದರಿಂದ ನಮಗೆ ಇನ್ನೂ ಒಂದು ಹೆಚ್ಚು ಸ್ಥಾನ ಕೊಡಬೇಕಾಗಿತ್ತು. ಅದರ ಬಗ್ಗೆ ನಾನು 
ಹೆಚ್ಚು ಭಾಷಣ ಮಾಡುವುದಿಲ್ಲ. 

ಶ್ರೀ ಎಲ್‌.ಡಿ. ಕಾರ್ಲೆ :- ಸ್ವಾಮಿ, ಆಗಾಗ್ಗೆ ಅವರು ಇವರ ಮೇಲೆ, ಇವರು ಅವರ 


ಮೇಲೆ ಹೇಳಿಕೊಂಡು ಗಲಾಟೆ ಆಗಬಹುದು. ದಯವಿಟ್ಟು ಅದಕ್ಕೆ ಅವಕಾಶ ಇಲ್ಲದೇ ಇದ್ದ ಹಾಗೆ 
ನೋಡಿಕೊಳ್ಳಬೇಕು. 


ಸಭಾಪತಿಯವರು :- ಅದಕ್ಕೆ ಅವಕಾಶ ಇಲ್ಲದೇ ಇದ್ದ ಹಾಗೆ ನೋಡಿಕೊಳ್ಳುತ್ತೇನೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಶ್ರೀಮಾನ್‌ ಕಾರ್ಲೆಯವರಿಗೆ ಹೇಳುವುದಾದರೆ 
ಎಲ್ಲಾ ಸಂದರ್ಭದಲ್ಲೂ ರೇಗುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಮಾತ್ರ ರೇಗಬಹುದು. ನಾನು ಹೇಳುವುದು 
ಏನೆಂದರೆ. ನಿಮ್ನ ವರ್ಗದವರ ಹಿತರಕ್ಷಣೆ ಬಗ್ಗೆ ಸಣ್ಣಪುಟ್ಟ ಕಾನೂನು ಮಾಡುವ ಬದಲು ಆ 
ಜನರಿಗೆ ಒಂದು ನೀತಿಯುತವಾದ ಕಾನೂನನ್ನು ತರಬೇಕು ಎಂದು. 


ಸಲಿ 


ಮ. 
Ke 


iY 


[s) 


ಗ: 


ಸಿಂ; 


Ne 


[4 


£೦ಗಬದವಾಗಿ 


[) 


ಣೌ ರಾ 
\ Le. 


[1 


ಟಿ.ಎನ್‌. ನರಸಿಂಹಮೂರ್ತಿ 


ರಿಜನರಿ 


i 
LN OW 
. ಇಂದು ಹರಿ 


ತಾರ. 


; ಸಹಾಯ ಮಾಡು 


ವ ಇತರ ವರ್ಗದವರು 


ಲ್ಲೆ 


LN 
ಮಾಜದಲ್ಲಿ ಇರು 


ಇದರಿಂದಸ 


RB, Ff 
4 5 


ದು. ಯಾ 
ಆನೆ 


2 
HW 
<> UK 
1 {5 
© 1 
EO 


[ses 


PN 
ಯಲಿ 


ಣ 


— 
ನಾವ 


py 


ಸ್‌ 
ರಿನಲ್ಲಿ ನಡೆದ ಒಂದು ೭ 


೧ 
ಆರಂ 


ದ 


£ಕಾಗಿ 


ರಬೆ 


ket 
' 


1) 
He) 


ಸಂಸದೀಯ ಪಟು 


ಗಮನದಲ್ಲಿಡಬೇಕು. 


[A 


6 ಟಿ.ಎನ್‌. ನರಸಿಂಹಮೂರ್ತಿ 


2 


[S 


ರ ಕಲ್ಲಾಣ ಮಾ 


A 
0 


ಹರಿ 


py 


Ry) 


ಉಲ 
IW 


[Ne 


13 


ನ ನಡಿದ್ದಾರೆ. ಇಂತಹ 


A 


\e 


ತೇ 


್ನಿ ಪಠಂಸೆ ಮಾಡು 


ಮು 


ಮತ್ತು ಅವರ 


CNN 


[ey 
ಮ! 


, ಈ ಕಮಿ 


ಹಿಂದುಳಿದ ವರ್ಗದ ಜನರು 
ನ್ನು 


[F 


, ಮಾಡಿ ವರದಿ 


ಬ 


[NU 


ಜಿ 


Ka 


ಲ 


ಗ 


56 ಟಿ.ಎನ್‌. ನರಸಿಂಹಮೂರ್ತಿ 


ಮೇಲೆ ಮಾತ್ರ ಸೀಟುಗಳು ಸಿಗಬೇಕು, ಇಲ್ಲದಿದ್ದರೆ ಇಲ್ಲ. ಇಂತಹ ಮಕ್ಕಳು ಪೋಸ್ಟ್‌ ಗ್ರಾಜುಯೇಟು 
ಡಿಗ್ರಿ ಪಡೆಯಲು ಹಾಗೂ ಬಿ.ಎ ಬಿ.ಎಸ್‌ಸಿ, ಓದಲು ಅವಕಾಶ ಸಿಗುತ್ತಿಲ್ಲ. ಅಲ್ಲದೆ ಇದರಲ್ಲಿ 
ಕೆಲವರು ಓದಿದ್ದರೂ ಅವರಿಗೆ 24 ವಯಸ್ಸು ಮೀರಿರುತ್ತದೆ ಎಂದು ಅವರಿಗೆ ನೌಕರಿಗಳೂ ಕೂಡ 
ಸಿಗುವುದಿಲ್ಲ. ಏಕೆಂದರೆ ಏಜ್‌ ಬಾರ್‌ ಪಶ್ನೆ ಬರುತ್ತದೆ. ನಾವುಗಳು ಹಿಂದುಳಿದ ವರ್ಗದವರುಗಳಾಗಿ 
'ಇಲ್ಲಿದ್ದು ಇಂತಹ ಜನಕ್ಕೆ ಏನೂ ಅನುಕೂಲಗಳನ್ನು ಮಾಡಿಕೊಡಲಾಗಲಿಲ್ಲವಲ್ಲ ಎಂದು ಇಲ್ಲಿ 
ಹೇಳಬೇಕಾಗಿ ಬಂದಿದೆ. ಯಾವ ಉದ್ದೇಶದಿಂದ ಬಾಕ್‌ವರ್ಡ್‌ ಕ್ಲಾಸ್‌ ಕಮಿಷನ್‌ ಎಂದು ಮಾಡಿದರೋ 
ಅದರ ಒಂದು ಉದ್ದೇಶ ಇದರಿಂದ ಈಡೇರಲಿಲ್ಲ. ಇವೊತ್ತು ನೀವು ಆಡಳಿತದಲ್ಲಿರಬಹುದು. ಇನ್ನೆಷ್ಟು 
ವರ್ಷಗಳು ಇರುತ್ತೀರಿ ಎಂದು ನಾನು ಹೇಳುವುದಕ್ಕಾಗುವುದಿಲ್ಲ. ಯಾವ ಸರಕಾರವೇ ಬರಲಿ 
ದೇಶದ ಜನರಿಂದ ಮತ ಪಡೆದು ಅವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅಧಿಕಾರಕ್ಕೆ ಬಂದು 
ಈಗಾಗಲೇ ಮೂರು ವರ್ಷಗಳಾದವು. ಇನ್ನೆಷ್ಟು ವರ್ಷಗಳಿರುತ್ತಾರೋ ಅದನ್ನು ನಾನು ಹೇಳಲಾರೆ. 
ಆದುದರಿಂದ ಸರ್ಕಾರದ ಪರವಾಗಿ ಒಂದು ಕಮಿಟಿ ಮಾಡಿ ಮೂರು ವರ್ಷಗಳಾದರೂ ಇನ್ನೂ 
ಅದರ ವರದಿ ಬರಲಿಲ್ಲ ಎಂದರೆ ಅದು ತುಂಬಾ ದುಃಖದ ಸಂಗತಿ. ಇದಕ್ಕಾಗಿ ನಾನು ಸಲಹೆ 
ಮಾಡುವುದು ಏನೆಂದರೆ ಕಮಿಟಿ ಮಾಡುವಾಗಲೇ ಮೂರು ತಿಂಗಳೊಳಗಾಗಿ ಇಲ್ಲವೇ ಆರು 
ತಿಂಗಳೊಳಗಾಗಿ ಅವರ ವರದಿ ಕಡ್ಡಾಯವಾಗಿ ಸರಕಾರಕ್ಕೆ ಕೊಡಲೇಬೇಕು ಎಂದು ನಿಬಂಧನೆ 
ಹಾಕಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು. ಇದಕ್ಕಾಗಿ ನಾನು ಸರಕಾರದಲ್ಲಿ ಒತ್ತಾಯ ಮಾಡುವುದು, 
ಈಗಲಾದರೂ ಈ ಕಮಿಟಿಯವರಿಗೆ ಇನ್ನೂ ಕಾಲವನ್ನು ವಿಸ್ತರಣೆ ಮಾಡದೆ ಇದೇ ವರ್ಷದ 
ಕೊನೆಗಾದರೂ ಅದರ ವರದಿ ಬರುವಂತೆ ಮಾಡಿದರೆ ಜನತೆಗೆ ಇದರಿಂದ ಎಷ್ಟೋ ಅನುಕೂಲಗಳು 
ದೊರೆಯಲು ಸಹಾಯವಾಗುತ್ತದೆ. ಇದಕ್ಕಾಗಿ ನಾನು ಮೊದಲೇ ಹೇಳಿದಂತೆ ಬರೀ ಕಮಿಟಿ ರಚನೆಗಾಗಿ 
ಸರಕಾರವನ್ನು ಶ್ಲಾಫಸುತ್ತೇನೆ ಮತ್ತು ಶ್ರೀ ಡಿ ದೇವರಾಜ ಆರಸ್‌ರವರನ್ನು ಅಭಿನಂದನೆ ಮಾಡುತ್ತೇನೆ. 
ಆದರೆ ಇದರ ಕಾಲವಿಳಂಬಕ್ಕೆ ನಾನು ಸಂಪೂರ್ಣವಾಗಿ ವಿರೋಧ ಮಾಡುತ್ತೇನೆ. ಇದರಿಂದ 
ನನಗೆ ತುಂಬಾ ಅಸಮಾಧಾನವಾಗುತ್ತಿದೆ. ಇದರ ಬಗ್ಗೆ ತ್ವರಿತವಾದ ಕಾರ್ಯಗಳನ್ನು ಈಗಲಾದರೂ 
ತೆಗೆದುಕೊಳ್ಳಬೇಕೆಂದು ಇಲ್ಲಿ ಸರಕಾರವನ್ನು ಒತ್ತಾಯ ಮಾಡುತ್ತೇನೆ. ಇನ್ನು ನಿಮ್ನ ವರ್ಗದವರ 
ಅಪಾಯಿಂಟ್‌ಮೆಂಟುಗಳ ವಿಚಾರ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಸೆಕೆಟೇರಿಯೆಟ್‌ನಲ್ಲಿ ಐಎಎಸ್‌ 
ಅಧಿಕಾರಿಗಳು ಹಾಗೂ ಎಂಎಎಸ್‌ ಅಧಿಕಾರಿಗಳು ನಿಮ್ನ ವರ್ಗದವರಲ್ಲಿ ಎಷ್ಟು ಜನರಿದ್ದಾರೆ? 
ಎಷ್ಟು ಜನರು ಜಿಲ್ಲಾಧಿಕಾರಿಗಳಾಗಿದ್ದಾರೆ? ಮತ್ತು ಎಷ್ಟು ಜನರು ಹೆಡ್ಜ್‌ ಆಫ್‌ ಡಿಪಾರ್ಟ್‌ಮೆಂಟಿನವರು 
ಇದ್ದಾರೆ? ಇದರ ಬಗ್ಗೆ ನನಗೆ ತಿಳಿದಿರುವಂತೆ ಹೆಚ್ಚು ಜನರು ಇಲ್ಲ ಎಂದು ತೋರುತ್ತೆ. ಹಿಂದೆ ನಮಗೆ 
ಗೊತ್ತಿರುವಂತೆ ಶ್ರೀ ಭರಣಯ್ಯನವರು, ಶ್ರೀ ಸಿದ್ದಯ್ದನವರು ಹಾಗೂ ಶ್ರೀ ಹೊಂಬಾಳಯ್ಸನವರು 
ಇಂತಹವರು ಕೆಲವರು ಇದ್ದರು. ಈಗ ಇವರುಗಳು ವಿಶ್ರಾಂತರಾಗಿದ್ದಾರೆ. ಐ.ಎ.ಎಸ್‌. ಅಧಿಕಾರಿಗಳನ್ನು 
ನೇಮಕ ಮಾಡುವುದರಲ್ಲಿ ಸರಕಾರ ಬಹು ಮಂದಗತಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು 


ಸಂಸದೀಯ ಪಟು 57 


ಹೇಳಬೇಕಾಗಿದೆ. ಇದರಿಂದಾಗಿ ಷೆಡ್ಡೂಲ್ಲು ಕ್ಯಾಸ್ಲು ಹಾಗೂ ಟ್ರೈಬ್ಸ್‌ ವರ್ಗಗಳಲ್ಲಿ ಪೆಚ್ಚು ಜನ 
ಅಧಿಕಾರಿಗಳು ಇಲ್ಲ ಎಂದು ಕಾಣುತ್ತೆ. 


ತ್ರೀ ಎನ್‌. ರಾಚಯ್ಯ :- ಮಾನ್ಯ ಸದಸ್ಯರಿಗೆ ಸರಿಯಾಗಿ ಐ.ಎ.ಎಸ್‌. ಸಂಖ್ಯೆ 
ಎಸ್‌.ಸಿ, ಹಾಗೂ ಎಸ್‌.ಟಿ. ವರ್ಗಗಳಲ್ಲಿ ಗೊತ್ತಿಲ್ಲ ಎಂದು ತೋರುತ್ತೆ. ಅವರು ಕೇಳಿದರೆ ಇದನ್ನು 
ಪಾನು ಒದಗಿಸಿಕೊಡುತ್ತಿದ್ದೆ. ಈಗ ಅವರ ಸಂಖ್ಯೆ ಎಷ್ಟೋ ಜಾಸ್ತಿಯಾಗಿದೆ. ಹರಿಜನರಲ್ಲಿ ಒಬ್ಬರು 
ಸೆಕ್ರೆಟರಿಗಳಾಗಿದ್ದಾರೆ, ಅವರೆಂದರೆ ಶ್ರೀ ರೂಫಪ್ತನಾಯಕ್‌ ಎಂದು. ಇವರು ನನ್ನ ಸೆಕೆಟರಿಯೆಟ್‌ನಲ್ಲೇ 
ಇದ್ದಾರೆ. ಹಾಗೇ ಬೀದರ್‌ನಲ್ಲಿ ಐ.ಪಿ.ಎಸ್‌. ಪಾಸು ಮಾಡಿರುವ ಒಬ್ಬರು ಪೋಲೀಸ್‌ 
ಅಧಿಕಾರಿಗಳಾಗಿದ್ದಾರೆ. ಕೋಲಾರದಲ್ಲಿ ಒಬ್ಬರು ಇದ್ದಾರೆ. ತಾವು ಇಲ್ಲಿ ಇಲ್ಲ ಎ೦ದು ವಾದ ಮಾಡುವುದು 


ನೋಡಿ ನನಗೆ ಆಶ್ಚರ್ಯವಾಗುತ್ತಿದೆ. ಈಗಲೂ ಇದರ ವಿವರಗಳನ್ನು ತಮಗೆ ಒದಗಿಸಿಕೊಡುತ್ತೇನೆ, 
ಆಗ ನೋಡಬಹುದು. 
ತೀ ಟಿ.ಎನ್‌. ನರಸಿಂಹಮೂರ್ತಿ :- ಪ.ಎಸ್‌.ಸಿ.ಯಲ್ಲಿ ಎ೦.ಎ.ಎಸ್‌. ಅಧಿಕಾರಿಗಳನ್ನು 
ನಿಮ್ನ ವರ್ಗದಿಂದ ನೇಮಿಸುವಾಗ ಮುಂದಗತಿಯಿಂದ ಪಮೋಷಸನ್‌ಗಳಾಗುತ್ತಿವೆ. 
ಪಮೇಷನಲ್‌ನಲ್ಲಿ ರಿಜರ್ವೇಶನ್‌ ಕೊಡಬೇಕೆಂದು ಇದೆ. ಆದರೆ ಅದನ್ನು ಕೊಡುತ್ತಿಲ್ಲ. 


ಕಾರಣವೇನು ಎಂದು ನಾನು ಕೇಳುತ್ತೆ 


ನೆ. ಬಎ.ಎಸ್‌. ಅಧಿಕಾರಿಗಳು ಸೂರ್ಯಪ್ರಸಾದ್‌, 


ಸತಂತ್ರರಾವ್‌, ಶ್ರೀದಾಸ್‌ ಆವರುಗಳು ಐ.ಎ.ಎಸ್‌. ಪಾಸು ಮಾಡಿಕೊಂಡು ಸ್ವಂತ ಶಕ್ತಿಯಿಂದ 
[9] 
ಬ 


೦ದಿದ್ದಾರೆ. ಎಂ.ಎ.ಎಸ್‌. ಅಧಿಕಾರಿಗಳಲ್ಲಿ ಐ.ಎ.ಎಸ್‌. ಅಧಿಕಾರಿಗಳಾಗಿ ನೇಮಕ ಮಾಡಿರತಕ್ಕವರಲ್ಲಿ 
ಮಾನ್‌ ಆರ್ಯ ಮಿತ್ರ ಮತ್ತು ಶ್ರೀ ಹನುಮಂತರಾಜು ಅವರನ್ನು ಬಿ್ದರೆ ಬೇರೆ ಯಾರೂ ಇಲ್ಲ. 


pe] 


(@s 


1.00 ಎಂ 


ತೀ ಎನ್‌. ರಾಚಯ್ಯ :- ಕೆಲವಡಿ ಎನ್ನುವವರನ್ನು ಐ.ಎ.ಎಸ್‌. ಅಧಿಕಾರಿಯಾಗಿ 
ನೇಮಕ ಮಾಡಿದ್ದಾರೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಏನು ಕೊಡಬೇಕೋ ಅದನ್ನು ತ್ನರಿತವಾಗಿ 
ಮಾಡಿ. ಪ್ರಮೋಷನ್‌ ಕೊಡಿ. ವಿಶೇಷವಾಗಿ ನೀವು ಮಾಡುತ್ತಾ ಇರುವುದು ಏನು? ಸೆಷಲ್‌ 
ಅಪಾಯಿಂಟ್‌ ಮಾಡಿದ್ದೀರಾ? ಸ್ಥಷಲ್‌ ಅಪಾಯಿಂಟ್‌ಮೆಂಟ್‌ ಮಾಡಿ ಕೀರ್ತಿಯನ್ನು ಪಡೆದುಕೊಳ್ಳಿರಿ. 
ಆಗ ನಾನು ನಿಮ್ಮನ್ನು ಪಶಂಸೆ ಮಾಡುತ್ತೆನೆ. ಎಂ.ಎ.ಎಸ್‌. ಅಧಿಕಾರಿಗಳನ್ನು ನೇಮಕ ಮಾಡುವುದರಲ್ಲಿ 
18 ಪರ್ಸೆಂಟಿಗೆ ತರಬೇಕು. ಈಗ ಮಾಡುತ್ತಿರುವ ಮಂದಗತಿ ಎಂದು ಹೇಳಬೇಕಾಗಿದೆ. ವಿಶೇಷವಾದ 
ರೀತಿಯಲ್ಲಿ ಅಪಾಯಿಂಟ್‌ಮೆಂಟ್‌ ಆಗಬೇಕು. ಶ್ರೀಮಾನ್‌ ರೂಫ್ಠನಾಯಕ್‌ ಅವರ ವಿಷಯ 


pa) ಮಿ -_ ಮಾ. ವ ಮ ಮಿ - 
ಹೇಳಿದರು. ಅವರನ್ನು ಹೆಡ್‌ ಆಫ್‌ ಓ ಡಿಪಾರ್ಟ್‌ಮೆಂಟ್‌ ಮಾಡಿದರೆ ವನು ಪಯೋಜನ? 


58 ಟಿ.ಎನ್‌. ನರಸಿಂಹಮೂರ್ತಿ 


ಸೆಕ್ಷೆಟೇರಿಯಟ್‌ನಲ್ಲಿ ಸೆಕ್ರೆಟರಿ ಮಾಡಬೇಕಾಗಿತ್ತು. ಹರಿಜನರನ್ನು ಚೀಫ್‌ ಸೆಕ್ಷಟರಿಯಾಗಿ ಮಾಡಿಲ್ಲ. 
ಐ.ಜಿ.ಪಿ. ಮಾಡಿಲ್ಲ. ಶ್ರೀಮಾನ್‌ ರೂಪ್ಪ ನಾಯಕ್‌ ಅವರನ್ನು ಹೋಂ ಸೆಕ್ರೆಟರಿಯಾಗಿ 
ಮಾಡಬಹುದಾಗಿತ್ತು. ಏತಕ್ಕೆ ಮಾಡಲಿಲ್ಲ? ಕೀ ಪೋಸ್ಟ್‌ಗಳಿಗೆ ಹರಿಜನರನ್ನು ಹಾಕಬೇಕು. ಅವರು 
ದೊಡ್ಡ ದೊಡ್ಡ ಹುದ್ದೆಗಳಿಗೆ ಬರುತ್ತಾ ಇಲ್ಲ. ಶ್ರೀಮಾನ್‌ ಹನುಮಾನ್‌ ಅವರ ಬಗ್ಗೆ ನನಗೆ ಗೌರವ 
ಇದೆ. ಆದರೆ ಕೀ ಪೋಸ್ಟ್‌ಗಳಿಗೆ ಹರಿಜನ ಗಿರಿಜನರನ್ನು ನೇಮಕ ಮಾಡಿ ಕೀರ್ತಿಯನ್ನು ಪಡೆಯಬೇಕು. 
ಇಂಥಾ ಮಾತುಗಳನ್ನು ಹೇಳಿದಾಗ ಶ್ರೀಮಾನ್‌ ರಾಚಯ್ಧನವರು ಸಿಟ್ಟಿಗೇಳಬಾರದು. ನಾನು ಅದನ್ನು 
ಅವರಿಗೆ ವೈಯಕ್ಷಿಕವಾಗಿ ಹೇಳುವ ಮಾತಲ್ಲ. ಹರಿಜನಗಿರಿಜನರ ದೃಷ್ಟಿಯಿಂದ ಅವರು ನಾನು 
ಹೇಳುವುದನ್ನು ಒಪ್ಪುತ್ತಾರೆ ಎಂದು ನಾನು ತಿಳಿದುಕೊಂಡಿದ್ದೇನೆ. 


ಸಿಂದು ವಿಚಾರ ವಿದ್ಯಾಭ್ಯಾಸದ ವಿಚಾರದಲ್ಲಿ ನಮ್ಮ ಸರ್ಕಾರದವರು ಸುಮಾರು 

8-90 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಮಾನ್‌ 
ಮಲ್ಲಿಕಾರ್ಜುನಸ್ತಾಮಿಯವರು ಇಲ್ಲಿ ಇದ್ದಿದ್ದರೆ ಚೆನ್ನಾಗಿತ್ತು. ಇಷ್ಟೊಂದು ಹಣವನ್ನು ಎಂದರೆ 90 
ಕೋಟಿ ರೂಪಾಯಿಗಳನ್ನು ವಿದ್ಧಾಭ್ಯಾಸಕ್ಕಾಗಿ ಖರ್ಚು ಮಾಡುತ್ತಿರುವಾಗ ಇದರಲ್ಲಿ 5 ಕೋಟಿ 
ರೂಪಾಯಿಗಳು ಸಮಾಜಕಲ್ಮಾಣ ಇಲಾಖೆಯ ಎಸ್ಸಾಬ್ಲಿಷ್‌ಮೆಂಟಿಗೆ ಹೋಗುತ್ತದೆ. ಕೆಲವು ಹಣ 
ಲೀಕೇಜಾಗುತ್ತದೆ. ನಿಜವಾಗಿ ಜನಗಳಿಗೆ 10-15 ಪರ್ಸೆಂಟ್‌ ಮಾತ್ರ ತಲುಪುತ್ತದೆ. ಹರಿಜನ ಗಿರಿಜನರಿಗೆ 
ವಿದ್ಯಾಭ್ಯಾಸಕ್ಕಾಗಿ ಯಾವ ಸೆಷಲ್‌ ಕಾರ್ಯಕ್ರಮವನ್ನು ಸರ್ಕಾರದವರು ತೆಗೆದುಕೊಂಡಿದ್ದಾರೆ? ಇದಕ್ಕೆ 
ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರ ಭಾಷಣದಲ್ಲಿ ಏನಿದೆ? ಹರಿಜನಗಿರಿಜನರ ಬಗ್ಗೆ ಉಪ್ಪೂ ಇಲ್ಲ, 
ನೀರೂ ಇಲ್ಲ. ಅವರಿಗೆ ರಾಜ್ಯಾಂಗ ಬದ್ಧವಾಗಿ ೭ ಒದಗಿಸಬೇಕಾಗಿರ is ಸತ್ನಾ: ಒದಗಿಸುವುದಕ್ಕೆ 
ತಕ್ಷಣ ಕಾರ್ಯಕ್ರಮ ತೆಗೆದುಕೊ ಹ ವರಿಗೆ ಹೋಲೀ ವನ್ನು ಕೊಟ್ಟಿದ್ದೇವೆ ಎಂದು 
ಹೇಳಿದ್ದಾರೆ. ರಾಜ್ಯಪಾಲರು ಆತ್ಯಂತ a ವ್ಯಕ್ತಿಗಳು. ರಾಜ್ನಾಂಗದ ಪ್ರಕಾರ 
ಸೌಲಭ್ಯ ಗಳನ್ನು ಒದಗಿಸಿಕೊಡತ Y 5 ಪೃಕ್ತಿ ಒಂದುಕಡೆ ಹರಿಜನರಿಗೆ 
ಫೈನಾನ್ಸ್‌ ಕಾರ್ಪೋರೇಷನ್‌ ನಟ ಎಂದು ಹೇಳಿದ್ದಾರೆ. ಆದರೆ ಬಡ್ಡೆಚ್‌ನಲ್ಲಿ ಅದರ ಸುದ್ದಿ 
ಇಲ್ಲದಂತೆ ಆಗುವುದು ಬೇಡ. ನಾನು ಒಬ್ಬ ಹರಿಜನ ಪ್ರತಿನಧಿಯಾಗಿ ಬಹಃ ೪ ದುಃಖದಿಂದ ಹೇಳುತ್ತೇನೆ. 
ಹರಿಜನರ ಬಗ್ಗೆ ಏನೂ ಮಾಡಿಲ್ಲ. ಕಾ ಪ್ರಯತ್ನ ಮಾಡುತ್ತಿಲ್ಲ ಎನ್ನುವ ಅನುಮಾನ 


ಲ ಣಾ 


ಬಂದಿದೆ. ಆದ್ದರಿಂದ ಸರ್ಕಾರದವರು ಈ ಬಗ್ಗೆ ಾತ್ನಾರ ಮನೋಭಾವವನ್ನು ಬಿಡಬೇಕು. 


ಕ 
ಫ {te 


ucil 


ತಿಳಿದುಕೊಳ್ಳ ದಿದ್ದರೆ ಅನು 


2 


ತೀ ಎನ್‌. ರಾಚಯ್ಯ :- ವಿಷಯವನ್ನು ಸರಿಯ 
ಬರುತ್ತದೆ. ಆಮೇಲೆ ವಿಷಯವನ್ನು ತಿಳಿಸುತ್ತೇನೆ. 

ತೀ ಟಿ.ಎನ್‌. ನರಸಿಂಹಮೂರ್ತಿ :- ಎಕ್ಸೈಜ್‌ನಿಂದ 30-40 ಕೋಟಿ ರೂಪಾಯಿಗಳ 
ಉತ್ತತ್ತಿ ಬರುತ್ತದೆ ಇದೆಲ್ಲಾ ಹರಿಜನರಿಂದ ತಿಳಿಸುತ್ತೇನೆ. 


ಸಂಸದೀಯ ಪಟು 59 


ಸಭಾಪತಿಯವರು :- ಬೇರೆಯವರು ಕುಡಿಯುವವರೂ ಇದ್ದಾರೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಬೇರೆಯವರು ಕುಡಿಯುವವರು ಇದ್ದಾರೆ 
ಎನ್ನುವುದನ್ನು ನಾನು ಒಪ್ಪುತ್ತೇನೆ. ಆದರೆ ವಿಶೇಷವಾಗಿ ಕುಡಿಯುವವರು ಹರಿಜನರು. ಕೋಲಾರ 
ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಮಾನ್ಯ ಸಭಾಪಶಿಯವರು ಹೋಗಿ ನೋಡಬೇಕು, ಹರಿಜನರ 
ಕೇರಿಗಳ ಪಕ್ಕದಲ್ಲಿ ಹೆಂಡದ ಅಂಗಡಿಗಳು ಇವೆ. ಹರಿಜನರ ಗುಡಿಸಲುಗಳು ಎಲ್ಲಿವೆ ಅಲ್ಲಿ ಹೆಂಡದ 
ಅಂಗಡಿಗಳು ಇವೆ. ಅಬ್ಭಾರಿಯಿಂದ 30-35 ಕೋಟಿ ರೂಪಾಯಿಗಳಷ್ಟು ಪಾಪದ ಹಣವನ್ನು 
ಸಂಪಾದನೆ ಮಾಡಿ ಸರ್ಕಾರವನ್ನು ನಡೆಸುತ್ತಿದ್ದಾರೆ. ಕುಡಿಯಬೇಡಿ ಎಂದು ಒಂದು ಕಡೆ ಟೆಂಪರೆನ್ಸ್‌ 
ಬೋರ್ಡ್‌ ಮಾಡಿದ್ದಾರೆ. ಈ ಬಗ್ಗೆ ನಾನು ಕುಸುನೂರ್‌ ಅವರ ಜೊತೆಯಲ್ಲಿ ಹೋಗಿ ಭಾಷಣ 
ಮಾಡಬೇಕು. ನಾನು ಭಾಷಣ ಮಾಡಿ ಕಲ್ಲೇಟು ಹೊಡಿಸಿಕೊಂಡು ಬರಬೇಕಾಗುತ್ತದೆ. ಹರಿಜನ 
ಗಿರಿಜನರ ಮಕ್ಕಳಿಗೆ ಶಿಶುವಿಹಾರಗಳನ್ನು ಕಟ್ಟಿಸುತ್ತೇವೆಂದು ರಾಜ್ಯಪಾಲರು ಭಾಷಣದಲ್ಲಿ ಹೇಳಿದ್ದಾರೆ. 
25 ಹಾಸ್ಸಲುಗಳನ್ನು ಕಟ್ಟುತ್ತೇನೆ ಎಂದು ಹೇಳಿದ್ದಾರೆ. ಪ್ರತಿ ತಾಲ್ಲೂಕಿನಲ್ಲಿಯೂ ಹರಿಜನ ಗಿರಿಜನರ 
ಹಾಸ್ಟಲುಗಳನ್ನು ಕಟ್ಟಿಸಬೇಕು. ಪ್ರತಿ ಹರಿಜನ ಕೇರಿಗೂ ಶಿಶುವಿಹಾರವನ್ನು ಮಾಡಬೇಕು. ಈ ಬಗ್ಗೆ 
ತಕ್ಷಣ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು. ಕೊಳ್ಳೆಗಾಲದಲ್ಲಿ ಇವೊತ್ತಿನವರೆಗೂ ಮಕ್ಕಳಿಗೆ ಬಟ್ಟೆಯನ್ನು 
ಕೊಟ್ಟಿಲ್ಲ. ಇದರ ಬಗ್ಗೆ ಇನ್ನೂ ವಿಚಾರಣೆ ಮಾಡಿಲ್ಲ. ಇಪೊತ್ತು ಪಾಥಮಿಕ ಶಿಕ್ಷಣದಲ್ಲಿ 5 ವರ್ಷದಿಂದ 
1 ವರ್ಷದವರೆಗೆ ಇರತಕ್ಕ ಹರಿಜನ ಗಿರಿಜನರ ಮಕ್ಕಳಿಗೆ ಸ್ಥಾಲರ್‌ಷಿಪ್‌ ಕೊಡುತ್ತಿದ್ದಾರೆ. 8 ವರ್ಷದಿಂದ 
10 ವರ್ಷದವರೆಗಿನ ಮಕ್ಕಳಿಗೆ ಪಾಥಮಿಕ ಶಿಕ್ಷಣದಲ್ಲಿ ಸ್ಥಾಲರ್‌ಷಿಪ್‌ ಕೊಡುತ್ತಿಲ್ಲ ಒಂದನೇ 
ತರಗತಿಯಿಂದ 7ನೇ ತರಗತಿಯ ಮಕ್ಕಳಿಗೆ ಏತಕ್ಕೆ ಸ್ಥಾಲರ್‌ಷಿಪ್‌ ಕೊಡುತ್ತಿಲ್ಲ. ಇದರ ಬಗ್ಗೆ ಯಾವ 
ವಿಚಾರಣೆಯನ್ನೂ ಮಾಡಿಲ್ಲ. 


ತೀ ಎನ್‌. ರಾಚಯ್ಯ :- ಅದನ್ನು ಮುಂದಿನ ವರ್ಷದಿಂದ ಮಾಡುತ್ತೇನೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ನಾನು ಹಿಂದೆ ಇದೇ ಸಭೆಯಲ್ಲಿ ವಿರೋಧಪಕ್ಷದ 
ನಾಯಕನಾಗಿದ್ದಾಗ ಹಾಸ್ಥಲುಗಳನ್ನು ಒಂದು ಇಲಾಖೆಗೆ ತೆಗೆದುಕೊಳ್ಳಬೇಕೆಂದು, ಹಾಸ್ಸೆಲುಗಳು 
ಎರಡು ಇಲಾಖೆಗಳಲ್ಲಿ ಆಡಳಿತದಲ್ಲಿ ಇರುವುದು ಬೇಡ ಎಂದೂ, ಹಾಸ್ಸಲುಗಳನ್ನು ಒಂದೇ ಇಲಾಖೆ 
ಸಮರ್ಪಕವಾಗಿ ಅಚ್ಚು ಕಟ್ಟಾಗಿ ಹೆಚ್ಚಿನ ಮೇಲ್ವಿಚಾರಣೆ ಮಾಡಬಹುದು ಎಂದು ನಾನು ಹೇಳಿದ್ದೇನೆ. 
ಸರ್ಕಾರದವರು ಅತುರ ಅತುರವಾಗಿ ಹಾಸ್ಥಲುಗಳನ್ನು ವಿದ್ಯಾ ಇಲಾಖೆಯಿಂದ ಸಮಾಜಕಲ್ಕಾಣ 
ಇಲಾಖೆಗೆ ಏತಕ್ಕೆ ವರ್ಗಾವಣೆ ಮಾಡಿದರೋ ಗೊತ್ತಿಲ್ಲ. 


ಶೀ ಎನ್‌. ರಾಚಯ್ಯ :- ವಾನು ಇಲ್ಲಿಗೆ ಬರುವುದಕ್ಕೆ ಮುಂಚೆಯೇ ಮಾನ್ಯ ವಿದ್ಯಾ 
ಮಂತ್ರಿಗಳು ಮತ್ತು ಮಾನ್ಯ ಮುಖ್ನಮಂತ್ರಿಗಳು ತೀರ್ಮಾನ ಮಾಡಿದ್ದರು. ನಾನು ಬಂದಮೇಲೆ 
ಅದು ಇಂಫ್ಲಿಮೆಂಟ್‌ ಆಯಿತು. 


pl 
f 


60 ಟಿ.ಎನ್‌. ನರಸಿಂಹಮೂರ್ತಿ 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ವಿದ್ಯಾ ಇಲಾಖೆಯಿಂದ ವಿದ್ಯಾಭ್ಯಾಸಕ್ಷಾಗಿ 90 


ಸಹಾಯವಾಗುತ್ತಿಲ್ಲ. ಈ ಸರ್ಕಾರದ ಅವಧಿಯಲ್ಲಿಯೇ ವಿದ್ವಾ ಇಲಾಖೆ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ರಿ 


ಆಗಬೇಕು. ವಿದ್ಯಾ ಇಲಾಖೆಯಲ್ಲಿ ಒಂದು ಸ್ಥಷಲ್‌ ಡೈರೆಕ್ಷೇಟ್‌ ಮಾಡಬೇಕು. ನೀವು ವಿದ್ಯಾರ್ಥಿಗಳಿಗೆ 
ಕೊಡುತ್ತಿರುವ ಕೇವಲ 4) ರೂಪಾಯಿಗಳು ಅವರ ಊಟಕ್ಕೆ ಏನೇಸೂ ಸಾಕಾಗುವುದಿಲ್ಲ. 


ತ್ರೀ ಎನ್‌. ರಾಚಯ್ಯ :- ಈಗ 50 ರೂಪಾಯಿಗಳು ಮಾಡಿದ್ದೇವೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- 50 ರೂಪಾಯಿಗಳನ್ನು ಕೊಟ್ಟರೆ ಏನಾಗುತ್ತದೆ? 
ಇವತ್ತು ಆ ಮಕ್ಕಳ ಬೆಳವಣಿಗೆ ಎಷ್ಟರಮಟ್ಟಿಗೆ ಆಗುತ್ತದೆಯೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. 
ಎ 


ಎಷ್ಟರಮಟ್ಟಿಗೆ ನಿರೀಕ್ಷಣೆ ಇತ್ತೋ ಆಷ್ಟು ಪ್ರಗತಿ ಆಗಿಲ್ಲ. ಇವತ್ತು ಇದರ ಒಂದು ಪಶಿಸ್ಥಿಶಿ 


p 
ಹೇಗಿದೆಯೆಂದರೆ, ಬೆಂಕಿಯನ್ನು ಜೇಬಿಗೆ ಹಾಕಿಕೊಂಡರೆ ಎಷ್ಟು ಕಿರುಕುಳ ಆಗುತ್ತದೆ, ಎಷ್ಟು ಮನಸಿಗೆ 
ಕಳಂಕವಾಗುತ್ತದೆಯೋ ಆ ರೀತಿಯಾಗಿ ಆಗಿದೆ. ಆದ್ದರಿಂದ ಎದ್ಯಾ ಸಂಸ್ಥೆಗಳ ವಿಷಯವಾಗಿ 
ಮಾನ್ಯ ಮುಖ್ಯ ಮಂತ್ರಿಗಳು ಹೆಚ್ಚಿನ ಗಮನವನ್ನು ಕೊಡಬೇಕು. ಎಲ್ಲಾ ಹಾಸ್ಟೆಲುಗಳನ್ನೂ ರಾಷ್ಟ್ರೀಕರಣ 
ಮಾಡಿ, ಅಲ್ಲಿ ಓದುತ್ತಿರುವ ಮಕ್ಕಳಿಗೆ ಮೊದಲು ಮಿಲಿಟರಿ ಶಿಕ್ಷಣವನ್ನು ಕೊಡಬೇಕೆಂದು ನನ್ನ 
ಸಲಹೆ. ಮಕ್ಕಳಿಗೆ ಸರಿಯಾದ ಉಪಹಾರವನ್ನು ಕೊಟ್ಟು ವ್ಯಾಯಾಮ ಶಿಕ್ಷಣವನ್ನು ಕೊಡಿ. 
ರಂಥಾಲಯದಲ್ಲಿಯೂ ಅವರಿಗೆ ಶಿಕ್ಷಣದ ಅವಕಾಶವನ್ನು ಕೊಡಿ. ಹರಿಜನ ಗಿರಿಜನರಿಗೆ ಸುಮ್ಮನೆ 
ಕೋಳಿ ಕುರಿ ಮುಂತಾದುವುಗಳನ್ನು ಏನು ಕೊಟ್ಟರೂ ಅವರು ಮಾರಿಕೊಳ್ಳುತ್ತಾರೆ. ಅದ್ದರಿಂದ 
ಆವರಿಗೆ ವಿದ್ಯಾಭ್ಯಾಸ ಸೌಕರ್ಯವನ್ನು ಚೆನ್ನಾಗಿ ಕೊಡಿ. ನಮ್ಮ ಮಕ್ಕಳೂ ಸಹ ಸಾಮಾಜಿಕವಾಗಿ 
ಬೇರೆಯವರಂತೆ ಬಾಳಿ ಬದುಕಬೇಕಾದರೆ, ಅವರು ದೇವರ ಹೆಸರಿನಲ್ಲಿ 

ಉಳಿಯಬೇಕಾದರೆ, ಅವರು ಮೊಟ್ಟಮೊದಲನೆಯದಾಗಿ ವಿದ್ಯಾ ಕ್ಷೇತ್ರದಲ್ಲಿ ಪಗತಿ ಹೊಂದಬೇಕು. 
ಆ ಪ್ರಗತಿ ಏನಿದೆಯೋ ಅದನ್ನೂ ಕೂಡ ಒಂದು ಸಿಸ್ತಮ್ಯಾಟಿಕ್ಸಾಗಿ ಮಾಡಿ, ನರ್ಸರಿ ಶಾಲೆಯಿಂದ 


ಲ [5 [5] 
ಹಿಡಿದು ವಿಶ್ವವಿದ್ಧಾನಿಲಯದ ಶಿಕ್ಷಣದವರೆಗೆ ನಮ್ಮ ಮಕ್ಕಳು ವಿದ್ಧಾವಂತರಾಗಬೆಕು, ಬೆಂಗಳೂರು 
ಮೆಡಿಕಲ್‌ ಕಾಲೇಜಿನಲ್ಲಿ ನಡೆದಂಥ ದುರ್ಫಟನೆಯ ಬಗ್ಗೆ ನಾನೂ ಸಹ ವಿಚಾರ ಮಾಡಿದ್ದೇನೆ. 
ಅಲ್ಲಿನ ವಿದ್ಯಾರ್ಥಿಗಳೂ ಸಹ ನನ್ನನ್ನು ಬಂದು ನೋಡಿದರು. ಒಕ್ಕಲಿಗರು, ಹಪರಿಜನವರ್ಗದವರು, 
ಲಿಂಗಾಯಿತರು ಎಲ್ಲರೂ ಇದ್ದರು. ಅಲ್ಲಿನ ವಿದಾರ್ಥಿಗಳ ಪೈಕಿ ಹರಿಜಸರಾಗಿರುವವರು ಸ್ಕೂಲಿಗೆ 
ಕೊಡಬೇಕಾದ ಬಾಕಿ ಫೀಯನ್ನುಕೊಟ್ಟಿಲ್ಲವೆಂಬ ನೆಪದಿಂದ ಒಂದು ರೀತಿ ಗಲಾಟೆಯಾಯಿತು 


ಎಣ 


ಕೆಲವರು ಅಲ್ಲಿ ಡಿಫಾಲ್ದರ್ಸ್‌ ಅದರೆಂ 
ಆಗಿಲ್ಲ. ನಮ ಸರ್ಕಾರದವರು ಕೇವಲ ಬೆಂಗಳೂರು ನಗರದಲ್ರಿರತಕ್ಷ 
2] 


p] = a 
೧ಹೋದ್ರೇಕ ಬಂತು. ಇನ್ನೂ ತಿಳಿ ವಾಶಾವರಣ ಆಲ 


H 
0 
: 


[ke ೬ 


ಸಂಸದೀಯ ಪಟು 61 


ತೀ ಎನ್‌. ರಾಚಯ್ಯ :- ಒಬ್ಬರು ವಿದ್ಯಾರ್ಥಿಗಳು ಎರಡು ಮೂರು ವರ್ಷಗಳಿಂದ 
ವಿದ್ಯಾರ್ಥಿವೇತನಕ್ಕೆ ಎಂಟೈಟಲ್‌ ಆಗಿಲ್ಲ. ಅಲ್ಲಿಗೆ ಅವರೇ ಹೋಗಿ ಸೇರಿಕೊಂಡಿದ್ದಾರೆಯೋ ಅಥವಾ 
ಕಾಲೇಜಿನವರೇ ಅವರನ್ನು ಸೇರಿಸಿಕೊಂಡಿದ್ದಾರೋ ಗೊತ್ತಿಲ್ಲ. ಈ ದಿಸೆಯಿಂದ ಅಂಶಹ ಕೆಲವು 
ಸಂದರ್ಭಗಳು ಆಗಿರಬಹುದು. ನಿನ್ನೆ ಮಾನ್ಯ ಶ್ರೀ ಬಸವಲಿಂಗಪ್ಪ್ತನವರು ನನಗೆ ಒಂದು ಕಾಗದವನ್ನು 
ಕಳುಹಿಸಿದ್ದಾರೆ. ಅಂಬೇಡ್ಸರ್‌ ಹಾಸ್ಥೆಲಿನ ಮ್ಯಾನೇಜ್‌ಮೆಂಟಿನವರು ಪರಿಜನರಲ್ಲಿ ಕೆಲವರು ಊಟಮಾಡಿ 
ದುಡ್ಡು ಕೊಡದೆ ಸ್ಥಾಲರ್‌ಷಿಪ್‌ ತೆಗೆದುಕೊಂಡು ಹೋಗಿದ್ದಾರೆಂದು ಒಂದು ವರದಿಯನ್ನು 
ಕೊಟ್ಟಿದ್ದಾರೆ. ಹರಿಜನರ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಅನ್ಯಾಯವಾಯಿತಂದರೆ; ಅದನ್ನು 
ಸರಿಪಡಿಸೋಣ. ಆದರೆ ಹರಿಜನರೇ ಲೋಪದೋಷಗಳನ್ನು ಮಾಡಿದರೆ ಅದಕ್ಕೆ ಸರ್ಕಾರ 
ಹೊಣೆಯಾಗುವುದಕ್ಕಾಗುವುದಿಲ್ಲ. ಅಂತಹವರು ಬಹಳ ಜಾಣ್ಮೆಯಿಂದ ಇಂತಹ ವಿಷಯಗಳಿಗೆ 
ಹಾಗೂ ಇಂತಹ ಘಟನೆಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕು, 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಅದು ಮೊದಲು ಘಟನೆಯಾದುದು. ನಾನು 
ಹೇಳುವುದೇನೆಂದರೆ, ಅವರಿಗೆ ಕೊಡತಕ್ಕ ಸೌಲಭ್ಯಗಳನ್ನು ಸಕಾಲದಲ್ಲಿ ಕೊಡುವುದಾದರೆ ಅನೇಕ 
ರೀತಿಯಲ್ಲಿ ಅವರ ಲೋಪದೋಷಗಳನ್ನು ತಪ್ಪಿಸುವುದಕ್ಕೆ ಅವಕಾಶವಿವೆ. ಅಚಾತುರ್ಯ ಘಟನೆಗಳಿಗೆ 
ಅವಕಾಶವಾಗುವುದಿಲ್ಲ. ಯಾವ ಕೋಮಿನವರೂ ಕೂಡ ಆ ರೀತಿಯಾಗಿ ಮಾಡುವುದಿಲ್ಲ. ಇನ್ನು 
ಯೂನಿವರ್ಸಿಟಿ ಎಜುಕೇಷನ್‌ ವಿಷಯವಾಗಿ ಹೇಳುವುದಾದರೆ ಇವತ್ತು ನಮಲ್ಲಿ ಮೈಸೂರು 
ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಮತ್ತು ಅಗ್ರಿಕಲ್‌ಚರಲ್‌ 
ಯೂನಿವರ್ಸಿಟಿಗಳೆಂದಿವೆ. ಅಲ್ಲಿ ಸಿಂಡಿಕೇಟ್‌ ಹಾಗೂ ಸೆನೆಟ್‌ ಸದಸ್ಕರಾಗಿ ಅನೇಕರು ಇದ್ದಾರೆ. 
ಅವರಲ್ಲಿ ಎಷ್ಟು ಜನ ಷೆಡ್ಕೂಲ್ಡ್‌ ಕ್ಯಾಸ್ಥ್‌ನವರಿದ್ದಾರೆ? ಅವರಲ್ಲಿ ಪ್ರತಿಭಾವಂತ ರೀಡರ್ಸ್‌ ಎಷ್ಟು ಜನ 
ಇದ್ದಾರೆ? ದಕ್ಷರಾದ ಆಫೀಸರ್ಸ್‌ ಎಷ್ಟು ಜನರು ಇದ್ದಾರೆ? ನನಗೆ ಗೊತ್ತಿರುವ ಹಾಗೆ ಮೈಸೂರು 
ಯೂನಿವರ್ಸಿಟಿಯಲ್ಲಿ ಇಂತಹವರು ಕೆಲವರು ಇದ್ದಾರೆ. ಅದು ಸ್ವಲ್ಪ ಉತ್ತಮ. ಯೂನಿವರ್ಸಿಟಿ 
ಗ್ರಾಂಟ್‌ ಕಮಿಷನ್ನಿನವರು ನಮಗೆ ಈಗ ಹೆಚ್ಚಿಗೆ ಹಣವನ್ನು ಕೊಡುತ್ತಿದ್ದಾರೆ. ಅದಕ್ಕಾಗಿ ನಮ್ಮ 
ವಿದ್ಧಾಕ್ಷೇತ್ರದಲ್ಲಿ ಅಕಾಡಮಿಕ್‌ ಸ್ಟ್ಯಾಂಡರ್ಡನ್ನು ಮೆಂಟೇನ್‌ ಮಾಡಬೇಕು. ಎಂ.ಎ. ಎಂ.ಎಸ್‌. 
ಮಾಡಿದಂತಹವರಿಗೆ ಅದರಲ್ಲಿಯೂ ದೊಡ್ಡ ದೊಡ್ಡ ಪದವೀಧರರಿಗೆ ಸ 
ಕೊಡುವುದಕ್ಕಾಗುವುದಿಲ್ಲವೆಂದರೇನು? ಪದವೀಧರರಾಗಿರುವವರು ಕೇವಲ ಸೆಕೆಂಡ್‌ ಡಿವಿಷನ್‌ 
ಕರ್ಕ್‌ ಕೆಲಸಕ್ಕೆ ಹಾಗೂ ಇನ್‌ಸ್ಟೆಕ್ಷರ್‌ ಕೆಲಸಗಳಿಗೆ ಬರುತ್ತಿದ್ದಾರೆ. ಫಸ್ಟ್‌ ಡಿವಿಷನ್‌ ಕ್ಷರ್ಕ್‌ ಕೆಲಸಕ್ಕೆ 
ಬರುತ್ತಿದ್ದಾರೆ. ಕಡೆಯ ಪಕ್ಷ ರೂಂಬಾಯ್‌ ಕೆಲಸವನ್ನಾದರೂ ಕೊಡಿ ಎಂಬ ಮಟ್ಟಕ್ಕೆ ಬರುವುದಾದರೆ, 
ವಿದ್ಧಾವಂತರಾದ ತರುಣರಿಗೆ ಇನ್ನೂ ಹೆಚ್ಚಿಗೆ ವಿದ್ಧಾವಂತರಾಗಲು ಮತ್ತು ಶದ್ಣೆಯಿಂಧ ಕೆಲಸಮಾಡಲು 
ಏನು ಉತ್ಸಾಹ ಬರುತ್ತದೆ? ಇಂತಹ ಲೋಪದೋಷಗಳನ್ನು ಸರಿಯಾಗಿ ಸರ್ಕಾರ ಸರಿಪಡಿಸದೆ 
ಇದ್ದ ಪಕ್ಷದಲ್ಲಿ ನಿಮ್ಮಂತಹವರು ಒಂದು ಸಾವಿರ ಜನ ಮಂತ್ರಿಗಳಿದ್ದರೆ ಏನು ಪ್ರಯೋಜನ? 


62 ಟಿ.ಎನ್‌. ನರಸಿಂಹಮೂರ್ತಿ 


- ರಾಜ್ಯಾಂಗದ 35ನೇ ಆರ್ಟಿಕಲ್‌ ಪ್ರಕಾರ ಅನೇಕ ಸಾರಿ ನಾನು ಹೇಳಿದ್ದೇನೆ. ಎಲ್ಲಿಯವರೆಗೆ 
ರಾಜ್ಯಾಂಗದಲ್ಲಿ ಕೇಂದ್ರ ಸರ್ಕಾರದವರು ಇದರ ಬಗ್ಗೆ ತಿದ್ದುಪಡಿ ಮಾಡುವುದಿಲ್ಲವೋ, ಎಲ್ಲಿಯವರೆಗೆ 
ಕೇಂದ್ರ ಸರ್ಕಾರದಿಂದ ನೂರಕ್ಕೆ ನೂರಷ್ಟು ಹಣ ಸಹಾಯವನ್ನು ರಾಜ್ಯಾಂಗಬದ್ದವಾಗಿ 
ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ನೀವು ಅವರ ಹಕ್ಕುಬಾಧ್ಯತೆಗಳನ್ನು ನ್ಯಾಯವಾಗಿ 
ಕೊಡುವುದಕ್ಕಾಗುವುದಿಲ್ಲವೆಂದು ಹೇಳಿದರೆ ಅದೇನೂ ತಪ್ಪಾಗಲಾರದು. ಒಂದು ವೇಳೆ ಅವರು 
ಅವರ ಹಕ್ಕುಬಾಧ್ಯತೆಗಳಿಗಾಗಿ ಹೋರಾಟ ಮಾಡುತ್ತೇವೆಂದರೆ, ನಾವೇ ಆ ಒಂದು ಜನಾಂಗಕ್ಕೆ 
ಒಂದು ದೊಡ್ಡ ಅಪರಾಧಮಾಡಿದಂತಾಗುತ್ತದೆ. ಇದಕ್ಕೆ ಅವಕಾಶ ಕೊಡದಂತೆ ಸರ್ಕಾರ 
ನೋಡಿಕೊಳ್ಳಬೇಕು. ಈಗ ಯೂನಿವರ್ಸಿಟಿ ಗ್ರಾಂಟ್‌ ಕಮಿಷನ್‌ ಕೇಂದ ಸರ್ಕಾರದಲ್ಲಿದೆ. ಆದ್ದರಿಂದ 

' ಕೇಂದ ಸರ್ಕಾರಕ್ಕೆ ನೀವು ಒತ್ತಾಯ ಮಾಡಿ, ಕರ್ನಾಟಕ ರಾಜ್ಯದಲ್ಲಿರತಕ್ಕ ಯೂನಿವರ್ಸಿಟಿಗಳಲ್ಲಿ 
ಓದತಕ್ಕ ವಿದ್ಧಾವಂತರಿಗೆ ಹೆಚ್ಚಿಗೆ ಹಣಸಹಾಯಮಾಡಿ ಅವರಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸಬೇಕು. 
ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಪಶ್ನೆಯನ್ನು ಕೇಳಬೇಕಾಗಿದೆ. ನೀವು ಎಂ.ಎ. ಎಂ.ಎಸ್‌ಸಿ, 
ಪಿಹೆಚ್‌.ಡಿ. ಮು೦ತಾದ ಪರೀಕ್ಷೆಗಳಲ್ಲಿ ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದಿರುವ ಪದವೀಧರರಿಗೆ 
ಏನು ರಕ್ಷಣೆ ಕೊಟ್ಟಿದ್ದೀರಿ? ಅವರಿಗೆ ಯಾವ ತರಹ ಉತ್ಸಾಹ ಬರುತ್ತದೆ. ನಾನು ನಿಮಗೆ ಬಹಳ 
ಕಳಕಳಿಯಿಂದ ಹೇಳುತ್ತಿದ್ದೇನೆ. ಏನೋ ಒಂದು ನೆಪವನ್ನು ಇಟ್ಟುಕೊಂಡು ನಮ್ಮ ಜನಾಂಗದವರ 
ವಿದ್ಯಾಭಿವೃದ್ಧಿಯನ್ನು ತಪ್ಪಿಸಬಾರದು. ಏನೇ ಆಗಲೀ ನಮ್ಮ ಜನಾಂಗದವರಿಗೆ ಈಗಾಗಲೇ ಇಟ್ಟಿರತಕ್ಕ 
ಶೇಕಡ 8ರಷ್ಟು ಮೀಸಲು ಸ್ಥಾನವನ್ನು ಕೊಡುವುದಕ್ಕೆ ತಾವು ಪಯತ್ನಮಾಡಬೇಕು. 


ಇನ್ನೊಂದು ವಿಷಯ. ನಮ್ಮ ಜನಾಂಗದವರ ಹಿತರಕ್ಷಣೆಗಾಗಿ ಇವತ್ತು ಒಂದು ಸ್ವಾಚುಟರಿ 
ಅಥಾರಟಿಯನ್ನು ಖಾಯಂ ಆಗಿ ರಚನೆಮಾಡುವುದು ಯೋಗ್ಯವಾದುದು. ಅದು ಮಾನ್ಯ 
ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿರಬೇಕು. ನಾನು ಸಮಾಜ ಕಲ್ಯಾಣ ವಿಷಯವಾಗಿ ಅನೇಕ 
ಸಂದರ್ಭಗಳಲ್ಲಿ ನನ್ನ ಅಭಿಪ್ರಾಯವನ್ನು ಕೂಲಂಕಷನಾಗಿ ವ್ಯಕ್ತಪಡಿಸಿದ್ದೇನೆ. ಕೇಂದ್ರ ಸರ್ಕಾರದಲ್ಲಿ 
ಪ್ರಧಾನಮಂತ್ರಿಗಳು ಹರಿಜನ ಇಲಾಖೆಯನ್ನು ವಹಿಸಿಕೊಂಡಿರುವಂತೆ ರಾಜ್ಯ ಸರ್ಕಾರದಲ್ಲಿಯೂ 
ಈ ಇಲಾಖೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ವಹಿಸಿಕೊಳ್ಳಬೇಕು. ಎಂಬುದಾಗಿ ನನ್ನ ಸಲಹೆ. 
ನೀವು ನಿಮಗೆ ಬೇಕಾದ ಇಲಾಖೆಯನ್ನು ಯಾವುದಾದರೂ ತೆಗೆದುಕೊಳ್ಳಿ ನಾನು ಆ ಅಭಿಪ್ರಾಯವನ್ನು 
ಹೇಳುವುದಕ್ಕೆ ನನಗೆ ಯಾವ ಭಿನ್ನಬಿಪ್ರಾಯವಿಲ್ಲ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಹರಿಜನರ 
ಅಭಿವೃದ್ಧಿ ಇಲಾಖೆ ಮಾನ್ಯ ಮುಖ್ಯಮಂತ್ರಿಯವರ ಸ್ಥಾಧೀನದಲ್ಲಿಯೇ ಇರಬೇಕು. ಅವರು ಆ 
ಇಲಾಖೆಯನ್ನು ವಹಿಸಿಕೊಳ್ಳಬೇಕು. ಕೇಂದ್ರದಲ್ಲಿ ಎಲ್ಲ ಮಂತ್ರಿಗಳಿಗೂ ಹೆಚ್ಚಿನ ಜವಾಬ್ದಾರಿಯನ್ನು 
ಹೊಂದಿರುವಂತಹ ಖಾತೆಗಳನ್ನು ಹ೦ಚಿದ್ದರೂ ಸಮಾಜ ಕಲ್ಯಾಣ ಶಾಖೆಯ ಜವಾಬ್ದಾರಿಯನ್ನು 
ಮಾನ್ಯ ಪ್ರಧಾನಮಂತ್ರಿಗಳೇ ವಹಿಸಿಕೊಂಡಿದ್ದಾರೆ. ಇಲ್ಲಿಯೂ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯ 
ಮಂತ್ರಿಗಳು ವಹಿಸಿಕೊಳ್ಳಬೇಕೆಂದು ನಾನು ನಮವಾದ ಸಲಹೆಯನ್ನು ಮಾಡುತ್ತಿದ್ದೇನೆ. ಒಂದು 


ಸಂಸದೀಯ ಪಟು 63 


ವೇಳೆ ಮಾನ್ಯ ಮುಖ್ಯಮಂತ್ರಿಯಾಗಿರುವವರು ಹರಿಜನರ ಬಗ್ಗೆ ಸರಿಯಾದಂಥ ಕಾರ್ಯಕಮಗಳನ್ನು 
ತೆಗೆದುಕೊಳ್ಳದೇ ಹೋದ ಪಕ್ಷದಲ್ಲಿ ಅವರು ಈ ಸಭೆಗೆ ಹಾಗೂ ಜನತೆಗೆ ಉತ್ತರ ಹೇಳಬೇಕಾಗಿ 
ಬರುತ್ತದೆ. ಹರಿಜನರ ಸಮಸ್ಥೆಗಳ ಬಗ್ಗೆ ಏನು ನೀತಿ ನಿಯಮಗಳು ಇದೆಯೋ. ರಾಜ್ಮಾಂಗಬದ್ದವಾಗಿ 
ಕೊಡಬೇಕಾದ ಹಕ್ಕುಬಾಧ್ಯತೆಗಳು ಏನೇನಿವೆಯೋ ಅವನ್ನೆಲ್ಲಾ ಅವರಿಗೆ ಕೊಡುವುದಕ್ಕೆ ಮಾನ್ಯ 
ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳು ಹೆಚ್ಚಿಗೆ ತಮ್ಮ ಜವಾಬ್ದಾರಿಯನ್ನು 
ತೆಗೆದುಕೊಳ್ಳಬೇಕು. ಈ ರೀತಿಯಾಗಿ ಅವರು ಜವಾಬ್ದಾರಿ ತೆಗೆದುಕೊಂಡು ಕೆಲಸಮಾಡುವಾಗ 
ಕೆಲವು ಅಧಿಕಾರಿ ವರ್ಗದವರು ಅವರಿಗೆ ಸರಿಯಾದ ರಕ್ಷಣೆಯನ್ನು ರಾಜ್ಕಾಂಗದ ಪ್ರಕಾರ ಕೊಡದೆ 
ಬಹಳ ಬೇಜವಾಬ್ದಾರಿಯಿಂದ ವರ್ಶಿಸುತ್ತಿದ್ದಾರೆಂದು ನಾನು ಅನೇಕಸಾರಿ ಕೇಳಿದ್ದೇನೆ. ಹರಿಜನರ 
ಸಮಸ್ಯೆಗಳು ನಿಜವಾಗಿಯೂ ಉಬ್ದಾರವಾಗಬೇಕಾದರೆ ಸಮಾಜಕಲ್ಮಾಣ ಶಾಖೆಯ ಸಚಿವರು 
ಮತ್ತು ವಿದ್ಯಾ ಸಚಿವರು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿದ ತಮ್ಮ ಕರ್ತವ್ಯಗಳನ್ನು ಮಾಡಬೇಕು. 
ಅದಕ್ಕಾಗಿ ಒಂದು ಸ್ವಾಚುಟರಿ ಕಮಿಟಿಯನ್ನು ರಚನೆಮಾಡಬೇಕು. ಮಾನ್ಯ ಶ್ರೀ ವಿರೇಂದಪಾಟೀಲರು 
ಮುಖ್ಯ ಮಂತ್ರಿಯಾಗಿದ್ದಾಗ ಇದಕ್ಕಾಗಿ ಒಂದು ಅಧೀನ ಸಮಿತಿಯನ್ನು ರಜನೆಮಾಡಿದರು. ಅದಕ್ಕಾಗಿ 
ಅವರನ್ನು ಈ ಸಂದರ್ಭದಲ್ಲಿ ಪೂರ್ಣವಾಗಿ ಅಭಿನಂದಿಸುತ್ತೇನೆ. ಆಗ ಇಡೀ ರಾಜ್ಯದಲ್ಲಿ ಪ್ರವಾಸ 
ಮಾಡಿ ಹರಿಜನರಿಗೆ ಏನೇನು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ಇನ್ನು ಏನೇನು ಕೊಡಬೇಕೆಂದು 
ಯೋಚನೆ ಮಾಡಿದ್ದರು. ಅದಕ್ಕಾಗಿಯೇ ಒಂದು ಪಬ್ಲಿಕ್‌ ಅಂಡರ್‌ಟೇಕಿಂಗ್ಸ್‌ ಕಮಿಟಿ, ಪಬ್ಲಿಕ್‌ 
ಅಕೌಂಟ್ಸ್‌ ಕಮಿಟಿ, ಸೋಷಿಯಲ್‌ ವೆಲ್‌ಫೇರ್‌ ಕಮಿಟಿ ಎಂಬುದಾಗಿ ಅನೇಕ ಸಮಿತಿಗಳನ್ನು 
ರಚಿಸಿದರು. ಅಗ ಮಾನ್ಯ ಶ್ರೀ ಬಸವಲಿಂಗಪ್ಪನವರೂ ಸಹ ಇದ್ದರು. ಆಮೇಲೆ ನೀವು ಬಂದಿರಿ. 
ನಿಮ್ಮ ಕಾಲದಲ್ಲಿ ಇದರ ಬಗ್ಗೆ ಆದ ರಿಪೋರ್ಟ್‌ ಎಲ್ಲಿದೆ? ತಾವೇ ಅಧ್ಯಕ್ಷರಾಗಿದ್ದೀರಿ, ಇವರ 
ಹಿತರಕ್ಷಣೆಯ ಬಗ್ಗೆ ಎಷ್ಟು ಕಾನೂನುಗಳನ್ನು ಜಾರಿ ಮಾಡಿದ್ದೀರಿ? ನಮ್ಮ ರಾಜ್ಯಪಾಲರ 
ಭಾಷಣದಲ್ಲಿಯೂ ಮತ್ತು ಹಿಂದಿನ ಬಡ್ಜೆಟ್‌ ಭಾಷಣಗಳಲ್ಲಿಯೂ ಏನೇನು ಸೌಕರ್ಯಗಳನ್ನು ಅವರಿಗೆ 
ಒದಗಿಸಿದ್ದರೋ ಅದನ್ನು ಮಾತ್ರ ಕೇಳುತ್ತೇವೆ. ನಾನೇನೂ ಸರ್ಕಾರದವನ್ನು ಟೀಕೆಮಾಡುತ್ತಾ ಇಲ್ಲ. 
ಈ ರೀತಿ ಹೇಳುತ್ತಿರುವುದರಿಂದ ನಿಮ್ಮನ್ನು ಟೀಕೆ ಮಾಡಿದನೆಂದು ಅರ್ಥವೇ? ಇನ್ನೂ ಹೆಚ್ಚಿನ 
ಸ್ಥಾನಮಾನಗಳು ಬರುವುದಕ್ಕೆ ಮುಂಚೆ ಇಷ್ಟು ಉತ್ಸಾಹದಲ್ಲಿದ್ದರೆ ಹೇಗೆ? ಬಹುಶಃ ಯಾರ್ಯಾರು 
ಎಲ್ಲೆಲ್ಲಿ ಇದ್ದಾರೋ ಅವರು ನಿಜವಾಗಿಯೂ ರಾಜ್ಯಪಾಲರ ಭಾಷಣದ ಬಗ್ಗೆ ಹರಿಜನರ ಹಿತಾಸಕ್ತಿಗಳನ್ನು 
ಕೋರುವ ಬಗ್ಗೆ ತಾತ್ಲಾರವಾಗಿ ಇರಬಾರದು. ನಮ್ಮ ಜನಾಂಗದವರ ಪ್ರತಿನಿಧಿಗಳಾಗಿರುವವರು 
ನಾವು ಅದರ ಬಗ್ಗೆ ಯಾವ್ಯಾವ ಕೆಲಸಗಳನ್ನು ಮಾಡಬೇಕೋ ಅದನ್ನು ಸರಿಯಾಗಿ ಮಾಡುತ್ತಾ 
ಇಲ್ಲ. ಅದನ್ನು ಪ್ರತಿವಾದಿಸುವಂತೆ ಮಾಡುತ್ತಿದ್ದೇವೆ. ಅದು ಸರಿಯಲ್ಲ. ಈಗ ನಿಮ್ಮಲ್ಲಿ ಷೆಡ್ಕೂಲ್ಡ್‌ 
ಕ್ಯಾಸ್ಟ್‌ ರಿಪೋರ್ಟ್‌ ಇದೆ. ಅದರ ಪ್ರಕಾರ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಪೇಳಿ. 
ನಾನು ಈ ಸದನದಲ್ಲಿ ನನ್ನ ಕರ್ತವ್ಯ ತಿಳಿದು ಬಹಳ ಜವಾಬ್ದಾರಿಯಿಂದ ಮಾತನಾಡುತ್ತಿದ್ದೇನೆ. 


64 ಟ.ವನ್‌. ನರಸಿಂಹಮೂರ್ತಿ 


[) Ks ಸಃ [a 
ಆಕಾಂಕ್ಷಗಳನ್ನು ಇಟ್ಟಿದ್ದಣೂೋ ಅವಲ್ಲವೂ ಈಗಲೂ ನೆರವೇರುತ್ತವೆಂಬುದಾಗಿ ಆ ಆಶಾವಾದಿಯಾಗಿದ್ದನ. 
ಗಿ ಲ 


ಸೌಹಾರ್ದಯುತವಾದ ವಾತಾ ವರಣ ಉಂಟಾಗಿದೆಯೇ ನ ಕಂಡುಹಿಡಿದು ಇಂದಿನ 
ಪರಿಸ್ಥಿತಿ ಬಗ್ಗೆ ಸರ್ಕಾರಕ್ಕೆ ಒಂದು ವರದಿಯನ್ನು ಒಪ್ಪಿಸಲೀ ಒಂದು ನಿಷ್ಠಕ್ಷತವಾದ ಜುಡಿಷಿಯಲ್‌ 
ಎನ್‌ಕ್ಷೈರಿ ಸಮಿತಿಯನ್ನು ನೇಮಕ ಮಾಡಬೇಕೆಂದು ಹೇಳುತ್ತೇನೆ. ಇಷ್ಟೇ ಅಲ್ಲದೆ 1947 ರಿಂದ 
ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ಹರಿಜನ ಗಿರಿಜನರ ಬಗ್ಗೆ ಏನು ಪ್ರಗತಿಯನ್ನು ಸಾಧಿಸಿದೆ ಮತ್ತು 
ಎಷ್ಟು ಹಣವನ್ನು ಇಲ್ಲಿಯವರೆಗೂ ಖರ್ಚು ಮಾಡಿದೆ. ಅಷ್ಟು ಹಣವನ್ನು ಖರ್ಚುಮಾಡಿದ್ದರೂ 
ಇಲ್ಲಿ ಏಕೆ ಇವರ ಪಗತಿ ಸಾಧನೆಯಾಗಲಿಲ್ಲ ಎಂಬ ಬಗ್ಗೆ ಒ೦ದು ವರದಿಯನ್ನು ತಯಾರಿಸಬೇಕೆಂದು 
ಇದಕ್ಕೂ ಸಹ ಒಂದು ಜುಡಿಷಿಯಲ್‌ ಸಮಿತಿಯನ್ನು ನೇಮಕ ಮಾಡತಕ್ಕ ಅಗತ್ಯವುಂಟೆಂದು 
ತಿಳಿಸುವುದಕ್ಕೆ ಇಚ್ಛಿಸುತ್ತೇನೆ. ಇದೇ ವಿಚಾರದಲ್ಲಿ ಹಿಂದೆ ಕರ್ಮವೀರ ಪತ್ರಿಕೆಯಲ್ಲಿ ಮಾನ್ಯ ಸಚಿವರು 
ಅಭಿಪ್ರಾಯ ಏನೆಂಬುದು ಇದೆ. ಅದೇ ಪತ್ರಿಕೆಯಲ್ಲಿ ನನ್ನ ಅಭಿಪಾಯವೊನೆಂಬುದೂ ಇದೆ, ಸಮಾಜ 
ಕಲ್ವಾಣ ಇಲಾಖೆಯ ಸಚಿವರ ಅಭಿಪ್ರಾಯ ಕೂಡ ಬಂದಿದೆ. ಪರಿಜನರ ಬಗ್ಗೆ ಇಲ್ಲಿಯವರೆಗೂ 
ಇಷ್ಟೊಂದು ಸರ್ಕಾರ ಹಣವನ್ನು ವಿರ್ಚುಮಾಡಿದ್ದಾಗ್ಯೂ ಇವರ ಪ್ರಗತಿ ಏಕೆ ಸಾಧನೆಯಾಗಲಿಲ್ಲ 
ಎಂಬ ವಿಚಾರದಲ್ಲಿ ನಾನು ಅನೇಕಾವರ್ತಿ ಅನೇಕ ಕಾರಣಗಳನ್ನು ಕೊಟ್ಟಿದ್ದೇನೆ, ಆದರೆ ಅವುಗಳನ್ನು 
ಒಪ್ಪುತ್ತಿಲ್ಲ. 1947ನೇ ಇಸವಿಯಿಂದ ಹರಿಜನರ ಏಳಿಗೆಗಾಗಿ ಯಾರಾರು ಏನೇನು ಮಾಡಿದರು. 


ಇವರ ಏಳಿಗೆ ಬಗ್ಗೆ ಏನೇನು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಇದರ ಹಿನ್ನೆಲೆಯಲ್ಲಿ ನಡೆದ 


ಇರಿ 
ಸತ್ಕಾಂಶ ಕಾರ್ಯಗಳೇನು ಎಂಬುದನ್ನು ಪರಿಶೀಲನೆ ನಡೆಸಬೇಕಾಗಿದೆ. ಇದನ್ನು ಮಾಡಿದರೆ ಯಾರು 
ಯಾರು ಎಷ್ಟರಮಟ್ಟಿಗೆ ಇವರ ವಿಚಾ ಲ್ಲಿ ಪ್ರಾಮಾಣಿಕ ತೆಯಿಂದ ಸೇವೆ ಮಾಡಿಕೊಂಡು ಬಂದಿದ್ದಾರೆ 


ಎಂಬುದು ಹೊರಗೆ ಬರುತ್ತದೆ. ಇಲ್ಲಿಯವರೆಗೂ ನಡೆದಿರತಕ್ಕದ್ದು ಹೇಗಿದೆ ಎಂದರೆ, ಯಾರೋ 
ಒಬ್ಬ ರೈಲ್ವೆ ಸ್ಟೇಷನ್ನಿಗೆ ಹೋಗಿ ಸ್ನೇಷನ್‌ ಮಾಸ್ಟರಿಗೆ “ನಮ್ಮ ಊರಿಗೆ ಒಂದು ಟಿಕೆಟ್ನನ್ನು ಕೊಡಿ” 
ಎಂದನಂತೆ. ಅವರು ನಿಮೂರು ಅಂದರೆ ಯಾವುದು ಎಂದು ಕೇಳಿದ್ದಕ್ಕೆ “ನಮೂರೇನಿ” ಇಷ್ಟೂ 
ನಿಮಗೆ ಗೊತ್ತಿಲ್ಲವೇ? ಇದಕ್ಕಾಗಿ ನಿಮಗೆ ಇಷ್ಟು ದೊಡ್ಡ ಸಂಬಳ ಕೊಟ್ಟು ಇಟ್ಟಿದ್ದಾರೇನು? ನಿಮಗೆ 
ನಮೂರು ಯಾವುದೆಂಬುದು ಗೊತ್ತಿಲ್ಲದ ದ ಮೇಲೆ, ಅದನ್ನು ತಿಳಿದುಕೊಳ್ಳುವುದಕ್ಕೆ ನಿಮಗೆ 


ಸಾಧ್ಯವಾಗದಿದ್ದಾಗ ನೀವೇತಕ್ಕೆ ಇಲ್ಲಿ ಇರಬೇಕು ಎಂದನಂತೆ. ಹಾಗಾಗಿದ್ರೆ ಇಲ್ಲಿಯವರೆಗೂ ಇಲ್ಲಿ 
y 


ಸಂಸದೀಯ ಪಟು 65 


ಇಲ್ಲಿಯವರೆಗೆ ಕಂಡುಹಿಡಿಯುವುದಕ್ಕೆ ಪ್ರಯತ್ನ ಮಾಡಿದ್ದಾರೆಯೇ? ಮಾಡಿಲ್ಲ. ಅದಕ್ಕಾಗಿ ನಾನೀಗ 


ಸರ್ಕಾರದವರಲ್ಲಿ ನಮ್ರತೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ. ಈ ವಿಚಾರಕ್ಕಾಗಿ ಒಂದು 


ಇಂಡಿಪೆಂಡೆಂಟ್‌ ಜುಡಿಷಿಯಲ್‌ ಸಮಿಶಿಯನ್ನು ನೇಮಕಮಾಡಿ ಆ ಕಾರಣಗಳೇನೆಂಬುದನ್ನು 


ಕಂಡುಹಿಡಿದು, ಅದಕ್ಕೆ ತಕ್ಕ ಪ್ರಯತ್ನಗಳನ್ನು ಮಾಡಬೇಕು. ಹರಿಜನರ ಏಳಿಗೆಯ ಬಗ್ಗೆ ಅಷ್ಟು 
ಮಮತೆಯಿದ್ದರೆ ಮಾಡಬೇಕು. ಹಿಂದೆ ಒಂದಾವರ್ತಿ ಮಾನ್ಯ ಜವಾಹರಲಾಲ್‌ ನೆಹರು ಅವರು 
ಜನತೆಯ ಫಂಡಮೆಂಟಲ್‌ ರೈಟ್ಸ್‌ಗಳೇನಿವೆ ಅವುಗಳನ್ನು ನ್ಯಾಯಾಲಯಗಳು ಎತ್ತಿಹಿಡಿಯುವುದಕ್ಕೆ 
ಸಾಧ್ಯವಾಗದೆ ಇದ್ದಾಗ, ಈ ದೂರುಗಳೆಲ್ಲಾ ಜನತೆಯ ಕೋರ್ಟಗೆ ಬರಬೇಕಾಗುತ್ತದೆಂದು ಹೇಳಿದ್ದರು. 
ಅದೇ ರೀತಿ ಬಿಹಾರಿನಲ್ಲಿರತಕ್ಕ ಶ್ರೀಮಾನ್‌ ಜಯಪ್ರಕಾಶ ನಾರಾಯಣ್‌ ಅವರು ಒಬ್ಬ ದೊಡ್ಡ ದೇಶ 
ಭಕ್ತರು. ದೊಡ್ಡ ಗಾಂಧೀವಾದಿಗಳು, ಅವರು ನಿಮ್ನ ವರ್ಗದವರ ಬಗ್ಗೆ ಅನೇಕ ಸ್ಥಳಗಳಲ್ಲಿ ಬಹಳ 
ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರ ಹೆಸರನ್ನು ಏಕೆ ಪ್ರಸ್ತಾಪ 
ಮಾಡುತ್ತಿದ್ದೇಕೆದರೆ ಅವರೊಬ್ಬರು ದೊಡ್ಡ ದೇಶಭಕ್ಕರು, ಗಾಂಧಿವಾದಿಗಳು. ಅಂಥವರು ಈ ಹರಿಜನರ 
ಬಗ್ಗೆ ಏನಾದರೊಂದು ಅಸ್ಪಶ್ಯತೆಯ ನಿವಾರಣೆ ಬಗ್ಗೆ ಚಳುವಳಿಯನ್ನು ಹೂಡಿದ್ದರೆ, ನಾನು ಮೊದಲು 
ಅಲ್ಲಿಗೆ ಹೋಗಿ ಅವರ ಚಳುವಳಿಯಲ್ಲಿ ಭಾಗವಹಿಸುತ್ತಿದ್ದೆ. ಅವರಲ್ಲಿ ನಾನು ಈ ವಿಚಾರದಲ್ಲಿ ಬಗ್ಗೆ 
ಪ್ರಸ್ತಾಪಮಾಡಿದ್ದೇನೆ. ಅವರಿಗೆ ಬಹಳ ಅನುಕಂಪವಿದೆ. ಈ ಅಸ್ಪಶ್ಯತೆ ನಿವಾರಣೆಗೆ ಸಾರ್ನಜನಿಕ 
ಮುಖಂಡರೇ ಮುಂದೆ ಬರಬೇಕು. ಅಲ್ಲದೆ ಜನರು ನುಡಿದಂತೆ-ನಡೆಯಬೇಕು. ನಡೆದಂತೆ 
ನುಡಿಯಬೇಕು. ಹಿಂದೆ ಆ ಮಹಾತ್ಮ ಗೌತಮ ಬುದ್ಧನನ್ನು ಮಲಯಾತ ಸಿಕ್ಕಿಂ ದೇಶಗಳಲ್ಲಿ ಜನತೆ 
ನೀವೊಬ್ಬರು ಮಹಾಪುರುಷರು, ದೊಡ್ಡ ದೇಶಭಕ್ಷರು, ತಾವೊಬ್ಬರು ದೊಡ್ಡ ವ್ಯಕ್ತಿ, ಮ್ಮನ್ನು ದೇವರೆಂದು 
ನಾವು ಪೂಜಿಸಬೇಕಾಗಿದೆ ಎಂದು ಹೇಳಿದಾಗ ಅದಕ್ಕೆ ಗೌತಮಬುದ್ಧ ಒಪ್ಪದೆ, ನಾನು ನಿಮ್ಮಂತೆ ಒಬ್ಬ 
ಸಾಮಾನ್ಯ ವ್ಯಕ್ತಿ, ನಾನು ಇಲ್ಲಿ ತಮಗಾಗಿ ಏನೂ ಅಂಥ ಪವಾಡಗಳನ್ನು ಮಾಡಲಿಲ್ಲ ನಾನು ಇಲ್ಲಿ 
ಏನೇನು ಕಾರ್ಯಗಳನ್ನು ಸಾಧನೆ ಮಾಡಬೇಕಾಗಿತ್ತೊ ಅವುಗಳಲ್ಲಿ ಇನ್ನೂ ಅನೇಕ ಕೆಲಸಗಳನ್ನು 
ಮಾಡುವುದಕ್ಕೆ ಸಾಧ್ಯವಾಗಿಲ್ಲ ಎಂದು ಹೇಳುತ್ತಿದ್ದಂತೆ, ಅಲ್ಲಿ ಭೂಮಿ ಬಾಯಿ ಬಿಟ್ಟು ಅಗಲಿತಂತೆ; 
ಅಂದರೆ ಭೂಮಿತಾಯಿ ಸಾಕ್ಷಿಯಾಗಿ ಅತ ಅಂಥ ಒಬ್ಬ ಮಹಾ ದೊಡ್ಡ ಪೂಜ್ಯ ವ್ಯಕ್ತಿ ಅನ್ನುವುದು 
ಸಿದ್ದಾಂತ ಆಯಿತು ಎಂದು ಹೇಳುತ್ತಾರೆ. ದೇಶಕ್ಕೆ ಸ್ಥಾತಂತ್ರ್ಯವನ್ನು ತಂದು ಕೊಟ್ಟ ಪೂಜ್ಯ ಗಾಂಧೀಜಿ 
ಮೂರನೆಯ ತರಗತಿ ರೈಲುಗಾಡಿಯಲ್ಲಿ ಪ್ರಯಾಣ ಮಾಡುತ್ತಿದ್ದರಂತೆ. ಆದರೆ ಈ ದಿವಸ ಆ 
ಮಹಾತ್ಸಗಾಂಧಿಯವರ ತತ್ವಗಳೆಲ್ಲಾ ಸಮಾಧಿಯಾಗಿದೆ-ಮಣ್ಣುಪಾಲಾಗಿದೆ, ದೇಶದಲ್ಲಿ ಎಲ್ಲಿ ನೋಡಲಿ 
ಈ ಒಂದು ರಾಜಕೀಯದ ಸೋಂಕು ತಗುಲಿ ಅನ್ಮಾಯಗಳು. ದೌರ್ಜನ್ಯಗಳು ತಗು, ಕೃತ್ಯಗಳು. 


F) py 


ಹಿಂಸಾಚಾರ ಅತ್ಯಾಚಾರಗಳು ನಡೆಯುತ್ತಿವೆ. ಇದೇ ರೀತಿ ಅನಾಯಕತ್ವ ಇನ್ನು ಮುಂದುವರಿದಲ್ಲಿ 


ಹಿ 


ದೇಶದಲ್ಲಿ ರಕ್ತ ಕ್ರಾಂತಿ ಆಗದೇ ಇರುವುದಿಲ್ಲ. ಇದರಿಂದ ನಾವೇ ನಮ್ಮ ಪಠನವನ್ನು 


ಹಿ 


66 ಟಿ.ಎನ್‌. ನರಸಿಂಹಮೂರ್ತಿ 


ತೋಡಿಕೊಂಡತಾಗುತ್ತದೆ. ಇನ್ನಾದರೂ ಮಹಾಜನರು ಕಣ್ಣುಗಳನ್ನು ತೆರೆದು ತಮ್ಮ ಹೃದಯಗಳನ್ನು 
ವಿಶಾಲಗೊಳಿಸಿ ಇವರ ಏಳಿಗೆಗಾಗಿ ಪ್ರಯತ್ನಗಳನ್ನು ಮಾಡಲಿ. ನಾವೆಲ್ಲರೂ ರಾಜ್ಕಾಂಗದ ಹೆಸರಿನಲ್ಲಿ 
ಪ್ರಮಾಣವಚನವನ್ನು ಸ್ಥೀಕಾರಮಾಡಿ ಇಲ್ಲಿ ಬಂದು ಕುಳಿತಿದ್ದೇವೆ. ನಾನು ಇದನ್ನು ಇಲ್ಲಿ ಯಾವ 
ಒಂದು ಪ್ರಶಿಷ್ಠೆಗಾಗಿಯೂ ಹೇಳುತ್ತಿಲ್ಲ. ನಮ್ಮ ರಾಜ್ಯ ಸುಖೀ ರಾಜ್ಯವಾಗಬೇಕಾದರೆ ಇಲ್ಲಿ ಪಾನ 
ನಿರೋಧವನ್ನು ಮತ್ತೆ ಜಾರಿಗೆ ತರಬೇಕು. ಈ ದಿವಸ ಮಾನ್ಯ ಸಭಾಪತಿಯವರು, ನನಗೆ ಬಹಳ 
ಪ್ರೀತಿಯನ್ನು ತೋರಿಸಿದ್ದಾರೆ, ಅದಕ್ಕಾಗಿ ನಾನು ಅವರಿಗೆ ಚಿರಖುಣಿ. ಇನ್ನು ಈ ಮಾನ್ಯ ಸಭೆಯ 
ಸದಸ್ಯರುಗಳು ನಾನು ಇಲ್ಲಿಯತನಕ ಹೇಳಿದ್ದನ್ನೆಲ್ಲಾ ಶಾಂತಿಯಿಂದ ಕುಳಿತು ಕೇಳಿದ್ದಕ್ಕಾಗಿ ಅವರೆಲ್ಲರಿಗೂ 
ನನ್ನ ಧನ್ಯವಾದಗಳನ್ನರ್ಪಿಸಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡಕ್ಕೂ ಪರಮಾತ್ಮನು ಒಳ್ಳೆಯ 
ಬುದ್ಧಿಯನ್ನು ಕೊಡಲೆಂದು ಪ್ರಾರ್ಥಿಸಿ, ರಾಜ್ಯಪಾಲರ ಭಾಷಣದಲ್ಲಿ ನೇರವಾಗಿ ಹರಿಜನರ ಏಳಿಗೆ 
ಬನ್ನೆ ಏನನ್ನು ಹೇಳದೆ ಇರುವುದಕ್ಕೆ ನನ್ನ ವ್ಯಸನವನ್ನು ಸೂಚಿಸಿ ಅವರ ಭಾಷಣವನ್ನು 
ತುಂಬುಮನಸ್ಸಿನಿಂದ ಸ್ವಾಗತಮಾಡಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ, 


ಶ್ರೀ ಎಲ್‌.ಟಿ. ಕಾಧ್ಲೆ (ವಿಧಾನ ಸಭಾಕ್ಷೇತ್ರ) 


ಮಾನ್ಯ ಸಭಾಪತಿಯವರೇ :- ಎತ್ತ ನೋಡಿದರೂ ಕುರ್ಚಿಗಳೆಲ್ಲಾ ಖಾಲಿ ಇರುತ್ತದೆ 
ಈಗಾಗಲೇ ವೇಳೆ ಒಂದೂವರೆ ಗಂಟೆಯಾಯಿತು. 


ಮಾನ್ಯ ಸಭಾಪತಿಯವರೇ, ನಾನು ಮಾನ್ಯ ರಾಜ್ಯಪಾಲರ ಭಾಷಣವನ್ನು ಸ್ವಾಗತ 
ಮಾಡುತ್ತೇನೆ. 


MR. Chairman :- The House will now adjourned and meet on 
Monday at 1.30 p.m. 


The House adjourned at Thirty minutes past one of the clock to 
meet again at thirty minutes past one of the clock on monday the 4th 
February 1975. 


ಸಂಸದೀಯ ಪಟು 67 


ರಾಜ್ಯದ ಆಡಳಿತದ ಕಾರ್ಯ ಮತ್ತು ದಕ್ಷತೆ ಮೇಲಿನ ಚರ್ಚೆ 
(ಜುಲೈ 18, 1977) 


ತೀ ಟಿ.ಎನ್‌. ನರಸಿಂಹಮೂರ್ತಿ (ವಿಧಾನಸಭಾ ಕ್ಷೇತ್ರ) :- ಸನ್ಮಾನ್ಯ ಅಧ್ಯಕ್ಷರೇ 
ನಮ್ಮರಾಜ್ಯದ ಆಡಳಿತವು ಬಹಳ ಮುಖ್ಯವಾಗಿ ಸಾಮಾನ್ಯ ಆಡಳಿತದ ಇಲಾಖೆ, ಗೃಹಖಾಶೆಯ 
ಇಲಾಖೆ ಹಾಗೂ ಕೈಗಾರಿಕಾ ಇಲಾಖೆ ಮತ್ತು ರೇಷ್ಮೆ ಉದ್ಯಮಗಳ ಇಲಾಖೆಯ ಮೇಲೆ ನಿಂತಿದೆ. 
ಈ ಇಲಾಖೆಗಳ ಬಗ್ಗೆ ಚರ್ಚೆ ನಡೆಯತಕ್ಕ ಸಮಯದಲ್ಲಿ ಇಡೀ ರಾಜ್ಯದ ಜನತೆಯ ಗಮನವನ್ನು 
ಸೆಳೆದಿದೆ ಸನ್ಮಾನ್ಯ ಸ್ನೇಹಿತರಾದ ಶ್ರೀ ಸುಬ್ಬಯ್ಕನವರು ತಮ್ಮ ಆರಂಭ ಭಾಷಣ ಮಾಡತಕ್ಕಂಥ 
ಕಾಲದಲ್ಲಿ ಅವರು ವಿಶೇಷವಾಗಿ ಪೊಲೀಸ್‌ ಇಲಾಖೆಯ ಮೇಲೆ ಹೆಚ್ಚಿನ ಮಮತೆ ಇಟ್ಟುಕೊಂಡು 
ತಮ್ಮ ಭಾಷಣವನ್ನು ಆರಂಭಿಸಿದ್ದಾರೆ. ಅಧ್ಯಕ್ಷರೇ ಈ ನಾಲ್ಕು ಇಲಾಖೆಗಳನ್ನು ಅವಲೋಕಿಸಿದಾಗ 
ಯಾವುದು ಇಲಾಖೆ ಮುಖ್ಯ ಎನ್ನುವುದು ಪ್ರಶ್ನೆಯಲ್ಲ. 


ಸಭಾಪತಿಯವರು :- ಒಂದು ವಿಷಯ ನಾನು ಸದಸ್ಯರನ್ನು ಕರೆದಾಗ ಅವರು 
ಹಾಜರಿಯದ್ದರೆ ಅವರಿಗೆ ಕೊನೆಯಲ್ಲಿ ಸಮಯವಿದ್ದರೆ ಅವಕಾಶವನ್ನು ಕೊಡಲಾಗುತ್ತದೆ. ಇಲ್ಲದಿದ್ದರೆ 
ಇಲ್ಲವೆಂದು ತಿಳಿಯಬೇಕು. 
4-00 ಪಿಎಂ 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸಭಾಪತಿಯವರೇ, ತಾವು ನನಗೆ 
ಕೊಟ್ಟಿರತಕ್ಕಂಥ ಅವಕಾಶಕ್ಕಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ತಾವು ಈಗಾಗಲೇ ವೇಳೆಯನ್ನು 
ಗಮನದಲ್ಲಿಟ್ಟುಕೊಳ್ಳಬೇಕೆಂದು ಅಪ್ಪಣೆ ಕೊಡಿಸಿದ್ದೀರಿ. ಅದನ್ನು ನಾನು ಗಮನದಲ್ಲಿಟ್ಟುಕೊಂಡಿದ್ದೇನೆ 
ತಾವು ನನ್ನ ಮೇಲೆ ಅಭಿಮಾನವಿಟ್ಟು, ವಿಶ್ವಾಸವಿಟ್ಟು ನನಗೆ ಹೆಚ್ಚಿನ ಅವಕಾಶ ಕೊಟ್ಟಿರುವುದಕ್ಕಾಗಿ 
ನಾನು ಮತ್ತೊಮ್ಮೆ ವಂದಿಸಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡುವುದಕ್ಕೆ ಪ್ರಯತ್ನ 
ಮಾಡುತ್ತೇನೆ. ಮಾನ್ಯ ಸಭಾಪತಿಯವರೇ ಯಾವುದೇ ಒಂದು ರಾಜ್ಯ ಅಥವಾ ರಾಷ್ಟ 
ಅಭಿವೃದ್ಧಿಯಾಗಬೇಕಾದರೆ ಈ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಯಾವ ರೀತಿಯಾದ ಒಂದು ವಾತಾವರಣ 
ನಮ್ಮಸಮಾಜಕ್ಕೆ ಬೇಕೋ ಆ ವಾತಾವರಣದಿಂದ ನಮ್ಮರಾಜ್ಯ ಹಾಗೂ ರಾಷ್ಟದ ಆಗುಹೋಗುಗಳನ್ನು 
ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವೆಂಬುದನ್ನು ನಾವು ಮರೆಯುವಂತಿಲ್ಲ. ನಮ್ಮ ರಾಷ್ಟ ಪ್ರಜಾಸತ್ತಾತ್ಮಕ 
ರಾಷ್ಟ್ರ ಎಂಬುದನ್ನು ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ. ಅಂದಮೇಲೆ ನಮ್ಮ ಪಕ್ಷದ ಸರ್ಕಾರ ಇಂದು 
ಆಡಳಿತವನ್ನು ನಡೆಸುತ್ತಿದೆ. ಇದನ್ನು ಅವಲೋಕಿಸಿದಂತ ಕಾಲದಲ್ಲಿ ನಮ್ಮ ರಾಜ್ಯದ ಕಳೆದ 4-5 
ವರ್ಷಗಳಲ್ಲಿ ಶ್ರೀಮಾನ್‌ ದೇವರಾಜ ಅರಸ್‌ರವರ ನಾಯಕತ್ವದಲ್ಲಿ ನಮ್ಮ ರಾಜ್ಯ ಯಾವ ರೀತಿಯ 
ವಾತಾವರಣವನ್ನು ಸೃಷ್ಟಿಸಿದೆಯೋ ಆ ಒಂದು ವಾತಾವರಣದಲ್ಲಿ ನಮ್ಮ ರಾಜ್ಯದ ಪೆಗತಿಯನ್ನು 
ನಾವು ಸಾಧಿಸಿದ್ದೇವೆ ಎನ್ನುವಂಥಾದ್ದನ್ನು ಆಳುವ ಪಕ್ಷದವರೇ ಆಗಲಿ, ವಿರೋಧ ಪಕ್ಷದವರೇ 


ತ 
4 


[s 
ಬ 


ತನೂಲಕ ರಾಜದ 
ಗಳಲ್ಲಿ 


್‌ 


p) 


[%) 
pp) 


ರು 


[2 
ವಿದಾರ್ಥಿ 


d 
೬ 
2 

ಲಿ 


ಮತ್ತು ಸುಭದವಾದ ಆಡಳಿತ ನಮಗೆ ಸಿಕ್ಕಿದೆ. ನಮ್ಮ 


[54 


ಟಿ.ಎನ್‌. ನರಸಿಂಹಮೂರ್ತಿ 


ತದೆ 
pr] 


ರಲ್ಲಿ ಆಶಾಂ 
£ 


ನಾಡಿದಾಗ ನಮ 


ಕಾಗು 
Ne 


ಮ 
ov) 


2. 


ಲ 
ದಗ 
ಅಟ 
ಲಿ೧ದನ್‌ 
ಸರು 


es 


ಗಳನ್ನು ಹಾಕಿಕೊಂಡು, 


Neto 
3 


ಗಳು ನೆಲೆಸಿದೆ, ಯಾವ ವರ್ಗಗಳನ್ನು ಬಹಳದಿನಗಳಿಂದ 


[2] 


್‌. 


ನು 
ಲ್ಲೂ ಕಾರ್ಮಿಕ ವರ್ಗದ 


೯ಕ ಕಾರ್ಯಕಮ 


ಆಧಿ 
ಎಲ್ಲೆ 


ಕ್ಕ 


ಗಿದೆ ಎಂಬುದನ್ನು 
ದ 
ಲ್ಲಿ 


ಹ 


\ 


ಡಿ ಅವರ ಕರ್ತವವ 


ಲ 


ಶಾಂತಿ ಸಮಾಧಾ 
ಲೆತುವ 


[aes 


ಮ 


KS 


ಎಲೆಲ್ಲೂ 


pS 


ಲ್ಲ 
[se 
ರೆಯುವಂತಶಿಲ್ಲ. ದೇಶದ 


pS 
[9] 


68 
NO) 
ಜದ 


ಆ ವರ್ಗಗಳು 


Ww 


ಅದಂ 


ತ ಪದತಕಿ ನಿರ್ಮೂಲನಾ ಕಾಯಿದೆ 


ದೆಂದೂ ಇ 


ದಲ್ಲಿ ಹಿಂ 


Ip) 


pe 


[0] 
ಯು 


—. 


[9] 
8 


೦ಬುದನ್ನು ನಾನು ಅತ್ಯಂತ ಅಭಿಮಾನ ಪೂರ್ವಕವಾಗಿ 


ಬುದನ್ನು 


ಮಾ 


ದ ಎಂ 


[s] 
Wa’ 


ಡಿದೇವೆ. ವಸತಿ 
೦ದು ಎಲ್ಲರಿಗೂ ನ್ನಾಯವ 


ಮೆ 


[ee] 
ದೆ, ಚಳುವಳಿಗಳು, ಮುಷ್ಠರಗಳು 


ಮತ್ತು ಖುಣಪರಿಹಾರ ಕಾಯಿ 


| ಹಾಕೆಕೊಂ 
ಿ 


ಗಳನ್ನು 


ಆದರ ಸಾಮಾನ್ನ ಆಡಳಿತ 


ಕಾರ್ಯಕಮ 


[a 
pl» 


v 


ರು ಮತ್ನು 


Ne 


ಲ 


ರಣಾ ಕಾಯಿದೆ, ಜಿ 
ತಂದು ಆ ಮೂಂಖಕ ಪಗತಿಪರವಾದ 


ಸುಗಮವಾಗಿ ವ್ವ 


೪ 


re 


) 
ಡಳಿತವನ್ನು 


ಸು 
ಆ 


c. 


ಸಂಸದೀಯ ಪಟು 69 


ಮಾಡಿದ್ದಾರೆ. € ಆದರೆ ಪೋಲೀಸರು ಮಾಡಿರತ ಕೃಂಥ ಎಲ್ಲಾ ಕಾರ್ಯಗಳೂ ಸರಿ ಎಂದು ನಾನು 


ಹೇಳುವುದಿಲ್ಲ. ಈ ಬಗ್ಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಈ ಸಾಮಾನಾ ಿಡಳಿತ 
ಲಾಖೆಯವರು ಮತ್ತು ತ್ಲುಗೃಹ ಖ ಖಾತೆಗಳವರು ಯಾವ ಕೆಲಸವನ್ನು ಮಾಡಬೇಕಾದರೂ ಹಿಂದು 
ಮುಂದು ಯೋಚನೆ ಮಾಡಿ, ಅಶಾಂತಿಯ ವಾಠಶಾವರಣವನ 


ಎಚ್ಚರಿಕೆಯನ್ನು ನಡೆಸಿದ್ದಾರೆ ಮತ್ತು ಈ ದಿ: 


[CN 
$1 
© 
u 
dl 
[ 
Yi 
[e) 
dll 
p 
[e) 
au 
¢l, 
$1 
[2 
4 


by 


ತನ್ಮೂಲಕ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ. ರಾಜ್ಯದಲ್ಲಿ ಎಲ್ಲೆಲ್ಲೂ ಕೂಡ 
ವತೆಗೆ ಇದ್ದಂತ ದುಗುಡವನ್ನು ಆದಷ್ಟು ಮಟ್ಟಿಗೆ ತಪ್ಪಿಸುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು 
ಮೊದಲೇ ಹೇಳಿದ ಹಾಗೆ ಯಾವುದೇ ರಾಜ್ಯ ಅಭಿವೃದ್ಧಿಯನ್ನು ಸ ಸಾಧಿಸಬೇಕಾದರೆ ಅಲ್ಲಿ ಶಾಂತಿ 
ನೆಮ್ಮದಿ ಇರಬೇಕು ಎಂದು ನಾನು ಹಲವಾರು ವರ್ಷಗಳ ಹಿಂದೆ ಈ ಸಭೆಯ ಹಂಗಾಮಿ 
ಅಧ್ಯಕ್ಷನಾಗಿದ್ದಾಗ ಕಾಶ್ಮೀರಕ್ಕೆ ಹೋಗಿ ಅಲ್ಲಿಯ ಮಾಜಿ ಮುಖ್ಮಮಂತ್ರಿಯವರ ಜೊತೆಯಲ್ಲಿ 
ಪುತ್ತೇಕವಾಗಿ ಮಾತುಕತೆ ನಡೆಸಿ ಆ ಕಾಲದಲ್ಲಿ ಅವರನ್ನು ಕೇಳಿದೆ. “ನೀವು ಮುಖ್ಯಮಂತ್ರಿಯಾಗಿದ್ದಂಥ 
ಕಾಲದಲ್ಲಿ ಈ ರಾಜ್ಯದ ಅಭಿವೃದ್ಧಿ ಹೇಗಿತ್ತು ಈಗ ನೀವು ಅಧಿಕಾರ ಬಿಟ್ಟಮೇಲೆ ಈ ರಾಜ್ಯದ ಅಭಿವೃದ್ಧಿ 
ಹೇಗಿದೆ” ಎಂದು. ಅದನ್ನು ಕೇಳಿದಾಗ, ಅವರು “ನನ್ನ ಅಭಿಪ್ರಾಯದಲ್ಲಿ ಇವತ್ತು ಯಾವುದೇ 
ಜ್ಯವಾಗಲಿ, ಕಾಶ್ಲೀರವಾಗಲೀ, ಕರ್ನಾಟಕ ರಾಜ್ಯವಾಗಲಿ, ಗುಜರಾತ್‌ ರಾಜ್ಯವಾಗಲೀ ಆರ್ಥಿಕವಾಗಿ, 


p] 


ಸಾಮಾಜಿಕವಾಗಿ; ರಾಜಕೀಯವಾಗಿ, ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿ ಶಾಂತಿ, ನೆಮ್ಮದಿ ಮತ್ತು 
ರಾಜಕೀಯ ಹ ಹಾಗಾದರೆ ಮಾತ್ರ ಆ ಲ ಮುಂದಕ್ಕೆ ಬರುತ್ತದೆ” ಎಂದು 
ಹೇಳಿದರು. ಅವರು ಆ ಮಾತುಗಳನ್ನು ಜ್ಞಾ ಕ ಮಾಡಿಕೊಂಡಾಗ ನಮ್ಮ ರಾಜ್ಯದಲ್ಲಿ ನೆಮ್ಮದಿ, 


ಶಾಂತಿ ಮತ್ತು ಭದ್ರತೆ ಇದೆ ಎಂಬುದ ಮು ನಾವು ಮರೆಯಬಾರದು. ಕಳೆದ 30 ವರ್ಷಗಳಿಂದ ಈ 
ರಾಜ್ಯ ದಲ್ಲಿ ರಾಜಕೀಯ ಭದ್ರತೆಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ನಾನು ಹೇಳುತ್ತೇನೆ ಎಲ್ಲಿ 
ಜಕೀಯ ಭದತೆ ಇರುತ್ತದೆಯೋ ಅಲ್ಲಿ ಆಡಳಿತದ ಭದ್ರತೆಯು ಇರುತ್ತದೆ. ಎ ಸ ಆಡಳಿತದ 


ಸ ಇರುವುದೋ ಅಲ್ಲಿ ಪ್ರ ಪಗತಿಪರವಾದ ಕಾರ್ಯಕ್ರಮಗಳೂ ಬರುತ್ತವೆ. ಅದರಂತೆ ನಾವು ನಮ್ಮ 


| ಲ್ಲಿ ಪಗತಿಪರವಾದ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಕಳೆದ 2-3 ವರ್ಷಗಳಲ್ಲಿ 
ಹಾಕಿಕೊಂಡಿರುವಂಥ ಕಾರ್ಯಕ್ರಮಗಳೇ ಇದಕ್ಕೆ ನಿದರ್ಶನಗಳಾಗಿವೆ. ಆದ್ದರಿಂದ ಈ ಬಗ್ಗ ನಮ್ಮ 


ರಾಜ್ಯ ಸರ್ಕಾರದವರನ್ನು ್ನಿ ಹೆಮ್ಮೆಯಿಂದ ಅಭಿನಂದಿಸಬೇಕಾಗಿದೆ. ಮಾನ್ಯ ಸಭಾಪತಿಯವರೇ, ಮಾನ್ಯ 

ಸದಸರುಗಳು ಈ ಸಾಮಾನ್ಯ ಆಡಳಿತದ ೭ ಬಗ್ಗೆ ಮಾತನಾಡತಕ್ಕಂಥ ಕಾಲದಲ್ಲಿ ಈ ಅಲಾಖೆಯವರು 
ತಮ್ಮಕಾ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಲ್ಲ ಎಂದು ಮುಖ್ಯವಾದ ವಿಷಯವನ್ನು 
ಪ್ರಸ್ತಾಪ ಮಾಡಿದ್ದಾರೆ. ಈ ರಾಜ್ಯದ ಆಡಳಿತ ಮಾಡತಕ್ಕಂಥ ಕೇಂದ್ರವಾಗಿ ಈ ವಿಧಾನಸೌಧ ಇದೆ. 


3 


170 ಟಿ.ಎನ್‌. ನರಸಿಂಹಮೂರ್ತಿ 


ಈ ವ್ಯವಹಾರಗಳು ಅವ್ಯವಸ್ಥೆಯಿಂದ ನಡೆಯುತ್ತವೆ. ಇಲ್ಲಿ ನಾವು ಆಡಳಿತ ಪಕ್ಷದವರೇ ಆಗಲಿ 
ಎರೋಧ ಪಕ್ಷದವರೇ ಆಗಲಿ ಏನೇನು ವ್ಯವಸ್ಥೆ ಆಗಬೇಕೆಂದು ಸಲಹೆ ಮಾಡುತ್ತೇವೆಯೋ ಅದನ್ನೆಲ್ಲಾ 
ಗಮನದಲ್ಲಿಟ್ಟುಕೊಂಡು ಏನಾದರೂ ಲೋಪ ದೋಷಗಳಿದ್ದರೆ ಅದನ್ನು ತಿದ್ದಿಕೊಂಡು ಮುಂದೆ 
ಸಾಗಬೇಕು ಮತ್ತು ಈ ವಿಧಾನಸೌಧದಲ್ಲಿ ಪ್ರಾಮಾಣಿಕತೆ ಇರುವಂತೆ ಮಾಡಬೇಕೆಂದು ರಾಜ್ಯ 
ಸರ್ಕಾರದವರಿಗೆ ಹೇಳುವುದಕ್ಕೆ ಬಯಸುತ್ತೇನೆ. 


ಇವತ್ತು ಈ ಸಾಮಾನ್ಕಾಡಳಿತದ ಬಗ್ಗೆ ಜನತೆಗೆ ಗೌರವ ಹೆಚ್ಚಾಗಬೇಕು. ಈ ಸಾಮಾಜಿಕ 
ಆಡಳಿತ ಇಲಾಖೆಯವರು ಜನರು ಯಾವುದೇ ವರ್ಗಕ್ಕೆ ಸೇರಿದವರಾಗಿದ್ದರೂ ಕೂಡ ಅವರಿಗೆ 
ರಕ್ಷಣೆ ಇದೆಯೆಂಬ ನಂಬಿಕೆಯನ್ನು ಹೆಚ್ಚಿಸಬೇಕು, ಈ ದಿಶೆಯಲ್ಲಿ ಅವರು ಪಗತಿಪರವಾದ ಹೆಜ್ಜೆಯನ್ನು 
ಮುಂದಿಡಬೇಕೆಂದು ಹೇಳುತ್ತೇನೆ. ಮತ್ತೊಂದು ವಿಚಾರವೇನೆಂದರೆ ನಾವು ಬಹಳ ವರ್ಷಗಳಿಂದಲೂ 
ಕೂಡ ಈ ಸಾಮಾನ್ಯಾಡಳಿತದ ಬಗ್ಗೆ ಪ್ರಸ್ತಾಪ ಮಾಡತಕ್ಕಂಥ ಕಾಲದಲ್ಲಿ ಕನ್ನಡವನ್ನು ಆಡಳಿತ 
ಭಾಷೆಯನ್ನಾಗಿ ಮಾಡಬೇಕೆಂದು ಒತ್ತಾಯವನ್ನು ತರುತ್ತಿದ್ದೇವೆ. ಸರ್ಕಾರದವರ ನೀತಿಯೂ ಅದೇ 
ಉಲ್ಲೇಖ. ಇವತ್ತು ಗ್ರಾಮ ಮಟ್ಟದಿಂದ ವಿಧಾನಸೌಧದವರೆಗೆ ಮಾತೃಭಾಷೆಯಲ್ಲಿಯೇ ವ್ಯವಹಾರ 
ನಡೆಯತಕ್ಕಂಥ ಸಂಪೂರ್ಣವಾಗಿ ಜಾರಿಗೆ ಬರುವುದಾದರೆ ಶೇಕಡ 80ರಷ್ಟು ಇರತಕ್ಕಂಥ ಬಡ 
ಜನತೆಗೆ ದುರ್ಬಲ ವರ್ಗಗಳ ಜನತೆಗೆ ಎಲ್ಲಾ ವ್ಯವಹಾರಗಳೂ ಅರ್ಥವಾಗುತ್ತದೆ. ಅವರ ಕಷ್ಟ 
ಸುಖಿಗಳೂ ನಮಗೆ ಅರ್ಥವಾಗುತ್ತದೆ. ಇಲ್ಲಿ ನಡೆಯತಕ್ಕಂಥ ವ್ಯವಹಾರಗಳು ಎಲ್ಲರಿಗೂ 
ಗೊತ್ತಾಗತಕ್ಕಂಥ ರೀತಿಯಲ್ಲಿ ಶೀಘ್ರವಾಗಿ ಗಾಮ ಪಂಚಾಯ್ತಿ ಮಟ್ಟದಿಂದ ವಿಧಾನಸೌಧದವರೆಗೆ 
ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಒತ್ತಿ ಹೇಳುತ್ತಿದ್ದೇನೆ. 
ಈಗಾಗಲೇ ನೆರೆಯ ರಾಜ್ಯಗಳಾದ ಕೇರಳ, ತಮಿಳುನಾಡು, ಆಂಧಪ್ರದೇಶಗಳಲ್ಲಿ ಈ ದಿಕ್ಕಿನಲ್ಲಿ 
ಸಾಕಷ್ಟು ಪ್ರಗತಿಪರವಾದ ಹೆಜ್ಜೆಯನ್ನು ಇಟ್ಟಿವೆ. ಆದ್ದರಿಂದ ನಮ್ಮ ರಾಜ್ಯಸರ್ಕಾರದವರು ಕೂಡ ಈ 
ದಿಕ್ಕಿನಲ್ಲಿ ಹಿಂದು ಮುಂದು ನೋಡದೆ ಪ್ರಗತಿಪರವಾದ ಹೆಜ್ಜೆಯನ್ನು ಇಡಬೇಕು ಎಂದು ಹೇಳುತ್ತಿದ್ದೇನೆ. 
ಮಾನ್ಯ ಸಭಾಪತಿಯವರೇ, ಈ ಒಂದು ಸಾಮಾನ್ಮಾಡಳಿತದ ವಿಚಾರದಲ್ಲಿ ಮಾತನಾಡತಕ್ಕ ಕಾಲದಲ್ಲಿ 
ಈ ನಿಮ್ನ ವರ್ಗ ಮತ್ತು ಬುಡಕಟ್ಟು ವರ್ಗಗಳ ಹಿತರಕ್ಷಣೆಯ ಕರ್ತವ್ಯವನ್ನು ನಾವು ಮಾಡಬೇಕಾಗಿದೆ. 
ಇವತ್ತು ಈ ವಿಧಾನಸೌಧದಲ್ಲಿ ಎಷ್ಟು ಜನ ನಿಮ್ನ ವರ್ಗದ ಮತ್ತು ಬುಡಕಟ್ಟು ವರ್ಗದ ಉನ್ನತ 
ಸ್ಥಾನದಲ್ಲಿ ಕುಳಿತು ಸೇವೆ ಮಾಡುವುದಕ್ಕೆ ಅವಕಾಶ ದೊರೆತಿದೆ ಎನ್ನತಕ್ಕಂಥ ವಿಜಾರದತ್ತ ಮಾನ್ವ 
ಮುಖ್ಮಮಂತ್ರಿಯವರು ತಮ್ಮ ಮನಸ್ಸನ್ನು ಒಯ್ಯಬೇಕು. ಈ ವರ್ಗದವರಲ್ಲಿ ಸಮರ್ಥರು ಇಲ್ಲವೇ, 
ದಕ್ಷತೆ ಇರತಕ್ಕಂಥ ಅಧಿಕಾರಿಗಳು ಇಲ್ಲವೇ ಎಂಬ ವಿಚಾರವನ್ನು ಯೋಚನೆ ಮಾಡಬೇಕು ದಕ್ಷರಾದ 
ಆಧಿಕಾರಿಗಳನ್ನು ಗಮನದಲ್ಲಿಟ್ಟುಕೊಂಡು, ಎಲ್ಲೆಲ್ಲಿ ಏನೇನು ಲೋಪ ದೋಷಗಳಿವೆ ಅವುಗಳನ್ನು 
ಸರಿಪಡಿಸಿಕೊಂಡು ಈ ಸಚಿವಾಲಯದಲ್ಲಿ ಉನ್ನತ ಸ್ಥಾನಗಳಿಗೆ ಅವರನ್ನು ಆಯ್ಕೆ ಮಾಡಿ ಸ್ಥಾನ 
ನೀಡಬೇಕು ಎಂದು ನಾನು ಸಲಹೆ ಮಾಡುವುದಕ್ಕೆ ಇಷ್ಟಪಡುತ್ತೇನೆ. ಈ ಸಚಿವಾಲಯದಲ್ಲಿ ಒಬ್ಬರು 


ಸಂಸದೀಯ ಪಟು 71 


ಹರಿಜನ ಅಧಿಕಾರಿಯನ್ನು ಬಿಟ್ಟರೆ, ಈ ವರ್ಗದ ಐ.ಎ.ಎಸ್‌. ಅಧಿಕಾರಿಗಳು ಇಲ್ಲಿಲ್ಲ. ಸೆಕ್ರೆಟರಿ ಇಲ್ಲ. 


ಒಬ್ಬ ಡೆಷ್ಮುಟಿ ಸೆಕೆಟರಿಯಾಗಿ ಇರಬಹುದು. ಈ ಒಂದು ಸಂಖ್ಯೆಯನ್ನು ದ್ವಿಗುಣಗೊಳಿಸಬೇಕು 
ಎಂದು ನಾನು ನಮ್ರತೆಯಿಂದ ಸಲಹೆ ಮಾಡುತ್ತಿದ್ದೇನೆ. 


ಈ ವರ್ಗಾವರ್ಗಿ ಪ್ರತಿದಿನವೂ ನಡೆಯುತ್ತಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟು ಜಡ್ಡ್‌ಮೆಂಟ್‌ 
ಕೂಡ ಬಂದಿದೆ. ಬಡ ವರ್ಗದವರಿಗೆ ವರ್ಗಾವರ್ಗಿಯಲ್ಲಿ ಹಾಗೂ ಉದ್ಯೋಗದಲ್ಲಿಯೂ ರಕ್ಷಣೆ 
ನೀಡಬೇಕು, ಆಯಾಯ ಅವಧಿಯಲ್ಲಿ ಬಡ್ಡಿ ದೊರೆಯಬೇಕು. ಈಗಾಗಲೇ ಉತ್ತರ ಭಾರತದಲ್ಲೂ 
ಇನ್ನು ಕೆಲವು ರಾಜ್ಯಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಪೊಮೋಷನಲ್‌ನಲ್ಲಿ ಕೂಡ ರಿಸರ್‌ವೇಷನ್‌ 
ಕೊಡಬೇಕೆಂದು ನಮ್ಮ ರಾಜ್ಯ ಸರ್ಕಾರದವರೂ ಕೂಡ ಪರಿಶೀಲನೆ ಮಾಡುತ್ತೇನೆ ಎಂದು ಸಾಕಷ್ಟು 
ವೇಳೆಯನ್ನು ತೆಗೆದುಕೊಂಡಿದ್ದಾರೆ. ಈ ವರ್ಗಾವರ್ಗಿಯಲ್ಲಿ ಬಹಳ ಧಿಕ್ಕರಿಸುತ್ತಿದ್ದಾರೆ ಮತ್ತು ನಿರ್ಲಕ್ಷ್ಯ 
ಮಾಡುತ್ತಿದ್ದಾರೆ. ಇವರಿಗೆ ಉದ್ಯೋಗದಲ್ಲಿ ಪ್ರಾತಿನಿಧ್ಯವನ್ನು ಕೊಡಬೇಕೆಂದು, ಜೊತೆಗೆ ಹಿಂದೆ ಏನು 
ಅನ್ಯಾಂಯವಾಗಿದೆ ಅದನ್ನು ಸರಿಪಡಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು 
ಒತ್ತಾಯಪೂರ್ವಕವಾಗಿ ಹೇಳುತ್ತಾ ಈ ನಮವಾದ ಸಲಹೆಯನ್ನು ಮಾಡುತ್ತೇನೆ. ಇನ್ನು ಜಾತ್ಕಾತೀತ 
ರಾಜ್ಯ ನಿರ್ಮಾಣ ಮಾಡಬೇಕು, ಇದರ ಬಗ್ಗೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಆಗಬೇಕು. 
ವರ್ಗರಹಿತವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕೆಂದು ಉಪಸಭಾಪತಿಗಳ ಮುಖಾಂತರ 
ಮನವಿ ಮಾಡುತ್ತೇನೆ. ಬರೀ ಪತ್ರಿಕೆಯಲ್ಲಿ ಜಾತಾತೀತ ರಾಜ್ಯ ನಿರ್ಮಾಣ ಮಾಡುತ್ತೇವೆಂದು 

"ಳಿಕೊಂಡು ಮತ್ತು ನೋಡಿಕೊಂಡು ಹೋಗುತ್ತಿದ್ದೇವೆ ಅಷ್ಟೆ. ಅದು ಕಾರ್ಯಗತವಾಗಲಿಲ್ಲ. 
ಇದು ರಚನಾತ್ಮಕವಾಗಿ ಕಾರ್ಯಗತವಾಗಬೇಕೆಂದು ಯಾರೂ ಒಂದು ನಿರ್ದಿಷ್ಟ ಕಾರ್ಯಕ್ರಮ 
ತೆಗೆದುಕೊಳ್ಳಲಿಲ್ಲ. ಆದ್ದರಿಂದ ತಾವು ಹಿರಿಯ ಸೇವಾಕರ್ತರು, ನಾನು ನಿಮ್ಮ ಮುಖಾಂತರ ರಾಜ್ಯ 
ಸರ್ಕಾರದ ಗಮನವನ್ನು ಸೆಳೆಯುವುದಕ್ಕೆ ಇಷ್ಟಪಡುತ್ತೇನೆ. ಈ ರಾಜದ ಹಿರಿಯರೇ ಆಗಲಿ ಕಿರಿಯರೇ 
ಆಗಲಿ ತಮ್ಮ ಕಚೇರಿಗಳಲ್ಲಿ ಗನ್‌ಮನ್‌ನಿಂದ ಹಿಡಿದು ಒಬ್ಬ ಆಪ್ತ ಕಾರ್ಯದರ್ಶಿಗಳನ್ನು ನಮ್ಮ 
ಸಜೆವಾಲಯದವರು ಈ ಒಂದು ಹಿಂದುಳಿದ ಜನಾಂಗದವರನ್ನು ಕರೆದುಕೊಂಡಿಲ್ಲ. ನಾನು ಬಹಳ 
ಎಚ್ಚರಿಕೆಯಿಂದ ಈ ವಿಷಯಗಳನ್ನು ಗಮನಿಸುತ್ತಿದ್ದೇನೆ. ಎಲ್ಲರಲ್ಲಿಯೂ ಮನೋಭಾವನೆ ಬರಬೇಕು. 
ನಾನು ಹೇಳುವುದು ನಮ್ಮ ಒಂದು ರಾಜ್ಯದಲ್ಲಿಯೇ ಅಲ್ಲ. ಈ ಒಂದು ಹಿಂದುಳಿದ ಪಂಗಡದ 
ಜನರಿಗೆ ಕೇಂದ್ರದ ಮಟ್ಟದಲ್ಲಿಯೂ ಇವರಿಗೆ ಹೆಚ್ಚಿನ ಮಟ್ಟದ ಪ್ರೋತ್ಸಾಹ ದೊರೆಯುತ್ತಿಲ್ಲ. ಆದರೆ 
ನಮ್ಮ ಶ್ರೇಷ್ಠ ನಾಯಕರು ಯಾರು ಇದ್ದಾರೆ ಅವರು ಬಾಯಿನಲ್ಲಿ ಮಾತ್ರ ಈ ಜನಾಂಗದ ಬಗ್ಗೆ 
ಹೇಳುತ್ತಾ ಬರುತ್ತಿದ್ದಾರೆಯೇ ಹೊರತು ಅದು ಕಾರ್ಯತಃ ಏನು ಆಚರಣೆಗೆ ಬರುತ್ತಿಲ್ಲ. ಆದ್ದರಿಂದ 
ಅಧಿಕಾರ ಸ್ಥಾನದಲ್ಲಿರುವವರು ಈ ಒಂದು ಜನಾಂಗಕ್ಕೆ ದಯಮಾಡಿ ಸಹಾಯ ಮಡಬೆಕು, 
ಹೇಳಿದಂತೆ ನಡೆಯಬೇಕು, ಮಹಾನ್‌ ಬುದ್ಧ ಅವರು ಹೇಳಿದಂತೆ ನಡೆಯಬೇಕು. ನಡೆದಂತೆ 
ನುಡಿಯಬೇಕು ಎಂದು ಹೇಳುತ್ತಿದ್ದರು. 


LS 
[sl 


- 


ಸುತೇನೆ ಸಮಾಜದಲ್ಲಿ 


ನಾನು ಅವರಿಗೆ 


ಟಿ.ಎನ್‌. ನರಸಿಂಹಮೂರ್ತಿ 
"ರಾಮುಲಯರವರು ಪಾಶಸ್ನ. 


ಿ 


py) 


೧ರ್ವಕವಾಗಿ ಅಭಿನ 


pe) 


ನ 
ನ್ನ 


ವ 


— 
ಆಯ 


pe) 


GO 


[ee 


ಅವರಿಗೆ ಷ್ಯ 


ಸ: 


ಶೀ ಟಿ.ಎನ್‌. ನರಸಿಂಹಮೂರ್ತಿ 


Rd] 


72 


ವಾದ ಆಡಳಿತವನ್ನು 


ಲಿ 
ಒ೦ದು ಶ್ರೇಷ್ಟ 


ತಗಿ 


pS 
ಇ 


.ನಾವುಜ 
ಕಾರಿಗಳು ಸಹ ನಿಸ್ತಹರಾಗಿ ಕೆಲಸ ಮಾಡಿದಲ್ಲಿ ಅದು 


[sg 
ಗೆನ 


ಮ್ರ 


ಗೆ ಅಧಿ 


"\ 


ತೆ 


ಧವಾಗು 


A) 
ಬ್ಬ 
ವಿ 


ನಮ್ಮ ಜನರಲ್‌ 


ವುದಿಲ್ಲ. ಇದನ 


ರಸಾ 


ದ 


ಶಿಠ 


ಅಳುವುದಕ್ಕೆ 


i 


ಯಿಂದ 


[at 
೦ದು ಹೇಳುವುದಕ್ಕೆ 


ಎನಿ 
(ಎ 


3 


ತದೆಯೇ. 
ಜ್‌ 


ಕ್ತಿ 
(೫ 
ps] 


ಇತರ ರಾಜೆ 
[e3] 


ಯ 
ದ್ಯ 


ಚಿ 


py 


ಸ 
ಬಿ 


ಗಿ 
[ 


Kd] 


ತಾ, 


ಆ 
8) 


p7 


ಆಡಿನಿಸೇಷನ್‌ ಬ 
[ 


ಯ ಬರದೇ ಇರು 


py 
pi] 


ಯತ್ನ ಮಾಡಿದಾ 
[oN 


pe) 


ಗೆ 


೦ಟ್‌ ಕೊಡುತಾರೆಂದು 


[Cl 
WB 
KR 
pe 
|S 
K 
[$) 
% 
pe: 
fo) 
ಜಿ 
% 
ಟ್ಟ 
ಭಿ 


(ಸ್‌ ಆಡಳಿತದ ಬ 
8 


ರಕ್ಕೆ ಭಾಗ ಸರಿಯಾಗಿದೆ ಎಂದು 
ದಿಂದ ಮತ್ತು ರಾಜದ 


pe) 
~ 


, ಮಹಿಳೆಯರಿ; 
೦ಪ್ಲೆ 


ಇನ್ನು 


"ಶಾಭಿಮಾ 
— 


ರಾಜ್ಯದಲ್ಲಿ ಪಾ 
ದಾದರೆ ನನಗೆ ಕೂಡ ಭಯ ಇದೆ 


y 


'ವರ ಶಕ್ತಿ ಮೀರಿ 
ಕ 


No, 


[3 


ರು ಉ 


PY 
NN 


ದರಲ್ಲಿ ರಾಜಕೀ 


ಆದರೆ ಆ 


ರೇ ಇರಲಿ ಗಂಡಸರೇ 
ಇದು ಇಂಡಿವಿಜುಯಲ್‌ ಆಗಿ 
ಗಿ ಈ ರೀತಿ ಹೊಲೀಸರ ಮೇಲೆ ದೂರು ಇದೆ. 


ವ್ಯಕ್ತಿಗಳ ನಿಜವಾದ ಗುಣ ಏನು, 


ಅಭಿಪಾಯ ಜನರಲ್ಲಿ ಬಂದಿದೆ. 
ಆ 


ಒಂದು ಜನರಲ್‌ ವರ್‌್‌ನ್‌ 


Fed 
€ ಕಷವಾಗಿದೆ 


[8 


RV) 


—, 
ರಿಲ್ರ 


ಹ 
CM 


FY 


ಸಂಸದೀಯ ಪಟು 73 


ಬರೆದುಕೊಂಡು ಬಂದಿದ್ದೀಯೆಂದು ಇವನ್ನು ಬೆದುರಿಸುತ್ತಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ 
ಮೊದಲು ಹೊಡೆದು ಅವರೇ ಸ್ಥೇಷನ್‌ಗೆ ಕಂಫ್ಲೈಂಟ್‌ ಮಾಡುತ್ತಾರೆ. ಒಟ್ಟಿನಲ್ಲಿ ಪೊಲೀಸರನ್ನು 
ಕಂಡರೆ ಜನರಿಗೆ ಒಂದು ರೀತಿ ಭೀತಿಯಿದೆ. ಅದನ್ನು ತಪ್ಪಿಸಬೇಕೆಂದು ಹೇಳುತ್ತೇನೆ. ದೇಶದಲ್ಲಿ 
ಇದು ಸುಧಾರಣೆಯಾಗಬೇಕು. ಇನ್ನು ಕಾರ್ಮಿಕರು ವಿದ್ಯಾರ್ಥಿಗಳು ಚಳುವಳಿಯ ಸಮಯದಲ್ಲಿ 
ಅವರಿಗೆ ರಕ್ಷಣೆ ಕೊಡುವ ಬಗ್ಗೆ ಸಾಧ್ಯವಾದಷ್ಟು ರಕ್ಷಣೆ ನೀಡಲಿಕ್ಕೆ ನಮ್ಮ ಮೈಸೂರು ಪೊಲೀಸು 
ಆಂದರೆ ಕರ್ನಾಟಕ ಪೊಲೀಸರು ಒಳ್ಳೆಯ ಮೆಚ್ಚಿಗೆಯನ್ನು ಪಡೆದಿದ್ದಾರೆ. ನಮ್ಮ ಗೃಹಖಾತೆಯ 
ಬಗ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಕಾನ್ಸ್‌ ಟೇಬಲ್‌ನಿಂದ ಹಿಡಿದು 
ಐಜಿಪಿಯವರೆಗೂ ಎಂತವನನ್ನು ಆಯ್ಕೆ ಮಾಡಬೇಕು ಎಂದರೆ ಈ ಇರುವ ಒಂದು ರಿಕ್ರೂಟ್‌ಮೆಂಟ್‌ 
ಸಿಸ್ಟಮ್‌ ಇದೆ ಅದನ್ನು ಬದಲಾವಣೆ ಮಾಡಬೇಕು. ನನ್ನ ವೈಯಕ್ಷಿವಾದ ಸಲಹೆಯಾದರೂ ಇಷ್ಟೆ. 
ದಯಮಾಡಿ ಎನ್‌ಸಿಸಿಯಲ್ಲಿ, ಭಾರತ್‌ ಸೌಟ್‌ನಲ್ಲಿ, ಸೇವಾದಳದಲ್ಲಿ ಒಂದು ಪರಿಣತಿಯನ್ನು 
ಪಡೆದವರನ್ನು ತೆಗೆದುಕೊಳ್ಳಬೇಕು. ಅನೇಕ ಕೇಂದ್ರಗಳಲ್ಲಿ ತಯಾರಾದ ಅಭ್ಯರ್ಥಿಗೆಳು ಇರುತ್ತಾರೆ. 
ಜೊತೆಗೆ ಎಸ್‌ಎಸ್‌ಎಲ್‌ಸಿಯನ್ನು ಮಿನಿಮಮ್‌ ಕ್ಷಾಲಿಫಿಕೇಷನ್‌ ಇಟ್ಟಿದ್ದೀರಿ, ಸಂತೋಷ. ಆದರೆ 
ಯಾವುದೇ ಒಬ್ಬ ಉಪಾಧ್ಯಾಯರನ್ನು ನೇಮಿಸಬೇಕೆಂದರೆ ಅವರಿಗೆ ಟ್ರೈನಿಂಗ್‌ ಆಗಿರಬೇಕು... 
ಪ್ರತಿಯೊಂದಕ್ಕೂ ತರಬೇತಿ ಪಡೆದವರನ್ನು ತೆಗೆದುಕೊಂಡರೆ ಅವರ ಕಾರ್ಯದಕ್ಷತೆ ಹೆಚ್ಚುತ್ತದೆ. 
ಆದ್ದರಿಂದ ಕಾನ್ಸ್‌ಟೇಬಲ್‌ಗಳನ್ನು ತೆಗೆದುಕೊಳ್ಳುವಾಗಲೂ ಕೂಡ ಅವನಿಗೆ ಹೈಸ್ಕೂಲು ಅಥವಾ 
ಕಾಲೇಜು ಮಟ್ಟದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ತರಬೇತಿ ದೊರೆತಿರಬೇಕು. ಅಂತಹವರಿಗೆ 
ಅಪಾಯಿಂಟ್‌ ಮಾಡಿದರೆ ಅವನಿಗೆ ಕೆಲಸ ಮಾಡಲು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದಂತಾಗುತ್ತದೆ. 
ಆದ್ದರಿಂದ ಇತ್ತೀಚೆಗೆ ಇದನ್ನು ಬಿಗಿಮಾಡಿದ್ದೀರಿ, ಸಂತೋಷ. ಇದರಿಂದ ಅದರಲ್ಲಿ ದಕ್ಷತೆ 
ಜಾಸ್ತಿಯಿರುತ್ತದೆ ದೇಶಕ್ಕೆ ಅನುಕೂಲವಾಗುತ್ತದೆ. ಈಗ ವಾತಾವರಣ ಬದಲಾಗಿದೆ. ಆದುದರಿಂದ, 
ತರಬೇಕಾದವರನ್ನು ಈ ಹುದ್ದೆಗಳಿಗೆ ತೆಗೆದು ಕೊಳ್ಳುವುದಾದರೆ, ಅವರಲ್ಲಿ ಶಿಸ್ತು ಮತ್ತು ದೇಶಾಭಿಮಾನ 
ಮೂಡಿಸುವುದಕ್ಕೆ ಅವಕಾಶವಾಗುತ್ತದೆ ಎನ್ನುವುದು ನನ್ನ ಭಾವನೆ. 


ಇನ್ನು ಟಾಫಿಕ್‌ ವಿಚಾರ. ಟ್ರಾಫಿಕ್‌ನಲ್ಲಿ ಮೈಸೂರು ಮತ್ತು ಬೆಂಗಳೂರು ಸಂಬಂಧ 
ಪಟ್ಟಣದ ಅನೇಕ ಸುಧಾರಣೆಗಳಾಗಿವೆ. ಬೆಂಗಳೂರು-ಪೂನಾ ಮತ್ತು ಬೆಂಗಳೂರು-ಮದರಾಸು 
ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರಾತ್ರಿ ವೇಳೆಯಲ್ಲೂ ವಾಹನ ಸಂಜಾರವಿರುತ್ತದೆ. ಈ ಹೆದ್ದಾರಿಗಳಲ್ಲಿ 
ಸಂಚಾರ ಮಾಡುವ ಲಾರಿಗಳು ಬಹಳ ವೇಗದಲ್ಲಿ ಹೋಗುತ್ತಿರುತ್ತವೆ. ಹಿಂದೆ, ಕಂಟ್ರಾಕ್ಸ್‌ ಕ್ಯಾರೇಚ್‌ 
ಬಸ್ಸುಗಳು ಓಡುತ್ತಿದ್ದ ವೇಗವನ್ನು ನೆನಸಿಕೊಂಡರೆ ಇವತ್ತಿಗೂ ಮೈ ಜುಂ ಎನ್ನಿಸುತ್ತದೆ. ಆ ಬಸ್ಸುಗಳಲ್ಲಿ 
ಪ್ರಯಾಣ ಮಾಡುತ್ತಿದ್ದ ನಮಗೆ ಅನುಕೂಲದಿಂದ ಊರನ್ನು ಸೇರುವ ಆಸೆಯೇ ಇರುತ್ತಿರಲಿಲ್ಲ. 
ಆ ವೇಗದಲ್ಲಿ ಅವರು ಬಸ್ಸುಗಳನ್ನು ನಡೆಸುತ್ತಿದ್ದರು. ಇಂದು ತುಮಕೂರು ಮಾರ್ಗದಲ್ಲಿ ಹೋಗುವ 
ಲಾರಿಗಳ ವೇಗವನ್ನು ಗಮನಿಸಿದಾಗಲೂ ನಮಗೆ ಭಯವಾಗುತ್ತದೆ. ಒಂದೊಂದು ಲಾರಿಗಳಿಗೆ 


74 ಟಿ.ಎನ್‌. ನರಸಿಂಹಮೂರ್ತಿ 


ಹೆಡ್‌ ಲೈಟುಗಳೇ ಇರುವುದಿಲ್ಲ. ಕೆಲವು ಚಾಲಕರು ಕುಡಿದು ಲಾರಿಗಳನ್ನು ಚಾಲನೆ ಮಾಡುತ್ತಿರುತ್ತಾರೆ. 
ಅಪಘಾತ ಸಂಭವಿಸಲು ಇವು ಕಾರಣವಾಗಿವೆ. ಆದುದರಿಂದ ಲಾರಿಗಳನ್ನು ಮೊದಲು ತಪಾಸಣಾ 
ಕೇಂದ್ರದಿಂದ, ಆ ಲಾರಿಯನ್ನು ನಡೆಸುವ ಚಾಲಕ ಕುಡಿದಿದ್ದಾನೆಯೇ ಇಲ್ಲವೆ ಎನ್ನುವುದನ್ನು ಪತ್ತೆ 
ಮಾಡಿ, ಆತ ಕುಡಿದಿಲ್ಲ ಎಂದು ಖಚಿತ ಪಡಿಸಿಕೊಂಡ ಮೇಲೆ ಆತನು ಲಾರಿಯನ್ನು ಚಾಲನೆ 
ಮಾಡುವುದಕ್ಕೆ ಅವಕಾಶ ಮಾಡಿದರೆ ಅಪಘಾತಗಳನ್ನು ಕಡಿಮೆ ಮಾಡುವುದಕ್ಕೆ ಅವಕಾಶವಾಗುತ್ತದೆ. 
ಆದ್ದರಿಂದ ಕಛೇರಿಯಲ್ಲಿರುವ ಇನ್‌ಸ್ಪೆಕ್ಷರುಗಳು, ಬ್ರೇಕ್‌ ಇಲ್ಲದ, ಇಂಜಿನ್‌ ಇಲ್ಲದ ಕೆಲವು 
ಸಂದರ್ಭಗಳಲ್ಲಿ ಲೈಟ್‌ ಇಲ್ಲದ ವಾಹನಗಳಿಗೆಲ್ಲ "ಉತ್ತಮವಾದ ಗಾಡಿ” ಎಂದು ಸರ್ಟಿಫಿಕೇಟ್‌ 
ಕೊಟ್ಟಿರುತ್ತಾರೆ. ಆದುದರಿಂದ ಮಾನ್ಯ ಸಚಿವರು ಈ ಕಡೆ ಗಮನ ಹರಿಸಿ, ಒಂದು ಯೋಗ್ಯ 
ವ್ಯವಸ್ಥೆಯನ್ನು ಮಾಡಬೇಕೆಂದು ಪ್ರಾರ್ಥನೆ ಮಾಡುತ್ತೇನೆ. 


ಇನ್ನು ಸಬ್‌ ಇನ್‌ಸೆಕ್ಷರುಗಳು ನೇಮಕಾತಿ ವಿಚಾರದಲ್ಲಿ ಒಂದೆರಡು ಮಾತುಗಳನ್ನು 
ಹೇಳಬೇಕಾಗಿದೆ ಸಬ್‌ ಇನ್‌ಸೆಕ್ಷರುಗಳ ನೇಮಕಾತಿ ಬಗ್ಗೆ ಎಚ್ಚರಿಕೆ ವಹಿಸಿ, ಸಾರ್ವಜನಿಕರಿಂದ 
ಟಿಕೆಗೊಳಗಾಗದಂತೆ ಮೆಚ್ಚುವ ರೀತಿಯಲ್ಲಿ ಆಯ್ದೆ ಮಾಡುತ್ತಿದ್ದಾರೆ. ಸಖ್‌ ಇನ್‌ಸ್ಟಕ್ಷರ್‌ ಹುದ್ದೆಗೆ 
ಆಯ್ಕೆಯಾದವರನ್ನು ಮೊದಲು ಪ್ರೊಬೆಷನರಿ ತರಬೇತಿಗಾಗಿ ಕಳುಹಿಸುತ್ತಾರೆ. ಅಲ್ಲೂ ಕೂಡ 
ಅವರ ಮನೋಭಾವನೆ ಮತ್ತು ವರ್ತನೆಗಳ ಬಗ್ಗೆ ಪರೀಕ್ಷೆ ಮಾಡಿ, ಅಲ್ಲೂ ಕೆಲವರನ್ನು ಫಿಲ್ಲರ್‌ 
ಮಾಡುವುದಕ್ಕೆ ಅವಕಾಶವಿರಬೇಕು. ಸಬ್‌ ಇನ್‌ಸ್ಪೆಕ್ಷರುಗಳು ಪ್ರೊಬೆಷನರಿ ಅವಧಿಯಲ್ಲಿ 
ತರಬೇತಿಯಲ್ಲಿರುವಾಗ, ಅವರ ಮೇಲೆ ಮೇಲ್ವಿಚಾರಣೆ ನಡೆಸಿ, ಅದರಲ್ಲಿ ಅವರು ಅನರ್ಹರೆಂದು 
ಕಂಡು ಬಂದರೆ, ಅವರನ್ನು ಸಬ್‌ ಇನ್‌ಸ್ಪೆಕ್ಟರ್‌ ಸ್ಥಾನದಿಂದ ತೆಗೆದು ಹಾಕಿ ಮನೆಗೆ ಕಳುಹಿಸುವ 
ವ್ಯವಸ್ಥೆಯಾಗಬೇಕು ಎಂದು ಸಲಹೆ ಮಾಡಬಯಸುತ್ತೇನೆ. 


ನಾನೇನಾದರೂ ಹರಿಜನ-ಗಿರಿಜನರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ಹೇಳಿದರೆ 
ಸಾಕು ಎ.ಕೆ. ಸುಬಯನವರು ಕೂಡಲೇ ಎದ್ದು ನಿಂತು ಜನತಾ ಪಕ್ಷವನ್ನು ಟೀಕೆ ಮಾಡುತ್ತಿದ್ದೀರಾ 
ಎಂದು ಪ್ರಶ್ನಿಸುತ್ತಾರೆ. ನಾನು ಇಲ್ಲಿ ಯಾವುದೇ ವ್ಯಕ್ತಿ ಸಂಬಂಧವಾಗಲೀ ಪಕ್ಷ ಸಂಬಂಧವಾಗಲೀ 
ಮಾತನಾಡುತ್ತಿಲ್ಲ. ದೀನದಲಿತರಿಗೆ, ಶೋಷಿಶ ವರ್ಗದವರಿಗೆ ಮತ್ತು ದುರ್ಬಲ ವರ್ಗದವರಿಗೆ 
ಗಾಮಾಂತರ ಪ್ರದೇಶಗಳಲ್ಲಿ ಅನೇಕ ಪಗತಿಪರವಾದ ಕಾಯಿದೆಗಳು ಜಾರಿಗೆ ಬಂದಿರುವ ಈ ಕಾಲದಲ್ಲಿ 
ಅವರ ಮೇಲೆ ದೌರ್ಜನ್ಯ ದಬ್ದಾಳಿಕೆಗಳು ನಡೆಯಲು ಅವಕಾಶವಿರುವುದರಿಂದ ದೌರ್ಜನ್ಯ ದಬ್ಬಾಳಿಕೆ 
ನಡೆಸುವವರು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಗುಂಪಿಗೆ ಸೇರಿದವರಾಗಿರಲಿ ಅವರ 
ಮೇಲೆ ಉಗ್ರವಾದ ಕ್ರಮ ಕೈಗೊಂಡು, ಬಡ ವರ್ಗ ಮತ್ತು ದೀಸದಲಿತರಿಗೆ ರಕ್ಷಣೆ ಕೊಡುವುದಕ್ಕೆ 


Ks 


ಸಂಸದೀಯ ಪಟು 75 


ಹಾಗೂ ತೀವ್ರವಾಗಿ ಅಭಿವೃದ್ಧಿಪಡಿಸಲು ಮತ್ತು ಆವುಗಳ ಮೇಲೆ ನೇರ ವ್ಯವಸ್ಥೆ ಇಟ್ಟು ಜೊತೆಗೆ 
ಕೈಗಾರಿಕಾ ಇಲಾಖೆಯನ್ನು ಎರಡು ಭಾಗಗಳನ್ನಾಗಿ ಮಾಡಬೇಕಾಗಿದೆ. ಸಣ್ಣ ಕೈಗಾರಿಕೆಗಳಿಗೆ 
ಶ್ರೀ ವೀರಪ್ಪ ಮೊಯಿಲಿಯವರು ಸಮರ್ಥ ಮಂತ್ರಿಗಳಾಗಿದ್ದಾರೆ. ಅವರು ಕ್ಕೆ ಮಗ್ಗದ 
ಮಂಡಲಿಯವರನ್ನು ಮಾಡಿದ್ದಾರೆ. ಚರೋದ್ಯೋಗ ಕಾರ್ಪೊರೇಷನ್‌ ಒಂದನ್ನು ಮಾಡಿದ್ದಾರೆ. 
ಇವುಗಳ ಕಾರ್ಯಗಳು ಬಹಳ ತೀವಗತಿಯಿಂದ ಸಾಗಬೇಕಾಗಿದೆ. ಅಷ್ಟೇ ಅಲ್ಲದೆ, ಕೈಗಾರಿಕೆಗಳು ಜನತೆಯ 
ಆಧ್ಯತೆಗನುಗುಣವಾಗಿ ಅವರ ಬೇಡಿಕೆಗಳನ್ನು ಈಡೇರಿಸುವುದಲ್ಲದೆ, ಅವರ ಆರ್ಥಿಕ ಸ್ಥಿತಿಗತಿಯನ್ನು 
ನಡೆಸುವುದಕ್ಕೂ ಪ್ರಗತಿಪರವಾದ ಯೋಜನೆಗಳನ್ನು ಕೈಗೊಳ್ಳಬೇಕೆಂದು ಶ್ರೀ ವೀರಪ್ಪ 
ಮೊಯಿಲಿಯವರು ತಿಳಿಸಬಯಸುತ್ತೇನೆ. ಅವರ ದಕ್ಷತೆ ಮತ್ತು ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು 


ವ್ಯಕ್ತ ಪಡಿಸುತ್ತೇನೆ. 


ಮಾನ್ಯ ಶ್ರೀರಾಮುಲು ಅವರು ರೇಷ್ಮೆ ಉದ್ಯಮವನ್ನು ವಹಿಸಿಕೊಂಡಿದ್ದಾರೆ. ಇವರ ಬಗ್ಗೆ 
ನಂಬಿಕೆ ಇದೆ. ವಿಶ್ವಾಸವಿದೆ. ವಿಶೇಷವಾಗಿ ಮೆ ಸೂರು ಜಿಲ್ಲೆಯ ರೈತರು ರೇಷ್ಮೆ ವ್ಯವಸಾಯ 
ಮಾಡಿಕೊಂಡಿರುವ ಜನ ರೇಷ್ಮೆ ಕೈಗಾರಿಕೆ ಚೆನ್ನಾಗಿ ಬೆಳೆಯಬೇಕಾದರೆ ಕೇಂದ್ರ ಸರ್ಕಾರದಿಂದ ಧನ 
ಸಹಾಯವನ್ನು ಪಡೆಯಬೇಕಾಗಿದೆ. ಕರ್ನಾಟಕದಲ್ಲಿ ಬೆಳೆಯುವ ರೇಷ್ಮೆ ಮತ್ತು ಈ ರೇಷ್ಮೆ ಬೆಳೆಯಲು 
ರೈತರಿಗಿರುವ ಆಸಕ್ತಿ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಎನ್ನುವುದು ನನ್ನ ನಂಬಿಕೆಯ ಮೇಲೆ 
ಫೀ ಫೀರಾಮುಲು ಅವರು ಹೆಚ್‌.ಎಂ.ಟಿ ಬಿ.ಇ.ಎಲ್‌ ಮುಂತಾದ ಕಾರ್ಯಾನೆಗಳಲ್ಲಿ ಮುಖಂಡರಾಗಿ, 
ಅಲ್ಲಿನ ಕಾರ್ಮಿಕರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕಲ್ಪಿಸಿ ಕೊಡುತ್ತಿದ್ದರು, ಅದೇ ಸೌಲಭ್ಯಗಳನ್ನು 
ಸಿಲ್ಕ್‌ ಫಿಲೇಚರ್‌ಗಳಲ್ಲಿರುವ ಕಾರ್ಮಿಕರಿಗೂ ಒದಗಿಸಿಕೊಡಬೇಕು. ಅವರ ಜೀವನವನ್ನು 
ಸುಧಾರಿಸಬೇಕೆಂದು ಹೇಳಬಯಸುತ್ತೇನೆ. ಆ ನೌಕರರಿಗೆ ವೇತನ ಶ್ರೇಣಿಯನ್ನು ನೀಡಿ ಜೊತೆಗೆ 
ಅವರ ಕೆಲಸವನ್ನು ಪೆನಷನಖಲ್‌ ಜಾಬ್‌ ಎಂದು ಪರಿಗಣಿಸಬೇಕು. 


ರೇಷ್ಮೆ ಕೈಗಾರಿಕೆ ಚೆನ್ನಾಗಿ ಬೆಳೆಯಬೇಕಾದರೆ, ದೀರ್ಫಾವಧಿ ಸಾಲಗಳನ್ನು ಕೊಡುವುದರ 
ಜೊತೆಗೆ ಸಾಲ ಸೌಲಭ್ಯಗಳನ್ನೂ ಕಲ್ಪಿಸಿಕೊಡಬೇಕು. ಮಾನ್ಯ ಶ್ರೀ ಶ್ರೀರಾಮುಲು ಅವರು ರೇಷ್ಮೆ 
ಇಲಾಖೆ ಸುಧಾರಣೆ ಮಾಡುತ್ತಾರೆ ಮತ್ತು ಇಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸುತ್ತಾರೆಂದು 
ನನಗೆ ನಂಬಿಕೆ ಇದೆ. ನಮ್ಮ ರಾಜ್ಯದ ರೇಷ್ಮೆ ಕೈಗಾರಿಕೆ ಉನ್ನತ ಮಟ್ಟದಲ್ಲಿ ಬೆಳೆದು, ಬೇರೆ 
ರಾಜ್ಯಗಳೊಂದಿಗೆ ಚಾಲೆಂಜ್‌ ಮಾಡುವ ರೀತಿಯ್ಲಲಿ ಇರಬೇಕೆಂದು ಹೇಳಬಯಸುತ್ತೇನೆ. ಕೈಗಾರಿಕಾ 
ಕ್ಷೇತವಾಗಲೀ, ರೇಷ್ಮೆ ಉದ್ಯಮವಾಗಲೀ ಪೊಲೀಸ್‌ ಇಲಾಖೆಯಾಗಲೀ ಅಥವಾ ಸಾಮಾನ್ವಾಡಳಿಶ 
ಇಲಾಖೆಯಾಗಲಿ-ಎಲ್ಲರೂ ದುರ್ಬಲ ವರ್ಗದವರ ಮತ್ತು ಈ ದೀನದಲಿತರ ಹಿತರಕ್ಷಣೆಯನ್ನೂ 
ಬಯಸಬೇಕೆಂದು ಹೇಳಿ, ಮಾನ್ವ ಮುಖ್ಯ ಮಂತ್ರಿಗಳಿಗೆ ಯಶಸ್ಸನ್ನು ಕೋರಿ ನನ್ನ ಮಾಕನ್ನು 
ಮುಗಿಸುತ್ತೇನೆ. 


76 ": ಟಿ.ಎನ್‌. ನರಸಿಂಹಮೂರ್ತಿ 


ವಿಶ್ವ ವಿದ್ಯಾನಿಲಯ ತಿದ್ದುಪಡಿ ಮಸೂದೆ ಮೇಲಿನ ಚರ್ಚೆ 
(ಜುಲೈ 21, 1977) 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ (ವಿಧಾನಸಭಾ ಕ್ಷೇತ್ರ) :- ಮಾನ್ಯ ಅಧ್ಯಕ್ಷರೇ," 

ಮಾನ್ಯ ಮಂತ್ರಿಗಳು ನಮ್ಮ ಮುಂದೆ ಮಂಡಿಸಿರತಕ್ಕಂಥ ವಿಶ್ವವಿದ್ಧಾನಿಲಯಗಳಿಗೆ ಸಂಬಂಧಿಸಿದ 
ಎರಡನೇ ತಿದ್ದುಪಡಿ ವಿಧೇಯಕವನ್ನು ನಾನು ಸಮರ್ಥನೆ ಮಾಡುತ್ತಾ ಕೆಲವು ಸಲಹೆಗಳನ್ನು ತಮ್ಮ 
ಮೂಲಕ ಮಾನ್ಯ ಮಂತ್ರಿಗಳಿಗೆ ಕೊಡಬೇಕೆಂದಿದ್ದೇನೆ. ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 
ಪ್ರಥಮಬಾರಿಗೆ ಅಂದರೆ ಸ್ವಾತಂತ್ರ್ಯಾನಂತರ ಈ ನಮ್ಮ ವಿಶ್ವವಿದ್ಯಾನಿಲಯಗಳ ಶಿಕ್ಷಣಕ್ಕೆ 
ಸಂಬಂಧಪಟ್ಟಂತೆ ಒಂದು ಪೆಗತಿಪರವಾದಂಥ ಹಾಗೂ ಸಮಗ್ರವಾದಂಥ ಕಾಯಿದೆಯನ್ನು ನಮ್ಮ 
ರಾಜ್ಯ ಸಕಾರದವರು ಜಾರಿಗೆ ತಂದಿದ್ದಾರೆ. ಈ ಮೂಲಕ ನಾವೆಲ್ಲಾ ಹೆಮ್ಮೆ ಪಡುವಂತಹ 
ಸುಧಾರಣೆಗಳನ್ನು ಸರ್ಕಾರದವರು ಕೈಕೊಂಡಿದ್ದಕ್ಕಾಗಿ ನಿಜಕ್ಕೂ ಅವರು ಅಭಿನಂದನೆಗೆ 
ಅರ್ಹರಾಗಿದ್ದಾರೆಂದು ನಾನು ಹೇಳುತ್ತೇನೆ. ಈ ಒಂದು ಕಾಯಿದೆಗೆ ಈಗ ಕೆಲವು ಸಣ್ಣಪುಟ್ಟ 
ತಿದ್ದುಪಡಿಗಳನ್ನು ತಂದಿದ್ದಾರೆ. ಇವು ಬಹಳ ಉಪಯುಕ್ತವಾದಂಥ ತಿದ್ದುಪಡಿಗಳೆಂದು ನಾನು 
, ಸಮರ್ಥನೆ ಮಾಡುತ್ತಿದ್ದೇನೆ. ಈ ಮಾತನ್ನು ಹೇಳುವಾಗ, ಇಲ್ಲಿಯವರೆಗೆ ಯಾವ ವರ್ಗಗಳಿಗೆ 
ವಿಶ್ವವಿದ್ಯಾನಿಲಯದ ಆಡಳಿತದಲ್ಲಿ ಪ್ರಾತಿನಿದ್ಯ ಇರಲಿಲ್ಲವೋ, ಯಾವ ವಿದ್ಯಾರ್ಥಿ ವ್ಯಂದಕ್ಕೆ ಅಲ್ಲಿ 
ಪುರಸ್ಕಾರ ಇರಲಿಲ್ಲವೋ, ಅಂತಹವರಿಗೆಲ್ಲಾ ಪ್ರಾತಿನಿಧ್ಯ ಕೊಡಬೇಕೆಂದುಕೊಂಡು ಸರ್ಕಾರದವರು 
ಈ ತಿದ್ದು ಪಡಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಹರಿಜನ ಮತ್ತು ಗಿರಿಜನರಿಗೆ ಇಲ್ಲಿ ರಿಜರ್‌ವೇಷನ್‌ 
ಕೊಟ್ಟಿರುವುದು ಬಹಳ ಮೆಚ್ಚುವಂತ್ರಾದ್ದಾಗಿದೆ. ವಿಶ್ವವಿದ್ಧಾನಿಲಯದ ಆಡಳಿತದಲ್ಲಿ ನೇರವಾಗಿ ವಿದಾರ್ಥಿ 
ಪಶಿನಿಧಿಗಳು ಭಾಗವಹಿಸುವುದಕ್ಕೆ ಅವಕಾಶ ಕೊಟ್ಟಿರುವುದನ್ನು ನೋಡಿದರೆ. ಸರ್ಕಾರಕ್ಕೆ ವಿದ್ಯಾರ್ಥಿಗಳ 
ಬಗ್ಗೆ ಎಷ್ಟೊಂದು ಕಳಕಳಿ ಇದೆ ಎಂಬುದು ತಿಳಿಯುತ್ತದೆ. ಇದರಿಂದ ವಿದ್ಯಾರ್ಥಿ ವೃಂದಕ್ಕೆ 
ಪಗತಿಪರವಾದಂಥ ಪೋತ್ಸಾಹ ಕೊಟ್ಟಂತೆ ಆಗಿದೆ. ಈ ಕಾರಣದಿಂದ ನಾನು ಈ ವರ್ಗದವರ 
ಪರವಾಗಿ ನಾನು ಮಾನ್ಯ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ನಿನ್ನೆ ದಿವಸ ಮಾನ್ಯ 
ಗಣಾಚಾರಿಯವರು ಈ ಬಗ್ಗೆ ಮಾತನಾಡುವಾಗ ಬಹಳ ಹೆಚ್ಚಿನ ಒಂದು ಉಪಯುಕ್ತವಾದಂಥ 
ಸಲಹೆಗಳನ್ನು ಕೊಡುತ್ತಾರೆಂದು ನಾನು ನಿರೀಕ್ಷೆ ಮಾಡಿದ್ದೆ. ಶ್ರೀಮತಿ ಜಯಲಕ್ಷ್ಮಮ್ಮಣ್ಣಿ ಅವರನ್ನು 
ನಮ್ಮ ಸರ್ಕಾರದವರು ಕರ್ನಾಟಕ ಏಶ್ವವಿದ್ಯಾನಿಲಯದ ಉಪಕುಲಪಶಿಗಳನ್ನಾಗಿ ನೇಮಕ ಮಾಡಲು 
ಕಾರಣವೇನೆಂದರೆ ಅವರು ಒಳ್ಳೆಯ ದಕ್ಷ ಆಡಳಿತಗಾರರಾಗಿದ್ದರೆಂದು. ಅವರು ಒಳ್ಳೆಯ ಪ್ರತಿಭಾನ್ನಿತ 
ವ್ಯಕ್ತಿಯಾಗಿದ್ದರು. ಅವರು ಕಾಲೇಜ್‌ ಪ್ರಿನ್ನಿಪಾಲ್‌ ಆಗಿ ಕೆಲಸ ಮಾಡಿದ್ದರು. ಆದ್ದರಿಂದ ಮೆರಿಟ್‌ 
ಮೇಲೆ ಅವರನ್ನು ಅಲ್ಲಿಗೆ ನೇಮಕ ಮಾಡಲಾಯಿತು. ಜೊತೆಗೆ ಪ್ರಥಮಬಾರಿಗೆ ಹೆಣ್ಣುಮಗಳನ್ನು 
ಈ ಸ್ಥಾನಕ್ಕೆ ನೇಮಕ ಮಾಡಲಾಯಿತು. "ಈ ರೀತಿ ಮಹಿಳೆಯರಿಗೆ ಕೊಟ್ಟ ಗೌರವಕ್ಕಾಗಿ ಅವರು 
ಸರ್ಕಾರವನ್ನು ಅಭಿನಂದಿಸಬೇಕಾಗಿತ್ತು. ಆದರೆ ಅವರು ಬೇರೆ ರೀತಿಯಲ್ಲಿ ಮಾತನಾಡಿದರು. ಈಗ 


ಸಂಸದೀಯ ಪಟು 77 


ಪ್ರಥಮಬಾರಿಗೆ ಸರ್ಕಾರ ನಿಮ್ಮವರ್ಗದ ಹೇಣ್ಣು ಮಗಳೊಬ್ಬಳನ್ನು ಅಂದರೆ ದಕ್ಷತೆಯಿಂದ ಹಾಗೂ 
ಜಯಪುದವಾಗಿ ಕೆಲಸ ಮಾಡುವಂತಹ ಸೆಲ್ಜಿದಾಸ್‌ ಎಂಬ ನಿಮ್ನ ವರ್ಗದ ಹೆಣ್ಣುಮಗಳನ್ನು ಡೈರೆಕ್ಸರ್‌ 
ಆಫ್‌ ಕೊಲಿಜಿಯೇಟ್‌ ಎಜುಕೇಷನ್‌ ಆಗಿ ನೇಮಕ ಮಾಡಲಾಗಿದೆ. ಈ ಒಂದು ನಿರ್ಧಾರ 
ತೆಗೆದುಕೊಂಡಿದ್ದಕ್ಕಾಗಿ ನಾನು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀದೇವರಾಜ ಅರಸ್‌ 
ಅವರಿಗೆ ಹಾಗೂ ಮಾಸ್ಯ ಯಾಹ್ಯಾ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಇವರನ್ನು 
ನೇಮಕ ಮಾಡಿದಕ್ಕೆ ಅಲ್ಲಿ ಇಲ್ಲಿ ಟೀಕೆಗಳು ಸಹ ಬಂತು. ಆದರೆ ಪ್ರಜಾಪ್ರಭುತ್ವದಲ್ಲಿ ಟೀಕೆಗಳು 
ಬಂದರೆ ಅದು ಸ್ವಾಗತಾರ್ಹ. 


ಇನ್ನು ವಿಶ್ವವಿದ್ಯಾನಿಲಯಗಳಲ್ಲಿ ಅಶಾಂತಿ ಇರುವುದಕ್ಕೆ ಮತ್ತು ಅಲ್ಲಿ ವಿದ್ಯಾರ್ಥಿಗಳು 
ಮುಷ್ಕರ ನಡೆಸುತ್ತಿರುವುದಕ್ಕೆ ಕಾರಣಗಳೇನು ಮತ್ತು ಅದರ ಹಿನ್ನೆಲೆ ಏನಿದೆ ಎಂಬುದನ್ನು 
ನೋಡಬೇಕಾಗಿದೆ. ಕೇಂದ್ರದಲ್ಲಿ ಹಾಗೂ ರಾಜ್ಯಗಳಲ್ಲಿ ಆಳುವ ಪಕ್ಷಗಳು ಯಾವುದೇ ಇರಲಿ, ಅದು 
ಮುಖ್ಯವಲ್ಲ ವಿಶ್ವವಿದ್ಧಾನಿಲಯದಲ್ಲಿ ಎಂತಹ ವಾತಾವರಣವಿರಬೇಕು, ವಿದ್ಯಾರ್ಥಿಗಳನ್ನು ನಾವು 
ಯಾವ ರೀತಿ ಬಳಸಿಕೊಳ್ಳಬೇಕು ಮತ್ತು ಅವರ ಮುಂದಿನ ಭವಿಷ್ಠವನ್ನುಯಾವ ರೀತಿ ರೂಪಿಸಬೇಕು 
ಎಂಬುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಮಾನ್ಯ ಕೃಷ್ಣಅಯ್ಕರ್‌ ಅವರು ಹೇಳಿದಂತೆ ಉಪಕುಲಪತಿಗಳು 
ಒಂದು ಹೇಳಿಕೆ ನೀಡಿದ್ದಾರೆ. ಇದರ ಒಂದು ಹಿನ್ನೆಲೆಯನ್ನು ನೋಡಿದಾಗ. ಇದು ಒಂದು 
ಗಂಭೀರವಾದಂಥ ಪ್ರಶ್ನೆ ಎಂಬುದು ತಿಳಿಯುತ್ತದೆ. ಈಗ ಅಲ್ಲಿ ಏನು ಒಂದು ಗಂಭೀರವಾದಂಥ 
ವಾತಾವರಣವಿದೆ ಮತ್ತು ಮುಷ್ಕರಗಳು ಏನು ನಡೆಯುತ್ತಿವೆ, ಇದನ್ನೆಲ್ಲಾ ನೋಡಿದಾಗ ನಾವು 
ಇಂದುಏನು ಒಂದು ಪ್ರಗತಿಪರವಾದಂಥ ಕಾಯಿದೆಗಳನ್ನು ಮಾಡುತ್ತಿದ್ದೇವೆ, ಇವೆಲ್ಲಾ ನುಚ್ಚು 
ನೂರಾಗಬಹುದೆಂದು ಹೇಳುತ್ತಿದ್ದೇನೆ. ಸರ್ಕಾರದವರು ಸಮಯ ಬಂದಾಗ ಈ ಸದನದ ಹಾಗೂ 
ಸಾರ್ವಜನಿಕರ ಅಭಿಪ್ರಾಯ ಪಡೆದುಕೊಂಡು ಕಮಿಷನ್‌ಗಳನ್ನು ನೇಮಕ ಮಾಡುತ್ತಾರೆ. ಅದೇ 
ರೀತಿ 1971-72ರಲ್ಲಿ ಜಾನ್‌ ಮಥಾಯ್‌ ಕಮೀಷನನ್ನು ಸರ್ಕಾದವರು ನೇಮಕ ಮಾಡಿದರು. ಸರ್ಕಾರಕ್ಕೆ 
ಬಹಳ ಒತ್ತಡ ಬಂದಿದ್ದರಿಂದ ಈ ರೀತಿ ಒಂದು ಕಮಿಷನ್‌ ನೇಮಕ ಮಾಡಲಾಯಿತು. ನಂತರ 
ಅವರು ವಿಚಾರ ಮಾಡಿ ಕೊಟ್ಟ ವರದಿ ಈಗ ಎಲ್ಲಿದೆ ಎಂಬುದು ಗೊತ್ತಿಲ್ಲ. ಲೈಬ್ರರಿಯಲ್ಲಿದೆಯೋ, 
ಲೆಜಿಸಲೇಟರ್‌ ಸೆಕೆಟೇಧಿಯಟಿನಲ್ಲಿದೆಯೋ.ಅಥವಾ ಸರ್ಕಾರ ಹತ್ತಿರವಿದೆಯೋ ಗೊತ್ತಿಲ್ಲ. ಒಂದು 
ಕಮೀಷನ್‌ ನೇಮಕ ಮಾಡುವುದರ ಉದ್ದೇಶವಾದರೂ ಏನು?. ನಂತರ ಆಲ್ಲಿಯ ತಜ್ಞರು ಕೊಟ್ಟ 
ವರದಿಯನ್ನು ಈ ರೀತಿ ಬಿಸಾಡುವುದು ಸರಿಯಲ್ಲ. ಯಾವ ವರದಿಗಳನ್ನು ತರಿಸಿಕೊಂಡು 
ಅವುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ಕೊಡಲು ಸರ್ಕಾರಕ್ಕೆ ಧೈರ್ಯವಿರದಿದ್ದರೆ. ಸಾಮರ್ಥ್ಯವಲ್ಲದಿದ್ದರೆ. 
ಆಂತಹ ವರದಿಗಳನ್ನು ಕೊಡುವಂತೆ ಕಮೀಷನ್‌ಗಳನ್ನು ನೇಮಕ ಮಾಡುವುದೇ ತಪ್ಪು ಇದರ 
ಬಗ್ಗೆ ಉದಾಸೀನ ಸಲ್ಲದು ಎಂದು ಹೆಳುತ್ತೇನೆ. ಅವರು ವರದಿ .ಕೊಟ್ಟ ಮೇಲೆ ಜಾರಿಗೆ ತರಬೇಕು. 
ಅವುಗಳ ಬಗ್ಗೆ ಇಷ್ಟೊಂದು ನಿರುತ್ನಾಹ ತೋರಬಾರದೆಂದು ಹೇಳುತ್ತೇನೆ. 


78 ಟಿ.ಎನ್‌. ನರಸಿಂಹಮೂರ್ತಿ 


ಇನ್ನು ಆಡಿನಿಸ್ಟೇಟಿವ್‌ ಸೈಡ್‌ನಲ್ಲಿ ಹರಿಜನ ಮತ್ತು ಗಿರಿಜನರಿಗೆ ಪಾತಿನಿಧ್ಯ ಕೊಟ್ಟಿರುವಂತೆ 


ಟೀಚಿಂಗ್‌ ಸೈಡ್‌ನಲ್ಲಿಯೂ ಸಹ ಕೊಡಬೇಕು. ಆಕ್ಷಾಡಮಿಕ್‌ ಸೈಡ್‌ನಲ್ಲಿ ಫಸ್ತ್‌-ಕ್ಷಾಸ್‌ ಮತ್ತು 
ಫಸ್ಟ್‌ ರ್ಯಾಂಕ್‌ ಬಂದರೆ ಮಾತ್ರ ಕೊಡುತ್ತೇವೆಂದು ತಾವು ಹೇಳವುದಾದರೆ ಯಾರೂ ಆ ಜಾಗಕ್ಕೆ 
ಬರುವುದಕ್ಕಾಗುವುದಿಲ್ಲ. ಆದ್ದರಿಂದ ಮಾನ್ಯ ಮಂತ್ರಿಗಳು ಈ ಬಗ್ಗೆ ಮತ್ತೊಮ್ಮೆ ಪಗತಿಪರವಾದಂಥ 
ರೀತಿಯಲ್ಲಿ ಯೋಚನೆ ಮಾಡಿ ಟೀಚಿಂಗ್‌ ಸೈಡ್‌ನಲ್ಲಿಯೂ ರಿಜರ್‌ವೇಷನ್‌ ಇಡಬೇಕೆಂದು 


ಪೇಳುತೇನೆ. 


ಇನ್ನು ವಿದ್ಯಾರ್ಥಿ ಪ್ರತಿನಿಧಿಗಳು ಚುನಾವಣೆಯಲ್ಲಿ ಆರಿಸಿ ಬರುವವರೆಗೆ ರಾಜ್ಯಪಾಲರು 
ನಾಮಕರಣ ಮಾಡಿರುವುದು ಸಮಯೋಜಿತವಾಗಿದೆ. ಚುನಾವಣೆಯನ್ನು ನಡೆಸಬೇಕು ಎಂಬುದರ 
ಬಗ್ಗೆ ಎಲ್ಲರಿಗೂ ಕಳಕಳಿ ಇದೆ. ಆದರೆ ಚುನಾವಣೆ ನಡೆಯುವವರೆಗೆ ನಾಮಕರಣ ಮಾಡಿದಂಥ 
ಸದಸ್ಮರನ್ನೇ ಇಟ್ಟುಕೊಂಡು ಸೆನೆಟ್‌, ಸಿಂಡಿಕೇಟ್‌ ಹಾಗೂ ಅಕ್ಕಾಡಮಿಕ್‌ ಕೌನ್ನಿಲ್‌ಗಳು ತಮ್ಮ 
ಕೆಲಸವನ್ನು ಶೀಘ್ರವಾಗಿ ನಡೆಸಿಕೊಂಡು ಹೋಗುವಂತಾಗಬೇಕೆಂದು ಮಾನ್ಯ ಮಂತ್ರಿಗಳು ಈಗ 
ಏನು ಒ೦ದು ಪಗತಿಪರವಾದಂಥ ತಿದ್ದುಪಡಿ ಮಸೂದೆಯನ್ನು ತಂದಿದ್ದಾರೆ. ಇದಕ್ಕೆ ನಾನು ನನ್ನ 
ಮನಃ ಪೂರ್ವಕವಾದಂಥ ಬೆಂಬಲವನ್ನು ಕೊಡುತ್ತೇನೆ. ಮುಖ್ಯವಾಗಿ ಸರ್ಕಾರದವರು ಏನು 
ಒಂದು ಸುಧಾರಣೆಗಳನ್ನು ಕೈಗೊಳ್ಳುತ್ತಾರೆ ಅವುಗಳನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಪ್ರಯತ್ನ 
ಮಾಡಬೇಕೆಂದು ಹೇಳಿ, ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮಗೆ ವಂದಿಸಿ ಮಾನ್ಯ 
ಮಂತ್ರಿಗಳಿಗೂ ವಂದಿಸಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. 


ಸಂಸದೀಯ ಪಟು 79 


ಮೈಸೂರು ವಿಶ್ವವಿದ್ಯಾನಿಲಯದ ಅವ್ಯವಹಾರದ ಮೇಲಿನ ಚರ್ಚೆ 
(ಜುಲೈ 31. 1978) 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ವಿಧಿನಿಯಮ 
ಬಹಳ ಸ್ಪಷ್ಟವಾಗಿದೆ ಎಂದು ನಾನು ಹೇಳುತ್ತೇನೆ, ಮಾನ್ಯ ಕುಲಪ ತಿಗಳಿಗೆ ಅಧಿಕಾರ ಇದೆ, ಬೇರೆ 
ಇನ್ನಾರಿಗೂ ಇಲ್ಲ. ಆದರೆ ನಾನು ಹೇಳತಕ್ಕಂಥಾದ್ದು ಏನೆಂದರೆ. ಈವೊತ್ತಿನ ದಿವಸ ಯಾವುದೇ 
ಯೂನಿವರ್ಸಿಟಿ ಆಗಲಿ ಅದರಲ್ಲಿ ಯಾವರೀತಿಯ ಅವ್ಯವಹಾರ ಇದ್ದರೂ ಕೂಡ ಅದನ್ನು ತನಿಖೆ 
ಮಾಡುವುದಕ್ಕೆ ಅಥವಾ ವಿರೋಧ ಮಾಡುವುದಕ್ಕೆ ಅವರಿಗೆ ಸಶಂತವಾದ ಅವಕಾಶ ಇದೆ. ಅಲ್ಲದೇ 
ಸರ್ಕಾರ ಅಭಿಪ್ರಾಯವನ್ನೂ ಸಹ ತೆಗೆದುಕೊಂಡು ಆ ಮೂಲಕವೂ ಕೂಡ ಇದರ ಬಗ್ಗೆ ತನಿಖೆ 
ಮಾಡುವುದಕ್ಕೆ ಅವಕಾಶ ಇದೆ. ಈ ಎರಡು ಸಂದರ್ಭದಲ್ಲೂ ಸಹ ಅವರು ತನಿಖೆ ಮಾಡಬಹುದು. 
ನಾನು ಹೇಳುವುದು ಏನೆಂದರೆ ಛಾನ್ನಲರ್‌ ಸ್ವತಂತ್ರವಾಗಿದ್ದರೂ ಕೂಡ ಕೊನೇ ಪಕ್ಷ ಒಂದು 
ಸೌಜನ್ಯಕ್ನಾದರೂ ಸಹ ಸರ್ಕಾರವನ್ನು ಕೇಳಿದರೋ ಇಲ್ಲವೋ ನನಗೆ ಅದರ ಮಾಹಿತಿ ಗೊತ್ತಿಲ್ಲ. 
ಒಂದು ವೇಳೆ ಸರ್ಕಾರವನ್ನು ಕೇಳಿದ್ದರೆ ಸಂತೋಷ. ಕೇಳದೇ ಹೋಗಿದ್ದರೆ ಒಂದು ಸೌಜನ್ನಕ್ಕಾದರೂ 
ಕೂಡ ಸರ್ಕಾರದ ಒಂದು ಸಲಹೆಯನ್ನು ಪಡೆಯಬೇಕಾಗಿತ್ತು ಎಂದು ಬಹಳ ನಮವಾಗಿ ಈ 
ಸಲಹೆಯನ್ನು ಮಾಡುತ್ತೇಣೆ. ಯಾವುದೇ ಒಂದು ಸಮಿತಿಯನ್ನು ನೇಮಕ ಮಾಡತಕ್ಕಂಡಾ ಕಾಲದಲ್ಲಿ 
ಪೂರ್ವಭಾವಿಯಾಗಿ ಇದರ ಆಗು ಹೋಗುಗಳ ಬಗ್ಗೆ ತಕ್ಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದಕ್ಕೆ 
ಈ ಎರಡೂ ಸದನಗಳು ಸೇರಿ ಒಂದು ಸಮಗ್ರವಾದ ಅಧಿಕಾರವನ್ನು ಅವರಿಗೆ ಕೊಟ್ಟಿರುವಾಗ ಆ 
ಪಕಾರ ಈ ವಿಷಯ ಏನಾದರೂ ಸಿಂಡಿಕೇಟ್‌ ಮುಂದೆ ಹೋಗಿತ್ತೇ ಅಥವಾ ಅವರು ಸರ್ಕಾರದ 
ಸಲಹೆಯನ್ನು ಏನಾದರೂ ಪಡೆದಿದ್ದರೇ ಎಂದು ನಾನು ಕೇಳುತ್ತೇನೆ. ಈ ಒಂದು ವರದಿಯಲ್ಲಿ 135 
ಪುಟಗಳು ಏನು ಇವೆ, ಇದನ್ನು ಒಂದು ಸಾರಿ ಅಲ್ಲ ಎರಡು ಸಾರಿ ಓದಿದ್ದೇನೆ. ಈ ಈಜುವ 
೪ವನ್ನು ನಾನು ಸೆನೆಟ್‌ ಸದಸ್ನನಾಗಿದ್ದಾಗಲೂ ಹೋಗಿ ನೋಡಿರಲಿಲ್ಲ ಮೊನ್ನೇ ತಾನೇ ಮೈಸೂರಿನ 
€ ಲಿಂಗಯ್ಯ ಅವರ ಜೊತೆಯಲ್ಲಿ 10-3) ಗಂಟೆಗೆ ಹೋಗಿ ನೋಡಿಕೊಂಡೆ ಬಂದೆ, ಅಲ್ಲಿ 
ಪರಿಸ್ಥಿತಿ ಹೇಗೆ ಇದೆ ಅನ್ನುವುದನ್ನು ಶಿಳಿದುಕೊಂಡು ಬಂದೆ. ನಾನು ಈ ವರದಿಯನ್ನು ಓದಿದಾಗ 
ಬಹಳ ದುಃಖವಾಯಿತು ಮಾನ್ಯ ವೆಂಕಟಸ್ವಾಮಿ ಅವರ ಮೇಲೆ ನನಗೆ ಬಹಳ ಗೌರವ ಇದೆ, 
ಅವರು ಒಬ್ಬ ಉನ್ನತ ಮಟ್ಟದ ವೃಕ್ತಿ ಮತ್ತು ಶೇಷ್ಠ ನ್ಯಾಯಾಲಯಲ್ಲಿ ಅತಿ ಜವಾಬ್ದಾರಿಯಿಂದ ಕೆಲಸ 
ಮಾಡಿದಂಥವರು. ಆದರೆ ಈ ವಿಷಯದಲ್ಲಿ ಅಂದಿನ ರಾಜಕೀಯ ಪಾತಾವರಣ ಏನು ಇತ್ತೋ 
ಅವರೇನಾದರೂ ಕಲೆಬಾಗಬೇಕಿತ್ಲೋ ಏನೋ ನನಗೆ ಗೊತ್ತಿಲ್ಲ ಈ ಒಂದು ವರದಿಯನ್ನು ಓದಿದ 
ಕಾಲದಲ್ಲಿ ನನಗೆ ಬಹಳ ದುಃಖವಾಯಿತು. ಅಲ್ಲಿರತಕ್ಕಂತಹ ಮ್ಯೂಸಿಯಂ, ಲೈಬರಿ, ಲ್ಯಾಬೋರೇಟರಿಸ್‌ 
ಮತ್ತು ಬಿಲ್ಲಿಂಗ್ಸ್‌ ಈ ಯಾವುದರ ಬಗ್ಗೆಯೂ ಹೋಗಿ ಅವರು ತನಿಖೆ ಮಾಡಲಿಲ್ಲ. ಕೇವಲ 


y 1 
ತ 


) 


[2 


ಅವರು ಏನು ಉಪಯೋಗ ಮಾಡಿಕೊಳ್ಳುತ್ತಿದ್ದರೋ ಅದರ ಮೇಲೆ ಅವರು ಕಾನ್‌ಸೆಂಟೇಟ್‌ 


80 ಟಿ.ಎನ್‌. ನರಸಿಂಹಮೂರ್ತಿ 


ಮಾಡಿದ್ದಾರೆ. ಯೂನಿವರ್ಸಿಟಿ ಅಥಾರಿಟೀಸ್‌ ಎಂದರೆ, ಭಾನ್ಸಲರ್‌, ವೈಸ್‌ಛಾನ್ನಲರ್‌, ರಿಜಿಸ್ಟಾರ್‌ 
ಮತ್ತು ಕಂಟ್ರೋಲರ್‌ ಆಫ್‌ ಎಗ್ಗಾಮಿನೇಷನ್ಸ್‌ ಇವೆಲ್ಲಾ ಸೇರಿರುತ್ತದೆ. ಇಷ್ಟೇ ಅಲ್ಲದೆ ಸೆನೆಟ್‌, 
ಸಿಂಡಿಕೇಟ್‌ ಮತ್ತು ಅಕಾಡಮಿಕ್‌ ಕೌನ್ಸಿಲ್‌ ಇವೂ ಸಹ ಸೇರಿರುತ್ತವೆ. 

ಶ್ರೀ ವಿ.ಎಸ್‌. ಕೃಷ್ಣ ಅಯ್ಯರ್‌ :- ಟರ್ಮ್‌ ಆಫ್‌ ರೆಫಿರೆನ್ಸ್‌ಸ್‌ ಏನು ಇದೆಯೋ 
ಅದರ ಪ್ರಕಾರ ಕೆಲಸ ಮಾಡಿದ್ದಾರೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಅದೇನೇ ಇರಲಿ, ನಾನು ತಮ್ಮ ಮುಖಾಂತರ 
ಮಾನ್ಯ ಮಂತ್ರಿಗಳ ಗಮನವನ್ನು ಈ ಸಂದರ್ಭದಲ್ಲಿ ಸೆಳೆಯುವುದೇನೆಂದರೆ, ದಯಮಾಡಿ 
ಅಡ್ಡೋಕೇಟ್‌ ಜನರಲ್‌ರವರೊಡನೆ ತಾವು ವಿಶೇಷವಾದ ಸಂಪಕ್ಕ ಬೆಳೆಸಿ ಅವರ ಸಲಹೆಯನ್ನು 
ಪಡೆಯಬೇಕೆಂದು ಕೇಳುತ್ತೇನೆ. ಮತ್ತು ಇನ್ನೊಂದು ವಿಷಯ ಏನೆಂದರೆ, ಈ ಒಂದು ವರದಿ 
ಏನು ಇದೆ ಈ ಒಂದು ವರದಿಯನ್ನು ತಯಾರು ಮಾಡಲಿಕ್ಕೆ ಉಪಕುಲಪತಿಗಳಿಗೆ ಅಧಿಕಾರ 
ಇದೆಯೇ ಅನ್ನುವುದು ಒಂದು, ಮತ್ತೊರದು ವಿಷಯ ಏನೆಂದರೆ ಶ್ರೀ ವೆಂಕಟಸ್ಪಾಮಿಯವರು 
ಈ ವಿಧಿ ನಿಯಮಗಳಿಗಮುಸಾರವಾಗಿ ಅವರು ಇದನ್ನು ಸಂಗ್ರಹಣೆ ಮಾಡಿದ್ದರೇ? ಇದನ್ನೆಲ್ಲಾ 
ಸಮಗ್ರವಾಗಿ ತಿಳಿದುಕೊಳ್ಳುವುದಕ್ಕೆ ಅಡ್ವೋಕೇಟ್‌ ಜನರಲ್‌ರವರನ್ನು ಈ ಸಭೆಗೆ ಕರೆಸುವುದಕ್ಕೆ 
ರಾಜ್ಕಾಂಗದಲ್ಲಿ ಅವಕಾಶ ಇದೆ. ಆದುದರಿಂದ ಅವರಿಗೆ ಸುಮನ್‌ ಮಾಡಿ ಅವರಿಂದ ಸಲಹೆಯನ್ನು 
ಪಡೆಯಬೇಕು ಎರಿದು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳುತ್ತೇನೆ. ಇದನ್ನು ಯೂನಿವರ್ಸಿಟಿ 
ಮುಂದೆ ಕಳುಹಿಸಬೇಕೇ ಅಥವಾ ಸಿಂಡಿಕೇಟ್‌ ಮುಂದೆ ಕಳುಹಿಸಬೇಕೇ ಅಥವಾ ಏನು ಮಾಡಬೇಕು 
ಅನ್ನುವ ಬಗ್ಗೆ ಒಂದು ಸಮಗ್ರವಾದ ಸಲಹೆಯನ್ನು ಅವರಿಂದ ಪಡೆಯುವುದಕ್ಕೆ ಅನುಕೂಲ 
ಮಾಡಿಕೊಟ್ಟರೆ ಅನಂತರ ಇದರ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಒಂದು ಸ್ಪಷ್ಟೀಕರಣ ಸಿಕ್ಕಿದಂತಾಗುತ್ತದೆ. 
ಈ ಒಂದು ವರದಿಯನ್ನು ಯೂನಿವರ್ಸಿಟಿಯ ಅಭಿಪ್ರಾಯಕ್ಕೆ ಕಳುಹಿಸುವುದಕ್ಕೆ ಯೋಗ್ಯವಾಗಿದೆ 
ಏಂದು ನಾನು ಸಲಹೆ ಮಾಡುತ್ತೇನೆ. 


ಇನ್ನು ಈ ಬಗ್ಗೆ ಭಾಷಣ ಮಾಡಕಕ್ಕಂಥಾ ಕಾಲದಲ್ಲಿ ಕೆಲವು ಸದಸ್ಕರು ಉಪಕುಲಪತಿಗಳ 

ಬಗ್ಗೆ ಹೇಳಿದ್ದಾರೆ. ನಾನು ಕೂಡ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ. ಶ್ರೀಮಾನ್‌ ಡಿ.ವಿ. 
ಅರಸು ರವರು ನನ್ನ ಬಂಧುವೇನೂ ಅಲ್ಲ. ಅವರ ಒಂದು ಸೇವೆ ಇದರಲ್ಲಿ 10 ವರ್ಷ ಅಂತ 
ಹೇಳಿದ್ದಾರೆ. ನನಗೆ ಚೆನ್ನಾಗಿ ಗೊತ್ತು. ನಾನು ಬಿ.ಎ. ಓದುತ್ತಿದ್ದಾಗ ಅವರು ಲೆಕ್ಷರರ್‌ ಆಗಿದ್ದರು. 
ಅವರು 1957ರಿಂದ ಇಲ್ಲಿಯವರೆಗೆ ಈ ವಿಶ್ವವಿದ್ಧಾನಿಲಯದಲ್ಲಿ ಬಹಳ ನಮವಾದ ಸೇವೆಯನ್ನು 
ಸಲ್ಲಿಸಿಕೊಂಡು ಬಂದಿದ್ದಾರೆ. ಸುಮಾರು 15 ವರ್ಷದ ಮೇಲ್ಲಟ್ಟು ಅವರು ಬಹಳ ನಮ್ರವಾಗಿ 
ಸೇವೆಯನ್ನು ಸಲ್ಲಿಸಿದ್ದಕ್ಕೇನೇ ಅವರು ಈ ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದು. ಬಹಳ ಜವಾಬ್ದಾರಿಯಿಂದ 
ತಮ್ಮ ಸೇವೆಯನ್ನು ಈ ಒಂದು ವಿಶ್ವವಿದ್ಧಾನಿಲಯಕ್ಕೆ ನೀಡುತ್ತಾ ಬಂದಿದ್ದಾರೆ. ಅಲ್ಲದೆ ಅವರು 


ಸಂಸದೀಯ ಪಟು 81 


ಲೆಕ್ಷರರ್‌ ಆದಾಗಿನಿಂದಲೂ ಕೂಡ ತಮ್ಮ ಜವಾಬ್ದಾರಿಯನ್ನು ಆರಿತು ಚೆನ್ನಾಗಿ ಸೇವೆ ಸಲ್ಲಿಸುತ್ತಾ 
ಬಂದಿದ್ದಾರೆ. ಅಲ್ಲದೆ ಈ ಹಿಂದೆ ಇದ್ದಂಥಾ ಶ್ರೀಮಾನ್‌ ಜವರೇಗೌಡರಿಗೂ ಮತ್ತು ಶ್ರೀ 


ಶ್ರೀಮಾಲಿಯವರಿಗೂ ಕೂಡ ಪ್ರೈವೇಟ್‌ ಸೆಕ್ರೆಟರಿಯಾಗಿದ್ದರು ಮತ್ತು ಕರೆಸ್ಥಾಂಡೆಂಟ್‌ ಕೋರ್ಸ್‌ಗೆ 
ಡೈರಕ್ಷರ್‌ ಸಹ ಆಗಿದ್ದರು ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. 


ತ್ರೀ ಆರ್‌. ದಯಾನಂದಸಾಗರ್‌ :- ಅಂತಹವರು ಮೈಸೂರು ವಿಶ್ವವಿದ್ಧಾನಿಲಯದ 
ಉಪಕುಲಪತಿಗಳಾಗಿದ್ದು ನಮ್ಮ ದೌರ್ಭಾಗ್ಯ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಅವರ ದಕ್ಷತೆ ಮತ್ತು ಸೇವಾ ಮನೋ 
ಭಾವನೆಯನ್ನು ಮೆಚ್ಚಿ ಅಂದು ನೇಮಕಗೊಂಡಿದ್ದ ಉಪಕುಲಪತಿಗಳ ಆಯ್ಕೆ ಸಮಿತಿಯು, ಇವರೇ 
ಉಪಕುಲಪತಿ ಸ್ಥಾನಕ್ಕೆ ಅರ್ಹರೆಂದು ಪರಿಗಣಿಸಿದೆ. ಆ ಸಮಿತಿಯ ತೀರ್ಮಾನವನ್ನು ನಾವಿಂದು 
ಈ ಘಳಿಗೆಯಲ್ಲಿ ಪ್ರಶ್ನೆ ಮಾಡುವುದು ಸರಿಯಲ್ಲವೆಂದು ನನ್ನ ಭಾವನೆ. ಅವರು ಮೈಸೂರು ವಿಶ್ವ 
ವಿದ್ಯಾನಿಲಯದ ಉಪಕುಲಪತಿಗಳಾಗಿಬಂದಮೇಲೆ ಒಳ್ಳೆಯ ಕೆಲಸಗಳನ್ನು ಮಾಡಿ, 
ವಿಶ್ವವಿದ್ಧಾನಿಲಯವನ್ನು ನಾನಾ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಿದ್ದಾರೆ. ಶ್ರೀಮಾಲಿಯವರು ಇವರ 
ಗುರುಗಳಾಗಿದ್ದ ಕಾರಣ ಅವರನ್ನು ಮೆಚ್ಚಿಸಲಿಕ್ಕಾಗಿ ಅವರಿಗೆ ವಿಶ್ವವಿದ್ಧಾನಿಲಯದಲ್ಲಿ ಸ್ಥಾನವನ್ನು 
ಕೊಟ್ಟರೆಂದು ವರದಿಯಲ್ಲಿ ಹೇಳಲಾಗಿದೆ. ಮಾಷ್ಯ ಶಿಪಹ್ಪಸಪರಿಗೆ ಗೊತ್ತಿರುವಂತೆ, ಶ್ರೀ ಮಾಲಿಯವರು 
ಅಂದು ತಮ್ಮ ಪ್ರಭಾವವನ್ನು ಬೀರಿ ಯೂನಿವರ್ಸಿಟಿ ಗ್ರಾಂಟ್‌ ಕಮಿಷನ್‌ನಿಂದ ಲಕ್ಷಾಂತರ 
ರೂಪಾಯಿಗಳನ್ನು ಮಾನಸ ಗಂಗೋತ್ರಿಗೆ ಶ೦ದರು. ಕುವೆಂಪು ಮತ್ನು ಶ್ರೀಮಾಲಿಯವರ ಶ್ರಮದ 
ಪ್ರತೀಕವಾಗಿ ನಿಂತಿದೆ ಮಾನಸಗಂಗೋತ್ರಿ. 


TY 


Discussion on a matter of Public Interest under rule 138. 


re: Report of the One man Commission into the affairs of the 


Mysore University (Debate Continued) 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ (ವಿಧಾನ ಸಭಾ ಕ್ಷೇತ್ರ) : ಸನ್ಮಾನ್ಯ ಅಧ್ಯಕ್ಷರೇ, ಈ 
ದಿನ ಅಂತಿಮವಾಗಿ ನಾವು ಬಹು ಮುಖ್ಯವಾದಂಶ ಒಂದು ವರದಿಯ ಬಗ್ಗೆ ಚರ್ಚೆ ಮಾಡುತ್ತಿದ್ದೇವೆ. 
ಇಂದು ಚರ್ಚೆಮಾಡತಕ್ಕ ವರದಿಯಾದರೂ ಮೈಸೂರು ವಿಶ್ವವಿದ್ಧಾನಿಲಯದ ಕಾಯಿದೆಗಳ ರೀತ್ವಾ; 
ವಿಧಿನಿಯಮ 8ರ ರೀತ್ಕಾ; ಮೈಸೂರು ವಿಶ್ವವಿದ್ಧಾನಿಲಯದ ಕುಲಪತಿಗಳಾದ ಹಾಗೂ ನಮ್ಮ 
ರಾಜ್ಯಪಾಲರಾದ ಶ್ರೀಮಾನ್‌ ಗೋವಿಂದ ನಾರಾಯಣರವರು ಕುಲಪತಿಯಾಗಿ ಕಳೆದ ಒಂದು 
ವರ್ಷದಿಂದ ಇದ್ದಾರೆ. ವಿಶ್ವವಿದ್ಯಾನಿಲಯದ ಕಾಯಿದೆ ರೀತ್ವಾ ನಿವೃತ್ತ ನ್ಯಾಯಾಧೀಶರಾದ 
ವೆಂಕಟಸ್ಪಾಮಿಯವರು ಮೆ ಸೂರು ವಿಶ್ವವಿದ್ಧಾನಿಲಯದ ವ್ಯವಹಾರಗಳ ಬಗ್ಗೆ ತನಿಖೆ ನಡೆಸಿದ್ದಾರೆ 


82 ಟಿ.ಎನ್‌. ನರಸಿಂಹಮೂರ್ತಿ 


ಎನ್ನತಕ್ಷಂಥದರ ಬಗೆ ಮತ್ತೆ ನಾನು ಸಷೀಕರಣ ಮಾಡಬೇಕಾಗಿಲ್ಲ. ಮಾನ, ಅಧಕರೇ, ಬಹಳ 
Ger) [a A 2 ಲ'ಟ ದಾ Fo) px 
ಮುಖ್ಯವಾದಂಥ ಈ ಕಾಯಿದೆಯ ವಿವರಣೆಗೆ ಬರುವುದಕ್ಕೆ ಮುಂಜೆ ಒಂದು ವಿಷಯವನ್ನು 


ಪಸ್ತಾಪ ಮಾಡಿದರೆ, ಈ ಸದನದ ಎಲ್ಲಾ ವಲಯದ ಸದಸ್ಕರು ಅನ್ನಥಾ ಭಾವಿಸುವುದಿಲ್ಲ. ಎಂದು 
ನಾನಾದರೂ ತಿಳಿದುಕೊಂಡಿದ್ದೇನೆ. 1977ನೇ ಇಸವಿ ನಮ್ಮ ರಾಷ್ಟದಲ್ಲಿ ಅತ್ಯಂತ ಗಂಭೀರವಾದಂಥ 
ಒಂದು ಇತಿಹಾಸದ ಇಸವಿ ಎನ್ನುವುದನ್ನು ನಾವು ಮರೆಯುವ ಹಾಗಿಲ್ಲ. ರಾಷ್ಟ್ರದಲ್ಲಿ 
ಕನ್ಮಾಕುಮಾರಿಯಿಂದ ಹಿಡಿದು ಹಿಮಾಚಲ ಪದೇಶದವರೆಗೆ ಒಂದು ಗಂಭೀರವಾದ ರಾಜಕೀಯ 
ಬದಲಾವಣೆಯೇ 1977ನೇ ಇಸವಿಯಲ್ಲಿ ನಡೆಯಿತು. ಕಾಂಗೆಸ್‌ ಪಕ್ಷವು 390 ವರ್ಷಗಳ ಕಾಲ ಈ 
ದೇಶಕ್ಕ ನಮತೆಯಿಂದ ಸೇವೆ ಸಲ್ಲಿಸಿ ಪಗತಿ ಪರವಾದ ಸಾಧನೆಗಳನ್ನು ಮಾಡಿ ಅಧಿಕಾರ ಗದ್ಭುಗೆಯಿಂದ 

ಇಳಿಯಿತು. ನೂತನವಾಗಿ ಅಧಿಕಾರಕ್ಕೆ ಬಂದಂತ ಪಕ್ಷ ನಮ್ಮ ರಾಷ್ಟ್ರದಲ್ಲಿ ವಿನು ಒಂದು ವಾಠಾವರಣ 
ನಿರ್ಮಾಣ ಮಾಡಿತು ಎನ್ನುವಂಶಾದಧ್ಧನ್ನು ನಿಷಕ್ಷಪಾತವಾಗಿ ಯೋಚನೆ ಮಾಡುವಂಥ ಅಗತ್ವ ಇದೆ. 


ಖಾ 
ನನ್ನ ಭಾಷಣವನ್ನು ಮಾನ್ಯ ಸುಬಿಯನವರು ಶಾಂತ ರೀತಿಯಿಂದ ಕೇಳಬೇಕು. 
[v [oe] [9] 


ಅನ್‌ಪಾರ್ಲಿಮೆಂಟರಿ ಪದಗಳು ಇದರೆ ಠೆಗೆದುಹಾಕಿ. 1977 71ನೇ ಮ ಈ ಏಕ ಸದಸ್ಯ 


ಸಮಿತಿ ನೇಮಕವಾಯಿತು. ಒಂದು ಅಂಶವನ್ನು ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ: ಮಾನ್ಯ 
ಸುಬ್ಬಯ್ಯ ಶೆಟ್ಟರಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಏಕಸದಸ್ಯ ಸಮಿತಿಯ ವರದಿಯ 
ಬಗ್ಗೆ ಪಸ್ತಾಪ ಮಾಡುವಾಗ ಅದರ ಹಿನ್ನೆಲೆ ಏನಿದೆ ಎನ್ನುವುದನ್ನು ಮರೆಯಬಾರದು ಎಂದು ಈ 
ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ. 1977ನೇ ಇಸವಿ ಎಂದು ನಾನು ಏನು ಹೇಳಿದೆ; ಅದಕ್ಕೆ 
ರಾಜಕೀಯ ಬಣ್ಣ ಕೊಡತಕ್ಕದ್ದು ಬೇಡ: ರಾಷ್ಟ್ರದ 52 ಕೋಟಿ ಜನತೆ ಅಂಥ ಒಂದು ಪ ರಿಸ್ಥಿತಿಯನ್ನು 
ಎದುರಿಸಿದ್ದಾರೆ 


ಶೀ ಎಸೆ. ಸುಬ್ಬಯ್ಯ :- ಒಂದು ಪಿಟೀಲು ಕೊಡುತ್ತೇವೆ ಮುಖ್ಯಮಂತ್ರಿಗಳ ಹಿಂದುಗಡೆ 


ಶ್ರೀ ಎಂ.ಸಿ. ಪೆರುಮಾಳ್‌ :- ತಾವು ಜಾಲ್ರೆ ತೆಗೆದುಕೊಂಡು ಬನ್ನಿ. 


Nes 


[ನ pe rd ವ ಬ. 
ತೀ ಟಿ.ಎನ್‌. ನರಸಿಂಹಮೂರ್ತಿ :- ಅದ್ವಕ್ಷರೇ, ತಮ್ಮ ಅಪ್ಪಣೆ ಪಡೆದು ನಾನು 
pS ನಿ pe ಮೊೋಂಬಲಾನಿ 
ಮಾತನಾಡುತ್ತಿದ್ದ; ಮಾನ್ಯ ಸದಸ್ಮರುಗಳು ಭಾಷಣ ಮಾಡುವಾಗ ನಾನು ಏಶ್ತಾಸದಿಂದ ಕೇಳಿದ್ದೇನು; 
[$3 


ಸಂಸದೀಯ ಪಟು $3 


ಶಾಂತರೀತಿಯಿಂದ ಕೇಳಿದ್ದೇನೆ. ನನ್ನ ಭಾಷಣದಲ್ಲಿ ಹೆಚ್ಚು ಕಡಿಮೆ ಆದರೆ ಅಧ್ಯಕ್ಷರು ವಿವರಣೆ 
ಕೊಡುತ್ತಾರೆ. 1977ನೇ ಇಸವಿ ಮಾರ್ಚಿ ನಂತರ ನಮ್ಮ ರಾಷ್ಟ್ರದಲ್ಲಿ ಒಂದು ಹೊಸ ಯುಗ 
ಪ್ರಾರಂಭವಾಯಿತು. ಇದಕ್ಕೆ ಮೊದಲು ಕಾಂಗ್ರೇಸ್‌ ಪಕ್ಷದ ಹೆಸರಿನಲ್ಲಿ ಕೇಂದ್ರದಲ್ಲಿ ಆಡಳಿತ ನಡೆಸಿದ್ದಾರೆ; 
ರಾಜ್ಯಗಳಲ್ಲಿ ಆಡಳಿತ ನಡೆಸಿದ್ದಾರೆ. ಈ ರೀತಿ 30 ವರ್ಷಗಳ ಸೇವೆಯನ್ನು ರಾಷ್ಟಕ್ಕೆ ಅರ್ಪಿಸಿದ ಪಕ್ಷದ 
ಬೇರನ್ನು ಕಿತ್ತುಹಾಕುವ ದೃಷ್ಟಿಯಿಂದ, ರಾಜಕೀಯ ದ್ವೇಷದಿಂದ, ಹೊಸ ರಾಜಕೀಯ ಆಂದೋಲನ 
ನಮ್ಮ ರಾಷ್ಟ್ರದಲ್ಲಿ ಪ್ರಾರಂಭವಾಯಿತು. ಸಂಸತ್ತಿನ ಚುನಾವಣೆಗಳು ಆದ ಮೇಲೆ ಇಡೀ ಉತ್ತರ 
ಭಾರತದ ಪ್ರಜಾಸತ್ತೆ..... 


p-] 


Sri GK. Kulkarni :-1am on a point of order. We are discussing 
the report and he is not discussing the report. He is talking of politics. 


Sri. B. Subbayya Shetty :- Even while talking from that side 


political matters were raised. Let us have some patience. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಾನು ಯಾವ ಪಕ್ಷವನ್ನೂ ಕುರಿತು 
ಮಾತನಾಡುತ್ತಿಲ್ಲ. 


ಫೀ ಎಸೆ. ಸುಬ್ಬಯ್ಯ :- ಹಾಗಿದ್ದರೆ ನಾವು ಮಾತನಾಡುವಾಗ ಅಲಹಬಾದ್‌ ಹೈಕೋರ್ಟ್‌ 
ತೀರ್ಮಾನ; ತುರ್ತುಪರಿಸ್ಥಿತಿ ಘೋಷಣೆ; ನಂತರ ರಾಜ್ಯಾಂಗ ತಿದ್ದುಪಡಿ ಮಾಡಿದ್ದು ಇವೆಲ್ಲವನ್ನೂ 
ಕುರಿತು ಮಾತನಾಡಬಹುದಾಗಿತ್ತಲ್ಲ. 


ಉಪಸಭಾಪತಿಯವರು :- ನೀವು ಭಾಷಣ ಮಾಡುವ ಕಾಲಕ್ಕೆ ಶಾಂತರೀತಿಯಿಂದ 
ಅವರು ನಮ್ಮ ಎದುರುಗಡೆ ಕುಳಿತು ಕೇಳಿದ್ದಾರೆ. ಭಾಷಣ ಮಾಡುವಾಗ ಹಿನ್ನೆಲೆ ಕೊಡಬೇಕಾಗುತ್ತದೆ. 
ಅವರು ಮುನ್ನುಡಿ ಕೊಡಬೇಕಾಗುತ್ತದೆ. ಒಟ್ಟಿನಲ್ಲಿ 25 ನಿಮಿಷಗಳ ತಮ್ಮ ಭಾಷಣವನ್ನು ಅವರು 
ಮುಗಿಸಬೇಕಾಗುತ್ತದೆ. 


ಶೀ ಆರ್‌. ದಯಾನಂದಸಾಗರ್‌ :- ನ್ಯಾಯವಾಗಿ, ಧರ್ಮವನ್ನು ಹಿಡಿದು ಮಾತನಾಡಲು 
ಇಲ್ಲಿ ನಮ್ಮಅಭ್ಯಂತರ ಏನೂ ಇಲ್ಲ. 

ತೀ ಟಿ.ಎನ್‌. ನರಸಿಂಹಮೂರ್ತಿ :- 1977ನೇ ಇಸವಿಯಲ್ಲಿ ನಮ್ಮ ರಾಷ್ಟ್ರದ ಉತ್ತರ 
ಭಾರತದಲ್ಲಿ ನಮ್ಮ ಪಕ್ಷದ ಸರ್ಕಾರ ಉರುಳಿ ಬಿದ್ದನಂತರ ಪಜಾಸತ್ತೆಯಲ್ಲಿ ಇಂಥ ಒಂದು ಘಟನೆಯಾದ 
ಮೇಲೆ ದಕ್ಷಿಣ ಭಾರತಕ್ಕೆ ಬಂದರು. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಮತ್ತು ಆಂದ್ರ 
ಸರ್ಕಾರದತ್ತ ತಮ್ಮ ದೃಷ್ಟಿಯನ್ನು ಹಾಯಿಸಿದರು. ಆಂಧ್ರ ಸರ್ಕಾರವನ್ನು ಮತ್ತು ಕರ್ನಾಟಕ ಸರ್ಕಾರವನ್ನು 
ಕರೆಕ್ಟ್‌ ಗೌವರ್ಲಮೆಂಟ್‌ ಎಂದು ಪೇಳಿ ಹೇಗಾದರೂ ಮಾಡಿ ಈ ಎರಡೂ ಸರ್ಕಾರಗಳನ್ನು 


84 ಟಿ.ಎನ್‌. ನರಸಿಂಹಮೂರ್ತಿ 


ಉರಳಿಸಲೇಬೇಕೆಂದು ಮುವ್ವಿ ಮಂತ್ರಿಗಳಾಗಿದ್ದ ಶ್ರೀ ಡಿ. ದೇವರಾಜ ಅರಸರ ಮೇಲೆ ಇಲ್ಲಸಲ್ಲದ 
ೀಪಗಳನ್ನು ಹೊರಿಸಿದರು. ಆ ಸಂದರ್ಭದಲ್ಲಿ ಆಗಿನ ಸರ್ಕಾರ ಯಾವರೀತಿ ಉರುಳಿ ಬಿತ್ತು 
ಎಂಬುದು ಎಲ್ಲರಿಗೂ ಗೊತ್ತಿದೆ. ಅದೇ ಪಕ್ಷದ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬಂದಿತು. 


Sri M. Raghupathy :- Sir, I raise on a point of order. In your 
Ruling you have clearly stated that extraneous matters should not be 
brought into the subject of discussion while discussing Justice Sri 
Venkataswamy Report, and you have laid certain norms. The hon. 
member referring to the Congress Session, etc., are extraneous matters 
and that has nothing to do with the report. 


ಶೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಅಧ್ಯಕ್ಷರೇ, ನೇರವಾಗಿ ಒಂದು ಮಾತನ್ನು 
ಈ ಸಂದರ್ಭದಲ್ಲಿ ಹೇಳುತ್ತೇನೆ, ಯಾವ ಸನ್ನಿವೇಶದಲ್ಲಿ ಯಾವ ಒಂದು ವಾತಾವರಣದಲ್ಲಿ ಯಾವ 
ಒಂದು ವಿಷಮ ಪರಿಸ್ಥಿಶಿಯಲ್ಲಿ ಶ್ರೀ ವೆಂಕಟಸ್ಪಾಮಿಯವರ ನಾಯಕತ್ವದಲ್ಲಿ ಏಕ ಸದಸ್ಯ 
ಆಯೋಗವನ್ನು ರಚಿಸಿ ವರದಿಯನ್ನು ಕೊಡಬೇಕು ಎನ್ನುವ ವಿಚಾರದ ಬಗ್ಗೆ ಹೇಳುವುದಾದರೆ, 
ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದನಂತರ ನಮ್ಮ ಸರ್ಕಾರ ಪತನವಾಗುವುದಕ್ಕೆ ಮುಂಚೆ 
ನಮ್ಮ ರಾಜ್ಯದಲ್ಲಿ ಸುಭದ್ರವಾಗಿರತಕ್ಕಂಥ ಸರ್ಕಾರವನ್ನು ಪ್ರ ಪಜಾಪಭುತ್ಸಕ್ಕೆ ವಿರುದ್ಧವಾಗಿ ಸಂವಿಧಾನಕ್ಕೆ 
ವಿರುದ್ದವಾಗಿ ವಜಾ ಮಾಡಿದ ಮೇಲೆ, ಏನಾಯಿತು ಎಂಬುದು ಎಲ್ಲರಿಗೂ ಗೊತ್ತಿದೆ: ತಾವೂ 
ಕೂಡ ಈ ಸದನದ ಹಿರಿಯ ಸದಸ್ಕರಾಗಿದ್ದೀರಿ. ಈ ಮೊದಲು ನಾನು ಮಾನ್ಯ ಸುಬ್ಬಯ್ಯನವರು 
ಕುಳಿತಿರತಕ್ಕಂಥ ಸ್ಥಾನದಲ್ಲಿಯೂ, ಅವರ ಪಕ್ಕದಲ್ಲಿ ಇದ್ದಂಥ ಸ್ಥಾನದಲ್ಲಿಯೂ ಮತ್ತು ಆಳುವ 
ಪಕ್ಷದಲ್ಲಿಯೂ ಇದ್ದುಕೊಂಡು ಕೆಲಸಮಾಡಿದ್ದೇನೆ. ಆ ಒ೦ದು ಸಂದರ್ಭದಲ್ಲಿ ಭಾಷಣ ಮಾಡತಕ್ಕಂಥ 
ಕಾಲದಲ್ಲಿ ನಾನು ಅನ್‌ಪಾರ್ಲಿಮೆಂಟರಿಯಾಗಿ ಆಗಲೀ, ಅನ್‌ಡಿಗ್ಲಿಫೈಡ್‌ಯಾಗಿ ಆಗಲೀ 
ಮಾತನಾಡಿದ್ದು ಇಲ್ಲ; ನಾನು ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಸಭೆಯ ಘನತೆ-ಗೌರವಗಳಿಗೆ 
ಒಳಪಟ್ಟು ಮಾತನಾಡುವುದಕ್ಕೆ ಯಾವಾಗಲೂ ಪ್ರಯತ್ನ ಮಾಡಿರುತ್ತೇನೆಂದು ಹೇಳುತ್ತಾ, ಒಂದು 
ಮಾತನ್ನು ಈ ಆಯೋಗದ ಬಗ್ಗೆ ಹೇಳುವುದಾದರೆ ಈ ಏಕಸದಸ್ಯ ಆಯೋಗವನ್ನು ನೇಮಿಸತಕ್ಕಂಥ 
ಕಾಲದಲ್ಲಿ ಅದು ಒಳ್ಳೆಯ ಕಾಲವಾಗಿರಲಿಲ್ಲ, ಮಧುರಪಾದ ವಾತಾವರಣವಿರಲಿಲ್ಲ, ತಿಳಿಯಾದ 
ವಾತಾವರಣವಿರಲ್ಲಿಲ್ಲ ಒಂದು ರಾಜಕೀಯ ದುರುದ್ದೇಶ ದಿಂದ ಮಾನ್ಯ ಮುಖ್ಯಮಂತ್ರಿಗಳೇ 
ಆದಿಯಾಗಿ ಯಾರು ಯಾರು ಉನ್ನತಸ್ಥಾನದಲ್ಲಿ ಇದ್ದಂಥ ವ್ಯಕ್ತಿಗಳನ್ನೆಲ್ಲ ಹೊರಗೆಳೆಯಬೇಕು 


{ 


ಎನ್ನುವ ಒಂದು ವಾತಾವರಣದಲ್ಲಿ ಈ ವಿಕಸದಸ್ಮ ಆಯೋಗೆವನ್ನು ರಚನೆ ಮಾಡಲಾಯಿತು 
ಇದನ್ನು ನಾನು ಮಾತನಾಡುವಾಗ ಒಂದು' ಜವಾಬ್ದಾರಿಯಿಂದ ಮಾತನಾಡುತ್ತಿದ್ದೇನೆಂದು 


Go 


ಳಿದುಕೊಂಡಿದ್ದೇನೆ. ಇನ್ನು ವೆಂಕಟಿಸ್ವಾಮಿಯವರ ವರದಿಯಲ್ಲಿ ಏಸು ಪ್ರಸ್ತಾಪ ಮಾಡಿದ್ದಾರೆ 


a) 


ಸಂಸದೀಯ ಪಟು 85 


ಅದನ್ನೆಲ್ಲಾ ಇಲ್ಲಿ ಹೇಳುವುದಕ್ಕೆ ನಾನು ಹೋಗುವುದಿಲ್ಲ; ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 
ಪದವೀಧರನಾಗಿದ್ದು, 10-12 ವರ್ಷಗಳಕಾಲ"ಸೆನೆಟ್‌ ಸದಸ್ಯನಾಗಿ ಸೇವೆಯನ್ನು ಸಲ್ಲಿಸಿರುತ್ತೇನೆ. 
ಮೈಸೂರು ವಿಶ್ವವಿದ್ಯಾನಿಲಯದ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿರುತ್ತೇನೆ. ಈ ವಿಶ್ವವಿದ್ಯಾನಿಲಯದಲ್ಲಿ 
ಏನೇನು ವ್ಯವಹಾರ ನಡೆಯುತ್ತಿದೆ ಎನ್ನುವುದರ ಬಗ್ಗೆಯೂ ಚೆನ್ನಾಗಿ ತಿಳಿದುಕೊಂಡಿರುತ್ತೇನೆ. 
ಅದರ ಬಗ್ಗೆ ಹೆಚ್ಚಾಗಿ ಹೇಳುವುದಕ್ಕೆ ಹೋಗದೆ ಶ್ರೀ ವೆಂಕಟಸ್ಪಾಮಿಯವರ ನೇತೃತ್ವದಲ್ಲಿ 1977ನೇ 
ಇಸವಿ ನವೆಂಬರ್‌ ತಿಂಗಳಲ್ಲಿ ಈ ಸಮಿತಿ ನೇಮಕವಾಯಿತು. ಹೀಗೆ ಆಯೋಗವನ್ನು ನೇಮಕ: 
ಮಾಡತಕ್ಕಂಥ ಕಾಲದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳನ್ನೇ ಅಲ್ಲ, ಪ್ರಾಧ್ಯಾಪಕರ 
ಮನಸ್ಸಿನಲ್ಲಿ ವೈಸ್‌ಛಾನ್ನಲರ್‌ ಬಗ್ಗೆ ತನಿಖೆಯಾಗಬೇಕು ಎನ್ನುವ ವಾತಾವರಣವಿರಲಿಲ್ಲ. ಪ್ರಾಧ್ಯಾಪಕರು 
ನಿರಾಕರಿಸಿದರೂ ಕೂಡ ವಿದ್ಯಾರ್ಥಿಗಳನ್ನು ಪಜೋದಿಸಿ, ಸೆನೆಟ್‌ ಪ್ರತಿನಿಧಿಗಳು ಹಟಮಾಡಿದ್ದರಿಂದ, 
ಅಂದು ಅಸ್ತಿತ್ವದಲ್ಲಿದ್ದ ಪಜಾಸರ್ಕಾರ ವಿಧಾನಸಭೆಯಲ್ಲಿ ಚರ್ಚೆನಡೆಸಿ, ಮಂತ್ರಿಗಳಾಗಿರಶಕ್ಕಂಥವರು 
ಸಾಕಷ್ಟು ಉತ್ತರಗಳನ್ನು ಕೊಟ್ಟರೂ ಕೂಡ ಕೊನೆಗೆ ಒಂದು ವಿಷಮ ವಾತಾವರಣದಲ್ಲಿ ಆಗಬಾರದ 
ತೀರ್ಮಾನ ತೆಗೆದುಕೊಂಡರು ಎಂದು ನನಗನಿಸುತ್ತದೆ. ಇದರ ಮೇಲೆ ಈಗಾಗಲೇ ಎಲ್ಲ ಸದಸ್ಕರು 
ಚರ್ಚೆ ಮಾಡಿದ್ದಾರೆ. ಈ ಪ್ರಕಾರವಾಗಿ ಯಾವ ಒಂದು ಸಮಿತಿಯನ್ನು ರಚನೆ ಮಾಡಿದರು ಅದನ್ನು 
ಮಾಡಿರುವಂಥ ಕಾಲದಲ್ಲಿ ಯಾವರೀತಿಯಲ್ಲಿ ವಿಚಾರಣೆ ಮಾಡಬೇಕಿತ್ಲೋ ಆ ರೀತಿ ವಿಚಾರಣೆ 
ಮಾಡದೆವೆ ೈಸ್‌ಭಾನ್ಸಲರ್‌ ಮತ್ತು ಯೂನಿವರ್ಸಿಟಿ ಅಥಾರಿಟಿಗೂ ಒಂ೦ದಕ್ಕೊಂದಕ್ಕೆ ಸಂಬಂಧವಿಲ್ಲದ 
ರೀತಿಯಲ್ಲಿ ವಿಚಾರಣೆ ಮಾಡಿರುತ್ತಾರೆ. ಸರ್ವಧರ್ಮವಾಗಿ ಯಾವುದು ನ್ಯಾಯ ಯಾವುದು 
ಅನಾಯವೆಂದು ಯೋಚನೆ ಮಾಡದೆ ಇದರ ಬಗ್ಗೆ ಅಲ್ಲೆ ಕುಳಿತಿರತಕ್ಕಂಥ ಮಾನ್ಯ ಸದಸ್ಯರು 
ಇದರ ಬಗ್ಗೆ ಬೆಂಬಲ ಕೊಡತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದನ್ನು ಮೋಡಿ ನನಗೆ ಬಹಳ 
ದುಃಖವಾಯಿತು. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ರಾಷ್ಟದೊಡ್ಡದೆಂದು ಈ ಸಂದರ್ಭದಲ್ಲಿ 
ನಾನು ಹೇಳಬಯಸುತ್ತೇನೆ. 


86 ಟಿ.ಎನ್‌. ನರಸಿಂಹಮೂರ್ತಿ 


ಭೂ ಸುಧಾರಣಾ ಕಾಯಿದೆ ತಿದ್ದುಪಡಿ 
(ಆಗಸ್ಟ್‌ 30, 1978) 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ (ವಿಧಾನಸಭಾ ಕ್ಷೇತ್ರ :- ಮಾನ್ಯ ಅಧ್ಯಕ್ಷರೇ, 
ಮಾನ್ಯ ಕಂದಾಯ ಸಚಿವರು ತಂದಿರತಕ್ಕ ಪ್ರಗತಿಪರವಾದಂಥ ಭೂಸುಧಾರಣಾ ಕಾಯಿದೆಯ 


ತಿದ್ದುಪಡಿಯನ್ನು ನಾನು ಅಳುವ ಪಕ್ಷದ ವತಿಯಿಂದ ಮಾತನಾಡತಕ್ಕ ಕಾಲದಲ್ಲಿ ಕೆಲವಾರು 


ಮೂಲಕ ನೈಜ ವ್ಯಕ್ತಿಗೆ ರಕ್ಷಣ ನೀಡುವ ಸದುದ್ದೇಶವನ್ನು ಸರ್ಕಾರದವರು ಹೊಂದಿದ್ದಾರೆ. 
ಪಗತಿಪರವಾದ ಕಾಯಿದೆಗಳಲ್ಲಿ ಪೂರ್ಣವಾಗಿ ನಂಬಿಕೆಯುಳ್ಳ ನಾನು, ಸಮಾಜದಲ್ಲಿ ಸಾಮಾಜಿಕ 
ನ್ಯಾಯವನ್ನು ನೀಡತಕ್ಕ ಸಂದರ್ಭದಲ್ಲಿ ನಮ್ಮ ಪಕ್ಷದವರು ಯಾವ ಒಂದು ನಿರ್ಣಯವನ್ನು 
ಕೈಗೊಂಡರೂ ಮನಃಪೂರ್ವಕವಾಗಿ ಬೆಂಬಲ ಕೊಡುತ್ತೇನೆ. ಆದರೆ ಈ ಕಾಯಿದೆ ಏನು ಇದೆ, 
ಇದನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಮಂದಗತಿಯಿಂದ ಇದು ಹೋಗುತ್ತಿರುವುದು. 
ಭೂ ಸುಧಾರಣೆ ಪರಿಪೂರ್ಣವಾಗಲಾರದು ಎನ್ನುವಂಥ ಅಭಿಪ್ರಾಯವನ್ನು ತಿಳಿದುಕೊಳ್ಳುವುದಕ್ಕೆ 
ಕಾರಣವಾಗಿದೆ. ಮಾನ್ಯ ಸದಸ್ಥರಾದ ನಜೀರ್‌ ಅವರು ಮಾತನಾಡುತ್ತಾ 10 ಸಾವಿರ ರೂಪಾಯಿಗಳ 
ವರಮಾನ ಇರತಕ್ಕ ಭೂ ಮಾಲೀಕರಿಗೆ ಪರಿಹಾರ ನೀಡತಕ್ಕದ್ದು ಸರಿಯಲ್ಲ, ಈ ವಿಚಾರವನ್ನು 
ಸರ್ಕಾರ ಏಕೆ ಯೋಚನೆ ಮಾಡಿಲ್ಲ? ಸ್ವರಾಜ್ಯ ಬಂದನಂತರ ಶತಶತಮಾನಗಳಿಂದ ಯಾರು 
ವಂಶಪಾರಂಪರ್ಯವಾಗಿ ನೇಗಿಲನ್ನು ಹಿಡಿದು ಭೂಮಿಯನ್ನು ಉಳುತ್ತಾ ಬಂದಿದ್ದಾರೋ, ಅವರು 
ಇವತ್ತು ಕೃಷಿ ಕಾರ್ಮಿಕರಾಗಿಯೇ ಉಳಿಯಬಾರದು ಎನ್ನುವ ಉದ್ದೇಶದಿಂದ ಸರ್ಕಾರದವರು 
ಇದನ್ನು ತಂದಿದ್ದಾರೆ. ಸಮಾಜದ ಉತ್ಪನ್ನದಲ್ಲಿ ಶಮಜೀವಿಗಳಾಗಿ, ದೇಶದ ಹಿಶ ರಕ್ಷಣೆಯಲ್ಲಿ 
ಭಾಗಿಗಳಾಗಿದ್ದಾರೆಂದರೆ ಅದು ತಪ್ಪಾಗುವುದಿಲ್ಲ. ದಲಿತ ವರ್ಗದವರು ಕೆ ಕೈಗಾರಿಕಾ ಕ್ಷೇತದಲ್ಲಿಯೂ 
ಇದ್ದಾರೆ, ಕೃಷಿ ಕ್ಷೇತ್ರದಲ್ಲಿಯೂ ಇದ್ದಾರೆ. ನಾನು ವಿದ್ವಾವಂತನಾಗಿದ್ದರೂ, ರೈಶನ ಮಗನಾಗಿದ್ದರೂ 
ಸಹ ನೇಗಿಲನ್ನು ಹಿಡಿದು ಉಳಲಿಲ್ಲ ಆದ್ದರಿಂದಲೇ ನಾನು ನನ್ನ ವಂಶದ ಆಸ್ಥಿಯಲ್ಲಿ ಪಾಲು 
ಪಡೆಯಲಿಲ್ಲ, ಕಾರಣ ಏನೆಂದರೆ, ನಾನು ನೇಗಿಲು ಹಿಡಿದು ವ್ಯವಸಾಯ ಮಾಡಿಲ್ಲ, ನನಗೆ 
ಭೂಮಿಯನ್ನು ಪಡೆಯುವುದಕ್ಕೆ ಹಕ್ಕಿಲ್ಲ ಎಂದು ನನ್ನ ಪೂರ್ವಾರ್ಜಿತ ಆಸ್ತಿ ಏನು ಇದೆ ಅದನ್ನು 
ನನ್ನ ಅಣ್ಣತಮಂದಿರಿಗೆ ಬಿಟ್ಟು ಬಿಟ್ಟಿದ್ದೇನೆ. ಇದಕ್ಕೆ ಕಾರಣ ನಾನಾಗಲೇ ಹೇಳಿದ್ದೇನೆ. ಹೊಲ ಗದ್ದೆಗಳಲ್ಲಿ 
ಶಮಜೀವಿಗಳಾಗಿ ಕೆಲಸ ಮಾಡತಕ್ಕವರ ಸ್ಥಿತಿಗತಿಗಳನ್ನು ಸುಧಾರಿಸುವುದಕ್ಕೋಸ್ಮರ ಅವರಿಗೆ 
ಭೂಮಿಯನ್ನು ಕೊಡಬೇಕು ಎನ್ನುವುದನ್ನು ನಮ್ಮ ಸರ್ಕಾರದವರು ಮಾಡಿದರು ಕಳೆದ ಮೂವತ್ತು 
ವರ್ಷಗಳಿಂದ ಬಂದಂಥ ಸರ್ಕಾರದವರು ಇದನ್ನು ಏಕೆ ಮಾಡಲಿಲ್ಲ ಎಂದು ನಾನಾದರೂ ಪಶ್ನೆ 


ಮಾಡಬೇಕಾಗಿದೆ. ಆದರೂ ಕೂಡ ಇತರೆ ರಾಜ್ಯಗಳಿಗೆ ನಮ್ಮ ರಾಜ್ಯವನ್ನು ಹೋಲಿಕೆ ಮಾಡಿ 
$ ೬ 


ಸಂಸದೀಯ ಪಟು 87 


ನೋಡಿದಾಗ, ನಮ್ಮ ರಾಜ್ಯದಲ್ಲಿ ಇದರ ಬಗ್ಗೆ ಇಷ್ಟಾದರೂ ಕೆಲಸ ಆಗಿದೆಯಲ್ಲಾ ಎಂದು ನಾವು 


ಸಂಶೋಷಪಡಬೇಕಾಗಿದೆ. ಈ ಒಂದು ಕಾರ್ಯವನ್ನು ಈ ಮಟ್ಟದಲ್ಲಿ ಬೇರೆ ಯಾವ ರಾಜ್ಕದವರೂ 
ಮಾಡಿಲ್ಲ. ನಮ್ಮರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ದೇವರಾಜ ಅರಸ್‌ ಅವರು ಈ ಒಂದು 
ಕಾರ್ಯವನ್ನು ಮಾಡಿದ್ದಾರೆಂದು ಹೇಳಿದ್ದಾರೆ, ನನ್ನನ್ನು ದೇವರಾಜ ಅರಸ್‌ ಅವರ ಬೇಲ ಅಥವಾ 
ಅನುಯಾಯಿ ಎಂದು ಯಾರು ಮಾತನಾಡಬಾರದು. ಆದರೆ ಬಡತನದಲ್ಲಿಯೇ ಬೆಳೆದು ಬಂದಂಥ 
ಒಬ್ಬ ನಾಯಕ, ಸಮಾಜವಾದದಲ್ಲಿ ನಂಬಿಕೆ ಇರತಕ್ಕ ನಮ್ಮ ನಾಯಕರ ನಾಯಕತ್ವದಲ್ಲಿ ನಮ್ಮ 
ರಾಜ್ಯದಲ್ಲಿ ಇಂಥ ಪ್ರಗತಿಪರವಾದ ತಿದ್ದುಪಡಿಗಳು ಬರುತ್ತಿವೆ ಎಂದು ನಾವು ಹೆಮ್ಮೆಪಡಬೆಕಾಗಿದೆ. 
ಬೇರೆ ರಾಜ್ಯಗಳಿಗೆ ಇದರ ಬಗ್ಗೆ ನಾವು ಹೋಲಿಕೆಮಾಡಿದಾಗ ಐದು ಆಶ್ಚರ್ಯದ ಸಂಗತಿಯೇಸೆಲ್ಲ 
ಎಂದು ನಮಗೆ ಗೊತ್ತಾಗುತ್ತದೆ. 
ಯಾರು ಭೂಮಿಯನ್ನು ಉಳುತ್ತಾರೋ ಅವರೇ ಭೂಮಿಯ ಮಾಲೀಕರಾಗಬೇಕು 
ಎನ್ನುವಂಥ ಸಮಗ್ರ ಭೂಸುಧಾರಣಾ ಕಾಯಿದೆಯನ್ನು ನಮ್ಮ ರಾಜ್ಯದಲ್ಲಿ ತಂದಿದ್ದಾರೆಂದು ನಾನು 
ತಿಳಿದುಕೊಂಡಿದ್ದೇನೆ, ಈ ದಿಸೆಯಲ್ಲಿ ನಾನು ಒಂದೆರಡು ಮಾಕುಗಳನ್ನು ಉದಾಹರಣೆಯಾಗಿ 
ಹೇಳಬೇಕಾಗಿದೆ, ಬೆಂಗಳೂರಿನಲ್ಲಿದ್ದು ಕೊಂಡು. ದೆಹಲಿಯಲ್ಲಿದ್ದುಕೊಂಡು ಅಬ್ದ್‌ಂಟಿ 
ಲ್ಯಾಡ್‌ಲಾರ್ಡಷಿಪ್‌ ಮಾಡುವುದು ಭೂಸುಧಾರಣೆಯೇ ಎನ್ನುವುದನ್ನು ನಾವು ಯೋಚನೆ 
ಮಾಡಬೇಕಾಗಿದೆ. ಯಾರು ಯಾರು ದೊಡ್ಡ ದೊಡ್ಡ ಪಟ್ನಣಗಳಲ್ಲಿದ್ದುಕೊಂಡು, ಭೂಮಾಲೀಕರಾಗಿ 
ಕಾರಿನಲ್ಲಿ ಓಡಾಡಿಕೊಂಡು ವ್ಯವಸಾಯ ಮಾಡಿಸುತ್ತಾರೆ ಅದು ತಪ್ಪಬೇಕು. ಇದು ಶಫ್ಪಿದಾಗ ಮಾತ್ರ 
ನಮ್ಮ ಭೂಸುಧಾರಣೆಗೆ ಒಂದು ಅರ್ಥ ಬರುತ್ತದೆ. ಇನ್ನೊ೦ದು ಉದಾಹರಣೆಯನ್ನು ನಾನು ಈ 
ಸಂದರ್ಭದಲ್ಲಿ ಕೊಡಬೇಕಾಗಿದೆ, ಟಿ. ನರಸೀಪುರದಲ್ಲಿ ಒಬ್ಬ ನಿವೃತ್ತ ಜಿಲ್ಲಾಧಿಕಾರಿ ಮಾಡಿರುವ 
ತಂತ್ರವನ್ನು ನಾನು ಸಭೆಯ ಗಮನಕ್ಕೆ ತರುತ್ತಿದ್ದೇನೆ. ಇದು ಸುಳ್ಳು ಎಂದಾದರೆ, ನನಗೆ ಯಾವ 
ಶಿಕ್ಷೆಯನ್ನು ವಿಧಿಸುತ್ತಾರೋ ಅದನ್ನು ತೆಗೆದು ಕೊಳ್ಳುವುದಕ್ಕೆ ನಾನು ತಯಾರಿದ್ದೇನೆ. ಭೂಸುಧಾರಣೆ 
ಕಾಯಿದೆಯಲ್ಲಿ ಬಡವರಿಗೆ ರಕ್ಷಣೆ ಇದೆಯೇ ಎನ್ನುವುದನ್ನು ಉದಾಹರಣೆಯಿಂದ ನಾವು ಯೋಚನೆ 
ಮಾಡಬೇಕಾಗುತ್ತದೆ. ಇದನ್ನು ಮಾನ್ಯ ಮಂತ್ರಿಗಳು ತನಿಖೆ ಮಾಡಬೇಕು. ಟಿ. ನರಸೀಪುರ ತಾಲ್ಲೂಕಿನ 
ಗುಡಿ ಬಸಯ್ಯ ಎನ್ನುವ ಒಬ್ಬ ಹರಿಜನರ ವ್ಯಕ್ತಿ ಕಳೆದ ಮೂವತ್ತು ವರ್ಷಗಳಿಂದಲೂ ಈ 
ಜಿಲ್ಲಾಧಿಕಾರಿಯ ಜಮೀನನ್ನು ಮಾಡುತ್ತಾ ಬಂದಿದ್ದು ಈ ಕತೆ. ವ್ಯಾಸರಾಜಪುರದ ಜನರಿಗೆಲ್ಲಾ 
ಗೊತ್ತಿದೆ. ಈ ವ್ಯಾಸರಾಜಪುರ ಜಮೀನು ಫರ್‌ಟೈಲ್‌ ಲ್ಯಾಂಡ್‌ ಜಿಲ್ಲಾಧಿಕಾರಿ ತಾನು ಅಧಿಕಾರವನ್ನು 
ಬಿಟ್ಟು ಬಂದ ಶಕ್ಷಣ, ಠನ್ನ ಕಾಲದಲ್ಲಿದ್ದ ತಹಸೀಲ್ದಾರರೊಂದಿಗೆ ಸಂಚು ನಡೆಸಿ, ರೆಕಾರ್ಡ ಆಫ್‌ 
ರೈಟ್ಸ್‌ ತಿದ್ದುಪಡಿಮಾಡಿಕೊಂಡು, ತಾನೇ ಜಮೀನು ಮಾಡುತ್ತಿದ್ದಾನೆಂದು ಎಸ್ಸಾಬ್ಲಿಷ್‌ ಮಾಡಿಕೊಂಡು, 
ನೆ. ಈ ಬಡ ಗೇಣಿದಾರ ಒಬ್ಬನೇ ಮಗ ಕೋ-ಅಪರೇಟಿವ್‌ ಡಿಪಾರ್ಟಮೆಂಟಿನಲ್ಲಿ 
ಇ 


ವನ್ನು ತನನ್ನುಖೂನಿ ಮಾಡಲು ಬಂದ ಎನ್ನುವ ಕ್ರಿಮಿನಲ್‌ ಕೇಸನ್ನು 


|| ರಾ ೦. 
೨೦೨ ಮಾಡಿದಿ. 


88 ಟ.ಎನ್‌. ನರಸಿಂಹಮೂರ್ತಿ - 


ಅವನು ಮೇಲೆ ಹಾಕಿಸಿರುತ್ತಾನೆ. ಈ ತರಹ ಮಾಡಿದರೆ ಇವನು ಪ್ರಭಾವದಿಂದ, ಬಿಡಿಸಿಕೊಳ್ಳುತ್ತೇನೆ 
ಎಂದು ಯೋಚನೆ ಮಾಡಿ, ಮಾಡಿದ್ದಾನೆ. ಇದನ್ನು ತಿಳಿದ ಇಲಾಖೆಯವರು ಈ ನೌಕರನನ್ನು 
ಸಸ್ಟೆಂಡ್‌ ಸಹ ಮಾಡಿದರು. ಮನೆಯವರು, ಪಾಪ, ಜಮೀನು ಹೋಯಿತು; ಕೆಲಸವೂ ಹೋಯಿತು 
ಏನು ಮಾಡಬೇಕು ಎಂದು ಗೋಳಿಡುವಂತ ಪರಿಸ್ಥಿತಿಯನ್ನು ಈ ನಿವೃತ್ತ ಅಧಿಕಾರಿ ಮಾಡಿದ್ದಾನೆ. 
ಇಂಥ ನಿದರ್ಶಶನಗಳು ನಮ್ಮ ರಾಜ್ಯದಲ್ಲಿ ಎಷ್ಟಾಗಿವೆಯೋ? 

ಹಿತಾಸಕ್ತಿಯನ್ನು ಹೊಂದಿದ ವ್ಯಕ್ತಿ ಇವೊತ್ತು ಮಾರ್ಕೆಟಿಂಗ್‌ ಡಿಪಾರ್ಟ್‌ಮೆಂಟಿನಲ್ಲಿ ಇದ್ದಾರೆ. 
ಬೇಕಾದರೆ ತನಿಖೆ ಮಾಡಿಸಿ. ಅದು ಸುಳ್ಳು ಎಂದಾದರೆ ನಾನು ಈ ಸದಸ್ಪತ್ವಕ್ಕೆ ರಾಜೀನಾಮೆ ಕೊಟ್ಟು 
ಮನೆಗೆ ಹೋಗುತ್ತೇನೆ. ನಾನು ಏತಕ್ಕೆ ಈ ಮಾತನ್ನು ಹೇಳುತ್ತಿದ್ದೇನೆ ಎಂದರೆ, ಹಿಶಾಸಕ್ತಿಗಳು ಪಟ್ಟಭದ 
ಶಕ್ತಿಗಳು, ಹಣವಂತರು ಯಾವರೀತಿ ಕೆಲಸ ಮಾಡುತ್ತಾರೆ ಎನ್ನುವುದಕ್ಕೆ ನಾನು ಇದನ್ನು ಹೇಳಿದೆ. 
ಬಡವನಿಗೆ ಸಿಕಬೇಕಾದ ಭೂಮಿಯನ್ನು ಇವರು ತೆಗೆದುಕೊಂಡರು ಕ್ರಿಮಿನಲ್‌ ಕೇಸು ಕೊನೆಗೆ 
ಇದು ಎಲ್ಲಿಗೆ ಹೋಯಿತು ಎಂದರೆ ಅಪ್ಪ ಮಗ ಇಬ್ಬರು ಸೇರಿ ೮ ಜಿಲ್ಲಾಧಿಕಾರಿಗೆ ಜಮೀನನ್ನು 
ಬರೆದು ಕೊಟ್ಟರು, ಕೇಸನ್ನು ವಾಷಸ್ಸು ತೆಗೆದುಕೊಂಡರು. ತಿರುಮಕೂಡಲು ನರಸೀಪುರದ 
ಸೋರ್ಟಿನಲ್ಲಿ ರಾಜಿ ಆಯಿತು. ಆ ಅಧಿಕಾರಿಯ ಸಸ್ಟ್‌ನ್‌ಷನ್‌ ಕ್ಯಾನ್ಸಲ್‌ ಮಾಡಿದರು. ಈಗ 
ಸರ್ಕಾರದವರಿಗೆ ತಾಕತ್ತು ಇದ್ದರೆ ಬಡವರಿಗೆ ರಕ್ಷಣೆ ಕೊಡಬೇಕಾದರೆ ಆ ಜಮೀನನ್ನು ಬಿಡಿಸಿಕೊಟ್ಟು 
ಆ ಬಡ ಗೇಣಿದಾರನಿಗೆ ಜಮೀನನ್ನು ವಾಪಸ್ಸು ಕೊಡಿಸುತ್ತೀರಾ? ಇಲ್ಲದಿದ್ದರೆ ಇಂಥಾ ಒಂದು 
ಪಗತಿಪರವಾದ ಕಾಯಿದೆಯನ್ನು ತಂದರೂ ಕೂಡ ಏನೂ ಪಯೋಜನವಾಗುವುದಿಲ್ಲ. ಮುದುಕಿಯ 
ಮುಖಕ್ಕೆ ಫೇಸ್‌ ಪೌಡರ್‌ ಹಾಕಿದಂತಾಗುತ್ತದೆ. ನಿಜವಾದ ಬಡವರಿಗೆ ನಿಜವಾಗಿ ಸರ್ಕಾರದವರು 
ನೇರವಾಗಿ ಸಹಾಯ ಮಾಡಬೇಕು. ಎನ್ನುವ ಉದ್ದೇಶ ಇದ್ದರೆ ಅವರು ಯಾರೇ ಆಗಲಿ ಅವರು 
ಎಷ್ಟೇ ಉನ್ನತ ಸ್ಥಾನದಲ್ಲಿರಲಿ ಅವರ ಬಗ್ಗೆ ಕಮತೆಗೆದುಕೊಂಡು ಬಡವರಿಗೆ ರಕ್ಷಣೆಯನ್ನು ಕೊಡಬೇಕು 
ಎಂದು ನಾನು ನೊಂದ ಮನಸ್ಸಿನಿಂದ ನಾನು ಈ ಮಾತನ್ನು ಹೇಳುತ್ತಿದ್ದೇನೆ. 


f 


ತೀ ಕೆಎಚ್‌. ರಂಗನಾಥ್‌ :- ಅಷ್ಟು ಮಾತ್ರ ಹೇಳಿದರೆ ಸಾಲದು. ಜಮೀನು ಎಷ್ಟು 
ವಿಸ್ತೀರ್ಣ ಇದೆ. ಆದು ಅವನ ಹೆಸರಿಗೆ ಆಗಿದೆಯೇ? ಪಹಣಿ ಅವನ ಹೆಸರಿನಲ್ಲಿ ಇದೆಯೇ? 
ಇತ್ಕಾದಿ ಡೀಟೆಲ್ಸ್‌ ಅನ್ನು ಮಾನ್ಯ ಸದಸ್ಥರು ಬರೆದುಕೊಟ್ಟರೆ ನಾವು ಆದನ್ನು ನೋಡುತ್ತೇವೆ. 

ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಆ ಬಗ್ಗೆ ಕ್ರಿಮಿನಲ್‌ ಕೇಸು ಇತ್ತು. ಅದನ್ನು 
ಅವರು ವಾಪಸ್ಸು ತೆಗೆದುಕೊಂಡರು. ಆ ಜಮೀನನ್ನು ಬಿಡಿಸಿಕೊಂಡರು. ಈ ರೀತಿ ಶೀರ್ಮಾನ 
ಮಾಡಿದರೆ ಏನು ಪ್ರಯೋಜನ? ಮಾಡಬಾರದ ಕೆಲಸವನ್ನು ಮಾಡತಕ್ಕ ಹಿತಾಸಕ್ತಿಗಳಿಗೆ ಇವೊತ್ತು 
ಸರ್ಕಾರದವರು ಹೇಗೆ ರಕ್ಷಣೆ ಕೊಡುತ್ತಾರೆ? ಕೊನೆಗೆ ಅದು ಏನಾಯಿತು ಎಂದರೆ 30 
ವರ್ಷಗಳಿಂದಲೂ ಗೇಣಿಗೆ ಮಾಡುತ್ತಿದ್ದರೂ ರೆಕಾರ್ಡ್ಸ್‌ ಆಫ್‌ ರೈಟ್ಸ್‌ ಅನ್ನು ತಿದ್ದಿ ಒಬ್ಬ 


ಸಂಸದೀಯ ಪಟು 89 


ಜಿಲ್ಲಾಧಿಕಾರಿಗಳಿಗೆ ಆ ಜಮೀನು ಸಿಕ್ಕಿತು. ಒಬ್ಬ ಬಡಗೇಣಿದಾರನಿಗೆ ಸಿಕ್ಕಬೇಕಾದ ಜಮೀನು ಆ 
ಅಧಿಕಾರಿಗೆ ಹೋಯಿತು. ಇದು ಸರಿಯೇ ಇದನ್ನು ಸರ್ಕಾರದವರು ವಿಚಾರ ಮಾಡಬೇಕು. ಹೇಗೆ 
ದಬ್ದಾಳಿಕೆ ಮಾಡಿ ಬಡ ರೈತನಿಗೆ ಹಿಂಸೆಯಾಗುತ್ತಿದೆ ಎನ್ನುವುದನ್ನು ನಾನು ಹೇಳಿದ್ದೇನೆ. ಆದ್ದರಿಂದ 
ಮಾನ್ಯ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟವರನ್ನು ಕರೆಸಿದಾಗ ತೀವವಾಗಿ ವಿಚಾರ ಮಾಡಬೇಕು. 


ಈ ಒಂದು ಕಾಯಿದೆಯ ಬಗ್ಗೆ ಕೆಲವು ಸ್ನೇಹಿತರು ಪ್ರತಿಪಾದನೆ ಮಾಡಿದ್ದಾರೆ, ಭೂ 
ಮಂಡಲಿಗಳನ್ನು ನೇಮಕ ಮಾಡುವಾಗ ಅದರಲ್ಲಿ ರಾಜಕೀಯ ಇರಬಾರದು, ನನ್ನ ಪಕ್ಷದವರಾಗಲೀ, 
ಅಥವಾ ಬೇರೆ ಪಕ್ಷದವರಾಗಲೀ ಭೂಕಾಯಿದೆಯ ಬಗ್ಗೆ ಪ್ರಜ್ಞೆ ಇರತಕ್ಕವರೂ ಭೂ ಮಂಡಲಿಗಳಲ್ಲಿ 
ಇದ್ದರೆ ಒಳ್ಳೆಯದು. ಈಗ ಭೂ ಮಂಡಲಿಯವರು ಏನು ತೀರ್ಮಾನವನ್ನು ಕೊಡುತ್ತಾರೆಯೋ 
ಅದೇ ಅಂತಿಮ ತೀರ್ಮಾನ ಎಂದು ಹೇಳಿದ್ದಾರೆ. ಇಂಥಾ ಒಂದು ತೀರ್ಪನ್ನು ಕೊಡುವ ಕಾಲದಲ್ಲಿ 
ತನ್ನ ಸ್ವಂತ ಕೆಲಸವನ್ನು ಮಾಡುತ್ತೇನೆ ಎನ್ನುವ ಒಂದು ನಿಷ್ಠೆ ಅವರಿಗೆ ಇರಬೇಕು. ಪ್ರಾಮಾಣಿಕತೆ 
ಇರಬೇಕು. ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಅವರು ಕೆಲಸ ಮಾಡಬೇಕು. ಭೂನ್ಮಾಯ 
ಮಂಡಲಿಯಲ್ಲಿ ಕೆಲಸ ಮಾಡತಕ್ಕವರಿಗೆ ಕೆಟ್ಟ ಹೆಸರು ಬರಬಾರದು. ಈ ಒಂದು ಪ್ರಗತಿಪರವಾದ 
ಕಾಯಿದೆಯನ್ನು ತರುವಾಗ ಮತ್ತೆ ಡಿಕ್ಷರೇಷನ್‌ ಕೊಡುವುದಕ್ಕೆ 6 ತಿಂಗಳ ಟೈಮ್‌ ಎಕ್ಸ್‌ಟೆಂಡ್‌ 
ಮಾಡಿದ್ದಾರೆ. ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಳಜಗಳಗಳು ಇವೆ. ಈ ಸಂದರ್ಭದಲ್ಲಿ ಅವರು 
ಇದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಆಗ ನಿಜವಾದ ರೈತನಿಗೆ 
ಅನ್ಯಾಯವಾಗಬಾರದು. ಈ ಒಂದು ಕಾಯಿದೆಯನ್ನು ಜಾರಿಗೆ ತರಲೇ ಬೇಕು ಎಂದು ನಮ್ಮ 
ಮಾನ್ಯ ರೆವಿನ್ಯೂ ಮಂತ್ರಿಗಳು ಹೇಳುತ್ತಿದ್ದಾರೆ. ಆ ರೀತಿ ನಮ್ಮ ನಾಯಕತ್ವ ಇದೆ. ಈ ಭೂ 
ಸುಧಾರಣೆಯನ್ನು ಜಾರಿಗೆ ತರುವ ಬಗ್ಗೆ ನಾನು ನಮ್ಮ ಪಕ್ಷದ ಸಭೆಯಲ್ಲಿ ಕೂಡ ಬಹಳ ನಿರ್ಭಯವಾಗಿ 
ಮಾತನಾಡಿದ್ದೇನೆ. ನಮಗೆ ಪಕ್ಷ ಮುಖ್ಯವಲ್ಲ ಜನತೆಯ ಹಿತ ಮುಖ್ಯ. ಜನತೆಯ ಹಿತವನ್ನು 
ಕಾಪಾಡುವ ಸಂದರ್ಭದಲ್ಲಿ ಪಕ್ಷದ ಹಿತವನ್ನು ಮುಂದೆ ತೆಗೆದುಕೊಳ್ಳಬಾರದು ಎಂದು ನಾನು 
ಮನವಿ ಮಾಡಿಕೊಳ್ಳುತ್ತೇನೆ. ಈಗ ಈ ಒಂದು ಪ್ರಗತಿಪರವಾದ ಕಾಯಿದೆಯನ್ನು ತರತಕ್ಕ ಕಾಲದಲ್ಲಿ 
ಯಾರು ಮೂರು ಎಕಡೈ ಜಮೀನನ್ನು ಈ ಭೂಸುಧಾರಣೆ ಕಾಯಿದೆ ಪಕಾರ ಕಳೆದುಕೊಂಡಿದ್ದಾರೆಯೋ 
ಅದು ಯಾರಿಗೆ ಹೋಗಿದೆ ಎಂದರೆ ಯಾರಿಗೆ 5 ಎಕರೆಜಮೀನು ಇತ್ಲೋ ಅವರಿಗೇ ಹೋಗಿದೆ . 
ಹೀಗಿರುವಾಗ ಇಂಥಾ ಒಂದು ಕಾನೂನು ತಂದು ಏನು ಪ್ರಯೋಜನ. ಆದ್ದರಿಂದ ಸೀಲಿಂಗ್‌ 
ಲಿಮಿಟಿಗಿಂತ ಜಾಸ್ತಿ ಭೂಮಿ ಯಾರ ಹತ್ತಿರ ಇದೆ ಅದನ್ನು ಸರ್ಕಾರದ ಸ್ವಾಧೀನಕ್ಕೆ ತೆಗೆದುಕೊಂಡು 
ಭೂಮಿ ಇಲ್ಲದೆ ಇರುವರಿಗೆ ಕೊಡುವ ಕೆಲಸ ಬಹಳ ಶೀಘ್ರವಾಗಿ ಆಗಬೇಕು. ಆದ್ದರಿಂದ ನಾನು 
ಹೇಳಿದಂತೆ ಈ ಒಂದು ಪ್ರಕರಣದಲ್ಲಿ ಯಾರು ಜಮೀನು ಪಡೆದುಕೊಂಡಿದ್ದಾರೆಯೋ ಅವರ 
ಮಗ ಒಬ್ಬರು ಅಸಿಸ್ಥೆಂಟ್‌ ಕಮೀಷನರಾಗಿದ್ದಾರೆ. ಒಬ್ಬರು ಡಿ.ವೈ.ಎಸ್‌.ಪಿ. ಆಗಿದ್ದಾರೆ. ಇನ್ನೊಬ್ಬರು 
ಪ್ರೊಫೆಸರ್‌ ಆಗಿದ್ದಾರೆ. 


00 ಟಿ.ಎನ್‌. ನರಸಿಂಹಮೂರ್ತಿ 


ಶೀ ಎಕೆ. ಸುಬ್ಬಯ್ಯ :- ಅವರಿಗೆ ಎಷ್ಟು ಜನ ಮಕ್ಕಳು? 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಮೂರು ಜನ ಮಕ್ಕಳಿದ್ದಾರೆ. ಯಾರೇ ಆಗಲಿ 
5 ಎಕರೆ ಜಮೀನು ಇದ್ದು ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದುವರಿದಿದ್ದರೆ ಅಂಥವರಿಗೆ 
ಜಮೀನು ಕೊಡುವುದು ಬೇಡ. ಕಡುಬಡವರಿಗೆ ಜಮೀನು ಕೊಡುವಂತಹ ವ್ಯವಸ್ಥೆಯಾಗಬೇಕು. 


ಮತ್ತೊಂದು ವಿಚಾರವೇನೆಂದರೆ ಇವೊತ್ತು ಈ ಒಂದು ಭೂಸುಧಾರಣಾ ಕಾನೂನು 
ಪ್ರಕಾರ ಯಾರು ಜಮೀನನ್ನು ಕಳೆದುಕೊಂಡಿದ್ದಾರೆಯೋ ಅವರಿಗೆ ಪರಿಹಾರವನ್ನು ಕೊಡುವುದು 
ಏತಕ್ಕೆ ತಡವಾಗಿದೆಯೋ ಗೊತ್ತಿಲ್ಲ. ಇವೊತ್ತು ಎಷ್ಟೊ ಕುಟುಂಬಗಳು ತಮ್ಮ ಜಮೀನು ಕಳೆದುಕೊಂಡು 
ತುಂಬಾ ತೊಂದರೆಯಲ್ಲಿದ್ದಾರೆ. ಅವರು ತಮ್ಮ ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ಕಳುಹಿಸುವುದಕ್ಕೆ 
ತೊಂದರೆ ಪಡುತ್ತಿದ್ದಾರೆ. ಜೀವನ ಮಾಡುವುದಕ್ಕೆ ತೊಂದರೆ ಪಡುತ್ತಿದ್ದಾರೆ. ಅವರಲ್ಲಿದ್ದ ಜಮೀನನ್ನು 
ಕಳೆದುಕೊಂಡು. ಗುತ್ತಿಗೆಯನ್ನೂ ಕಳೆದುಕೊಂಡು ಬಹಳ ಮಂದಿ ನಿಟ್ಟುಸಿರು ಬಿಡುತ್ತಿದ್ದಾರೆ. ಆದ್ದರಿಂದ 
ಸರ್ಕಾರದವರು ಒಂದು ಕಾಯಿದೆಯನ್ನು ಬೇಕಾದರೂ ತಂದು ಯಾರು ಯಾರು ಕಷ್ಟದಲ್ಲಿದ್ದಾರೆ 
ಅವರೆಲ್ಲರಿಗೂ ಶೀಘವಾಗಿ ಪರಿಹಾರವನ್ನು ಕೊಡಕ್ಕಂಥಾ ಕಾರ್ಯವನ್ನು ಮಾಡುವುದಕ್ಕೆ 3 ತಿಂಗಳೊ 
6 ತಿಂಗಳೋ ಒಂದು ಅವಧಿಯನ್ನು ಫಿಕ್ಸ್‌ ಮಾಡಿ ಅಷ್ಟು ಅವಧಿಯೊಳಗೆ ಅವರಿಗೆ ನ್ಯಾಯ 
ಸಮ್ಮತವಾದ ಪರಿಹಾರ ಸಿಕ್ಕುವ ಕೆಲಸ ಮಾಡಬೇಕು ಎಂದು ನಾನು ಹೇಳುತ್ತೇನೆ. 


ನಾನು ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ, ಈ ಭೂ ಸುಧಾರಣೆ 
ಕಾಯಿದೆ ನಮ್ಮ ರಾಜ್ಯದಲ್ಲಿ 1976ನೇ ಇಸವಿಯಲ್ಲಿ ಬಹಳ ಚೆನ್ನಾಗಿ ನಡೆಯಿತು. ಇತ್ತೀಚೆಗೆ ಇದು 
ಬಹಳ ಮಂದಗತಿಯಿಂದ ಹೆ ಹೋಗುತ್ತಿದೆ. ಇದು ಯಾವ ಒಂದು ಸ್ಪೀಡ್‌ನಲ್ಲಿ ಹಿಂದೆ ಹೋಗುತ್ತಿತ್ಲೋ 
ಅಷ್ಟು ಸ್ಟೀಡ್‌ನಲ್ಲಿ ಹೋಗದೆ ಬಹಳ ಮಂದಗತಿಯಿಂದ ಹೋಗುತ್ತಿದೆ. ಹಿಂದೆ ತಾವು ಇದನ್ನು 20 
ಅಂಶಗಳ ಕಾರ್ಯಕ್ರಮದಲ್ಲಿ ಸೇರಿಸಿಕೊಂಡು ಕೆಲಸ ಮಾಡುತ್ತಿದ್ದು, ಈಗ ಇದನ್ನು ಮಂದಗತಿಯಲ್ಲಿ 
ಹೋಗುವುದಕ್ಕೆ ಬಿಟ್ಟಿರುವುದಕ್ಕೆ ಕಾರಣ ಏನೋ ಗೊತ್ತಾಗಲಿಲ್ಲ. ಇದನ್ನು ಜಾಗ್ರತೆಯಾಗಿ ಕಾರ್ಯರೂಪಕ್ಕೆ 
ತರಲು ಸರ್ಕಾರದವರು ಸೂಕ್ತಕಮ ತೆಗೆದುಕೊಂಡು ಕಾರೋನ್ಮುಖರಾಗಬೇಕು ಎಂದು ನಾನು 
ಬಲವಂತವಾಗಿ ಒತ್ತಾಯ ಮಾಡುತ್ತಿದ್ದೇನೆ. 

12.00 ಪಿಎಂ 

ಇವನ್ನು ಹರಿಜನರಿಗೆ, ಗಿರಿಜನರಿಗೆ ಲ್ಯಾಂಡ್‌ ರಿಫಾರಂಸ್‌ ಪ್ರಕಾರ ಜಮೀನು ಸಿಕ್ಕದೆ 
ಆದರೆ ಇವರಿಗೆ ಈ ಭೂಮಿಯನ್ನು ಸಾಗುವಳಿ ಮಾಡಲಿಕ್ಕೆ ದುಡ್ಡು ಇಲ್ಲ. 

ತ್ರೀ ಎ.ಕೆ. ಸುಬ್ಬಯ್ಯ :- ಮಾನ್ಯ ಸದಸ್ವರು ಮಾತನಾಡುತ್ತಾ, ಹರಿಜನರಿಗೆ ಕೆಲವರಿಗೆ 
ಭೂಮಿ ಸಿಕ್ಕಿದೆ ಎನ್ನುವ ಮಾತನ್ನು ಹೇಳಿದರು. ನನ್ನ ಜಿಲ್ಲೆಯಲ್ಲಿ ಹರಿಜನರಾರಿಗೂ ಭೂಮಿ ಸಿಕ್ಕಿಲ್ಲ. 


ಮನೆಯ ನಿವೇಶನಗಳಾಗಲೀ, ಜಮೀನಾಗಲೀ ಈ ಹರಿಜನರಿಗೆ ನಮ್ಮಲ್ಲಿಸಿ ಕಲ್ಲ, ಅಲ್ಲಿನ ಲೇ ಬರರ್ಸ್‌ 
ಟೆಂಪರರಿಯಾಗಿ ಕೇರಳದಿಂದ ಬಂದವರನ್ನು ಡಿಕ್ಷರೇಷನ್‌ ಮಾಡಿಕೊಂಡು, ಜಮೀನನ್ನು 


ಸಂಸದೀಯ ಪಟು 91 


ಹೊಡೆದುಕೊಂಡು ಹೋಗುತ್ತಿದ್ದಾರೆ. ಪುರಾತನ ಕಾಲದಿಂದ ಅಶ್ಯಶ್ವತೆ ಎಂದು ಹೇಳುವಂಥಾದ್ದು 
ಕಠಿಣ ರೀತಿಯಲ್ಲಿ ಬೇರೆ ಕಡೆಯಲ್ಲಿರುವ ಹಾಗೆ ನಮ್ಮ ಕಡೆಯಲಿಲ್ಲ. 


ಶೀ ಟಿ.ಎನ್‌. ನರಸಿಂಹಮೂರ್ತಿ :- ಆದ್ದರಿಂದ, ಯಾರಿಗೆ ಜಮೀನು ಇವತ್ತು 
ಸಿಕ್ಕಿದೆ, ಅವರಿಗೆ ರಾಜ್ಯ ಸರ್ಕಾರದವರು ದಯಮಾಡಿ ಶ್ರೀಘವಾಗಿ ಸೋಷಿಯಲ್‌ ವೆಲ್‌ಫೇರ್‌ 
ಡಿಪಾರ್ಟಿಮೆಂಟಿನಿಂದ ಆಗಲೀ ಅಥವಾ ಯಾವುದೇ ಬ್ಯಾಂಕಿನಿಂದಾಗಲೀ ಈ ವರ್ಷದಲ್ಲಿ ಹಣವನ್ನು 
ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇಂಥ ಒಂದು ಕಾರ್ಯಕ್ರಮವನ್ನು ತಾವು ಕೈಗೊಳ್ಳಬೇಕು 
ಎಂದು ನಾನು ಸಲಹೆ ಮಾಡುತ್ತೇನೆ. 


ಈ ಒಂದು ಕಾರ್ಯಕ್ರಮವನ್ನು ತಾವು ಕೇಂದಸರ್ಕಾರಕ್ಕೂ ಇನ್‌ವಾಲ್ಪ ಮಾಡಬೇಕಾಗಿತ್ತು. 
ನಮ್ಮ ರಾಜ್ಯದಲ್ಲಿ ಭೂಸುಧಾರಣೆಯ ಕಾಯಿದೆಯನ್ನು ಜಾರಿಗೆ ತಂದು, ತಮ್ಮ ಮುಖೇನ 
ಕೋಟ್ಯಾಂತರ ರೂಪಾಯಿಗಳನ್ನು ಭೂಮಿಯನ್ನು ಕೆಳದುಕೊಂಡವರಿಗೆ ಪರಿಹಾರವಾಗಿ 
ಕೊಡಬೇಕಾಗಿದೆ. ಮತ್ತು ಭೂಮಿಯನ್ನುಪಡೆದು ವ್ಯವಸಾಯಾಭಿವೃದ್ಧಿ ಮಾಡುವುದಕ್ಕೆ ಸೂಕ್ಷ 
ಕಾಯಣಕಮ ತೆಗೆದುಕೊಳ್ಳುವಾಗ ಕೇಂದ್ರ ಸರ್ಕಾರದವರಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಹಣವನ್ನು 
ಪಡೆಯತಕ್ಕ ಯೋಚನೆಯನ್ನು ನಮ್ಮ ಸರ್ಕಾರದವರು ಮಾಡಬೇಕು ಎಂದು ನಾನು 
ಸಲಹೆಮಾಡುತ್ತೇನೆ. 


ತೀ ಎಕೆ. ಸುಬ್ಬಯ್ಯ :- ಕೇಂದ್ರ ಸರ್ಕಾರದವರ ಸಲಹೆಯ ಮೇರೆಗೆ ಈ ತಿದ್ದುಪಡಿಯನ್ನು 
ತಂದಿದ್ದೇವೆಂದು ಇದರ ಅಭಬ್ಬೆಕ್ಸ್ಸ್‌ ಅಂಡ್‌ ರೀಸನ್ಸ್‌ನಲ್ಲಿ ಹೇಳಿದ್ದಾರೆ. ಕೇ೦ದ್ರ ಸರ್ಕಾರದವರು ಇದರ 
ತ್ವರಿತಗತಿಯನ್ನು ಗಮನಿಸುತ್ತಿದ್ದಾರೆಂದು ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. 

ತೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ವಿರೋಧಪಕ್ಷದ ನಾಯಕರು ಕೇವಲ 
ಸಲಹೆ ಕೊಟ್ಟರೆ, ಆರ್ಥಿಕ ನೆರವನ್ನು ಕೊಡುವುದಕ್ಕೂ ಕೇಂದ್ರ ಸರ್ಕಾರದವರ ಮನ ಒಲಿಸಬೇಕು 
ಎಂದು ನಾನು ಹೇಳುತ್ತೇನೆ. ಇಷ್ಟು ಮಾತನ್ನು ಹೇಳಿ, ಅಧ್ಯಕ್ಷರು ನನಗೆ ಇಷ್ಟು ಮಾತನಾಡಲಿಕ್ಕೆ 
ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. 


92 ಟ.ಎನ್‌. ನರಸಿಂಹಮೂರ್ತಿ 


ಗಾಮಪಂಚಾಯ್ದ್ತ ಮಸೂದೆ 


ಇ 


(ಆಗಸ್ಟ್‌ 31, 1978) 


ಫೀ ಟಿಎನ್‌. ನರಸಿಂಹಮೂರ್ತಿ ವಿಧಾನಸಭಾ ಕ್ಷೇತ್ರ) :- ಸನ್ನಾನ್ಯ ಸಭಾಪತಿಯವರೇ, 
ಗಾಮೀಣ ಅಭಿವ ೈದ್ಧಿ ಸಚಿವರಾದ ಮಾನ್ಯ ಪ್ರಭಾಕರ್‌ ಅವರು ತಂದಿರುವ ಪ್ರಗತಿಪರ ಹಾಗೂ 
ಕ್ರಾಂತಿಕಾರಕ ತಿದ್ದುಪಡಿ ಮಸೂದೆಯನ್ನು ನಾನು ಸಮರ್ಥನೆ ಮಾಡುತ್ತಾ ಹಲವಾರು ವಿಚಾರಗಳನ್ನು 
ಪೆಸ್ಥಾಪ ಮಾಡಲಿಕ್ಕೆ ತಮ್ಮ ಅಪ್ಪಣೆ ಕೇಳುತ್ತಿದ್ದೇನೆ. ನಮ್ಮ ರಾಷ್ಟ ಸ್ವಾತಂತ್ರ್ಯ ಬಂದ ನಂತರ, ಗ್ರಾಮಗಳೇ 
ಅಧಿಕ ಸಂಖ್ಯೆಯಲ್ಲಿರುವ ಹಿನ್ನೆಲೆಯಲ್ಲಿ ಪೂಜ್ಯ ಗಾಂಧೀಜಿಯವರು ಹೇಳಿದ ಮಾತನ್ನು 
ನೆನಪಿನಲ್ಲಿರಿಸಿಕೊಳ್ಳಬೇಕಾಗಿದೆ. ಸುದೈವವಾಗಿ ಇಂದು ನಮ್ಮ ರಾಷ್ಟದ ಬಹುತೇಕ ರಾಜ್ಯಗಳು 
ಗಾಂಧೀಜಿಯವರ ಕನಸನ್ನು ನನಸು ಮಾಡಲಿಕ್ಕೆ ಬದ್ಧವಾಗಿ, ಅದರಲ್ಲೂ ಇತ್ತೀಚೆಗೆ ಕೇಂದ್ರ 
ಸರ್ಕಾರದಲ್ಲಿರುವ ಆಳುವ ಪಕ್ಷ ಕೂಡ ಇನ್ನು ಮುಂದೆ ಪೂಜ್ಯ ಗಾಂಧೀಜಿಯವರ ತತ್ವವನ್ನು 
ಜಾರಿಗೆ ತರತಕ್ಕದ್ದೆಂದು ನೀತಿಯನ್ನು ಒಪ್ಪಿಕೊಳ್ಳಲಾಗಿದೆ ಎನ್ನುವ ಮಾತನ್ನು ಹೇಳಿದೆ. ಐವತ್ತು ನಮ್ಮ 
ರಾಜ್ಯದಲ್ಲಿ ಸುಮಾರು ಮೂವತ್ತು ಸಾವಿರ ಹಳ್ಳಿಗಳಿವೆ. ಸುಮಾರು ಎಂಟು ಸಾವಿರಕ್ಕೂ ಮೀರಿ 
ಗ್ರಾಮ ಪಂಚಾಯಿತಿಗಳು ಗ್ರಾಮ ಅಭಿವೃದ್ಧಿ ಕಾರ್ಯವನ್ನು ವಹಿಸಿಕೊಂಡಿವೆ. ಇಂತಹ ಸಂದರ್ಭದಲ್ಲಿ 
ಪೂಜ್ಯ ಗಾಂಧೀಜಿಯವರು ಕನಸು ಕಂಡಿದ್ದಂತೆ ಗ್ರಾಮರಾಜ್ಯ ಅಥವಾ ರಾಮರಾಜ್ಯ ರಾಷ್ಟ್ರನಿರ್ಮಾಣ 
ಮಾಡಬೇಕು. ಈ ರಾಷ್ಟದಲ್ಲಿ ಸರ್ವರ ಅಭಿವೃದ್ಧಿಯಾಗಬೇಕೆನ್ನುವ ಪೂಜ್ಯ ಗಾಂಧೀಜಿಯವರ 
ಕನಸನ್ನು ನನಸು ಮಾಡುವಲ್ಲಿ ನಾವು ಎಷ್ಟು ದೂರ ಹೋಗಿದ್ದೇವೆ ಎನ್ನುವ ವಿಚಾರವನ್ನು ಆಲೋಚನೆ 
ಮಾಡಬೇಕಾಗಿದೆ. ಮಾನ್ಯ ಪಭಾಕರ್‌ ಅವರು ಹಿರಿಯರು; ಅವರು ತಮ್ಮ ಜೀವನದ ಬಹುಭಾಗವನ್ನು 
ಗ್ರಾಮದಲ್ಲಿ ಕಳೆದಪರು ಮತ್ತು ಗ್ರಾಮ ಜೀವನದ ಬಗ್ಗೆ ಹೆಚ್ಚಿನ ಅನುಭವ ಪಡೆದಿರುವವರು. 
ಗ್ರಾಮಾಭಿವೃದ್ಧಿ ಹೊಣೆಯನ್ನು ಹೊತ್ತಿರುವ ಸಚಿವರು ಕಳೆದ ಮೂವತ್ತು ವರ್ಷಗಳಿಂದ ಅಥವಾ 
ಶಾಸನ ಬಂದಂದಿನಿಂದ ಗ್ರಾಮಾಭಿವೃದ್ಧಿ ದಿಸೆಯಲ್ಲಿ ನಾವು ಎಷ್ಟು ದೂರ ಹೋಗಿದ್ದೇವೆಂಬುದನ್ನು 
ಕನ್ನಡಿಯಲ್ಲಿ ಮುಖ ನೋಡಿಕೊಂಡಂತೆ ಸಭೆಯ ಗಮನಕ್ಕೆ ತಂದರೆ ನಾನು ಅದರಿಂದ ಹೆಚ್ಚಿನ 
ಸಂತೋಷಪಡುತ್ತೇನೆ. ಆದರೆ ನಮ್ಮ ರಾಷ್ಟ್ರದಲ್ಲಿ ಪಜಾಪುಭುತ್ತದ ಮೂಲ ಅಸ್ತಿತ್ವವಾದ ಗ್ರಾಮ 
ಪಂಚಾಯಿತಿಗಳು ಬಹಳ ಕೆಳಮಟ್ಟದಲ್ಲಿ ಆಡಳಿತವನ್ನು ನಡೆಸುತ್ತಿವೆ ಎಂದು ನಾನು ಬಹಳ ದುಖಖದಿಂದ 
ಹೇಳುತ್ತಿದ್ದೇನೆ. ಪಜಾಪುಭುತ್ವ ವ್ಯವಸ್ಥೆಯ ಬುನಾದಿಯಾದ ಈ ಪಂಚಾಯತಿಗಳು ತಮ್ಮಉದ್ದೇಶವನ್ನು 
ಮರೆತು, ತಮ್ಮ ನೈಶಿಕ ಹೊಣೆಗಾರಿಕೆಯಿಂದ ದೂರ ಸರಿದು ಪಜಾಸತ್ತೆಗೆ ಅವಮಾನವಾಗುವ 
ರೀತಿಯಲ್ಲಿ ಕೆಲಸ ಮಾಡುತ್ತಿವೆ ಎನ್ನುವುದನ್ನು ನಾನು ಕೇಳಿದ್ದೇನೆ. ಇ೦ದು ಗ್ರಾಮ ಪಂಚಾಯಿತಿಗಳ 
ಆಡಳಿತ ಕುಸಿದು ಬಿದ್ದಿದ್ದು ಅವುಗಳು ವ್ಯಂಗ್ಯವಾಗಿ “ಪಂಚಾಯತಿ” ಗಳಾಗಿವೆ. ಇಂತಹ ಸಂದರ್ಭದಲ್ಲಿ 
ಪಂಚಾಯತಿಗಳ ಬಗ್ಗೆ ಸರ್ಕಾರದ ಹೊಣೆಗಾರಿಕೆ ಏನು ಎನ್ನುವುದನ್ನು ಮಾಸ್ಯ ಸಚಿವರು ತಿಳಿಸಬೇಕು. 
ಪಂಚಾಯತಿಗಳಲ್ಲಿ ನಿಮ್ನ ವರ್ಗದವರಿಗೆ ಪ್ರಾತಿನಿದ್ಯ ನೀಡಬೇಕು, ಉಪಸಮಿತಿಗಳನ್ನು ರಚಿಸಬೇಕು. 


ಸಂಸದೀಯ ಪಟು 93 


ಹೀಗೆ ಹಲವಾರು ವಿಚಾರಗಳಲ್ಲಿ ಪಂಚಾಯತಿಗಳ ಪಾತ್ರವೇನೆಂಬ್ಬುದರ ಬಗ್ಗೆ ಪ್ರಗತಿಪರ 
ಕಾನೂನುಗಳನ್ನು ತರಲಾಗಿದೆ. ಹೀಗೆ ಹೆಚ್ಚಿನ ಸೇವೆ ಮತ್ತು ಜವಾಬ್ದಾರಿ ಕೊಡುವಾಗ ಮಾನ್ಯ ಎ.ಕೆ. 
ಸುಬ್ಬಯ್ಯನವರು ಮಾಡಿದ ವಾದಕ್ಕೂ ಮಾನ್ಯ ಸಚಿವರು ಉತ್ತರ ಕೊಡಬೇಕಾಗುತ್ತದೆ. ಇವತ್ತು . 
ನಮ್ಮ ಪಜಾಪಭುತ್ವ ವ್ಯವಸ್ಥೆ ಮೊದಲು ಪಂಚಾಯತಿಗಳಿಂದ ಪ್ರಾರಂಭವಾಗಿ ತಾಲ್ಲೂಕು ಅಭಿವೃದ್ಧಿ ' 
ಮಂಡಲಿಗಳಾದ ಮೇಲೆ ರಾಜ್ಯ ಸರ್ಕಾರದ ಆಡಳಿತ ಬರುತ್ತದೆ. ಈ ತಾಲ್ಲೂಕು ಅಭಿವೃದ್ಧಿ ಮಂಡಲಿಗಳ, 
ಅದರಲ್ಲೂ ಗ್ರಾಮ ಪಂಚಾಯತಿಗಳ ಮೂಲಭೂತವಾದ ಆಯವ್ಯಯ ಏನು ಎನ್ನುವುದರ 
ಬಗ್ಗೆ ಕಾರ್ಕಕಮ ಹಾಕಿಕೊಳ್ಳುವುದಕ್ಕೆ ಸರ್ನಾರದವರೇನಾದರೂ ಯೋಚನೆ ಮಾಡಿದ್ದಾರೆಯೆ? ಆರ್ಥಿಕ 
ಅಭದ್ರತೆಯಿಂದ ಮತ್ತು ಸರಿಯಾದ ನೀತಿ ನಿಯಮಗಳಿಲ್ಲದೆ ಕೆಲಸ ಮಾಡುತ್ತಿರುವ ಪಂಚಾಯಕಿಗಳಿಗೆ 
ಇಂತಹ ತಿದ್ದುಪಡಿಗಳನ್ನು ತಂದಿರುವುದು ಕೇವಲ ತಿದ್ದುಪಡಿ ದೃಷ್ಟಿಯಿಂದಲೇ _ಹೊರಿತು. 
ತಿದ್ದುಪಡಿಗಳನ್ನು ಪ್ರಗಕಿಪರವಾಗಿ ಮತ್ತು ನಿಜವಾಗಿ ಕಾರ್ಯಾಚರಣೆ ಮಾಡಬೇಕೆಂದಲ್ಲ ಮತ್ತು ಆ 
ಬಗ್ಗೆ ಯಾವ ವ್ಯವಸ್ಥೆಯನ್ನೂ ಮಾಡಿಲ್ಲ. ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರದವರು ಮೊದಲು 
ಬಡ್ಜೆಟ್‌ ಒದಗಿಸಬೇಕಾಗಿದೆ. ಈಗ ಗ್ರಾಮ ಪಂಚಾಯತಿಗಳಿಗೆ ಸರಿಯಾದ ಸಂಪನ್ಮೂಲಗಳಿಲ್ಲ. 
ಆದುದರಿಂದ, ಪ್ರತಿಯೊಂದು ಪಂಚಾಯತಿಗಳಿಗೂ ಹತ್ತು ಸಾವಿರ ರೂಪಾಯಿಗಳಿಂದ ಇಪ್ಪತ್ತು 
ಸಾವಿರ ರೂಪಾಯಿಗಳ ತನಕ ಔಟ್‌ರೇಟ್‌ ಗ್ರಾಂಟ್‌ನ್ನು ಸರ್ಕಾರ ಕೊಡಬೇಕು. ಕೇವಲ ಕಂದಾಯ 
ವಸೂಲು ಮಾಡಿಕೊಂಡು ಕೆಲಸ ಮಾಡಿ ಎಂದು ಪಂಚಾಯತಿಗಳಿಗೆ ಹೇಳುವುದರಲ್ಲಿ ಅರ್ಥವಿಲ್ಲ. 
ಗ್ರಾಮ ಪಂಚಾಯತಿಗಳು ಮತ್ತು ತಾಲ್ಲೂಕು ಅಭಿವೃದ್ಧಿ ಮಂಡಲಿಗಳಿಂದ ಆರ್ಥಿಕವಾಗಿ 
ಹಿಂದುಳಿದವರಿಗೆ ಮತ್ತು ದೀನದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಮತ್ತು ಗ್ರಾಮಾಂತರ 
ಪ್ರದೇಶದ ಜನರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕೆನ್ನುವ ಇಚ್ಛೆ ಸರ್ಕಾರಕ್ಕೆ ಇದ್ದಿದ್ದೇ 
ಆದರೆ, ತಕ್ಷಣ ಈ ವ್ಯವಸ್ಥೆ ಮಾಡಬೇಕಾಗಿದೆ, ಮಾಡದಿದ್ದರೆ, ಈ ಕಾಯಿದೆಯಿಂದ ಮತ್ತು ಪಂಚಾಯತಿ 
ವ್ಯವಸ್ಥೆಯಿಂದ ಯಾವ ಪ್ರಯೋಜನವೂ ಇಲ್ಲವೆಂದು ಹೇಳುತ್ತೇನೆ. ಗುಜರಾತನ್ನು 
ಮಾದರಿಯನಾಗಿಟ್ಟುಕೊಂಡು ಕರ್ನಾಟಕದ ಗ್ರಾಮಗಳ ಅಭಿವೃದ್ಧಿಯನ್ನು ಮಾಡಬೇಕೆಂದು ಮಾನ್ಯ 
ಸಚಿವರು ಹೇಳಿದ್ದಾರೆ. ಮಾನ್ಯ ಸಚಿವರು ಗುಜರಾತಿಗೆ ಹೋಗಿದ್ದಾರೋ ಇಲ್ಲವೋ ನನಗೆ ಗೊತ್ತಿಲ್ಲ. 
ಆದರೆ, ನಾನು ಹೋಗಿದ್ದೇನೆ; ನೋಡಿದ್ದೇನೆ ಇಂತಹ ಪ್ರಗತಿಪರವಾಗಿ ಕಾನೂನುಗಳನ್ನು ಆದರ್ಶ 
ಅಭಿವೃದ್ಧಿಯನ್ನು ಮಾಡುವುದರಲ್ಲಿ ಹಿಂದಿನ ಸರ್ಕಾರಗಳು ಏತಕ್ಕೆ ತ್ಹರಲಿಲ್ಲವೆಂಬುದು ನನಗೆ - 
ಅರ್ಥವಾಗುತ್ತಿಲ್ಲ. ಅದು ಹೋಗಲಿ, ಮಾನ್ಯ ಪ್ರಭಾಕರ್‌ ಅವರೇ ಕಳೆದ ಮೂರು-ನಾಲ್ಕು ವರ್ಷಗಳಿಂದ 
ಈ ಕಾಯಿದೆಯನ್ನು ತರಲಿಕ್ಕೆ ಏತಕ್ಕೆ ಪ್ರಯತ್ನ ಮಾಡಲಿಲ್ಲ? 


ಸ್ಥಳೀಯ ಸಂಸ್ಥೆಗಳಲ್ಲಿ, ಕಮ್ಮ ಆದಾಯದ ಶೇಕಡ ಹದಿನೆಂಟು ಭಾಗವನ್ನು ಹರಿಜನ- 
ಗಿರಿಜನರ ಅಭಿವೃದ್ಧಿಗೆ ಮೀಸಲಿಡಬೇಕಲ್ಲದೆ, ಶೇಕಡ ಹದಿನೆಂಟು ಭಾಗ ನೇಮಕಾತಿಗಳನ್ನು 
ಮೀಸಲಿಡಬೇಕೆಂದು ಮಾಡಲಾಗಿದೆ. ಆದರೆ, ಸ್ಥಳೀಯ ಸಂಸ್ಥೆಗಳಿಗೆ, ತಮ್ಮ ನೌಕರರಿಗೆ ಸಂಬಳ 


94 ಟಿ.ಎನ್‌. ನರಸಿಂಹಮೂರ್ತಿ 


ಕೊಡುವುದಕ್ಕೆ ದುಡ್ಡಿಲ್ಲದಿರುವಾಗ ಇಂತಹ ಪ್ರಗತಿಪರ ಕಾಯಿದೆಗಳನ್ನು ಜಾರಿಗೆ ಕೊಡಲಿಕ್ಕೆ ಹೇಗೆ 
ಸಾಧ? ಹರಿಜನ-ಗಿರಿಜನರ ಉದ್ದಾರ ಮಾಡುವುದಕ್ಕೆ ಅವುಗಳಿಗೆ ಅವಕಾಶವಿದೆಯೇ? ಕೇವಲ 
ನೌಕರರಿಗೆ ಸಂಬಳ ಕೊಡುವುದರಲ್ಲೇ ಸ್ಥಳೀಯ ಸಂಸ್ಥೆಗಳ ಹಣ ಖರ್ಚಾಗುತ್ತಿರುವಾಗ ಸರ್ಕಾರದಿಂದ 
ಬಂದ ವಿಶೇಷ ಆದೇಶಗಳನ್ನು ಅವರು ಯಾವ ರೀತಿ ಕಾರ್ಯಗತ ಮಾಡುತ್ತಾರೆ? ಸ್ಥಳೀಯ ಸಂಸ್ಥೆಗಳು 
ತಮ್ಮ ಉತ್ಪನ್ನ ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಯಾವ ರೀತಿ ತಮಗಳಿವೆ? ಆದುದರಿಂದ, ಪೂಜ್ಯ 
ಗಾಂಧೀಜಿಯವರ ಕನಸಿನಂತೆ ರಾಮರಾಜ್ಯ ಮತ್ತು ಗ್ರಾಮರಾಜ್ಯ ನಿರ್ಮಾಣ ಮಾಡಬೇಕಾದರೆ, 
ಕೂಡಲೇ ಪಂಚಾಯತಿಗಳು ಮತ್ತು ಕಾಲ್ಲೂಕು ಅಭಿವೃದ್ಧಿ ಮಂಡಲಿಗಳು ಆರ್ಥಿಕ ಭದ್ರತೆಯಿಂದ 
ಕೆಲಸ ಮಾಡಲು ಸರಿಯಾದ ವ್ಯವಸ್ಥೆ ಮಾಡಬೇಕು. ಪಂಚಾಯತಿಗಳು ಮತ್ತು ತಾಲ್ಲೂಕು ಅಭಿವೃದ್ಧಿ 
ಮಂಡಲಿಗಳ ಹಂತದಲ್ಲಿ ಹಿಂದುಳಿದವರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಬೇಕಾದರೆ, ಮಾನ್ಯ 
ಸುಬ್ಬಯ್ಕನವರು ಹೇಳಿದ ಹಾಗೆ ಆಲ್ಲಿ ಸಮಿತಿಗಳನ್ನು ಮಾಡಬೇಕು. ಸಾಮಾನ್ಯವಾಗಿ ಗ್ರಾಮ 
ಪಂಚಾಯತಿಗಳಲ್ಲಿ ಹೆಬ್ಬೆಟ್ಟು ಒತ್ತುವ ಅಥವಾ ಪ್ರಾಥಮಿಕ ಶಾಲೆಗಳಲ್ಲಿ ಓದಿದ ಜನ ಬಂದಿರುತ್ತಾರೆ . 
ಅವರು ಸಾಮಾಜಿಕ ನ್ಯಾಯ ದೊರಕಿಸಿಕೊಡುತ್ತಾರೆಂದು ರಾಜ್ಯ ಸರ್ಕಾರವಾಗಲೀ ಕೇಂದ್ರ 
ಸರ್ಕಾರವಾಗಲೀ ಹೇಳುವುದರಲ್ಲಿ ಅರ್ಥವೇನಿದೆ? ಅವರಿಗೆ ಆ ಒಂದು ಜ್ಞಾನವಿರುತ್ತದೆಯೇ? 
ಆದುದರಿಂದ, ಇಂತಹ ಸಮಿತಿಗಳಲ್ಲಿ ವಿದ್ಯಾವಂತರನ್ನು ಮತ್ತು ಸಮಾಜದಲ್ಲಿ ಆಡಳಿತ ಅನುಭವ 
ಹೊಂದಿರುವವರನ್ನು ಹಾಕಿ, ಇವನ್ನು ಉನ್ನತ ಮಟ್ಟದ ಸಮಿತಿಗಳನ್ನಾಗಿ ಮಾಡಬೇಕು. 


ಇಂತಹ ತಿದ್ದುಪಡಿಗಳನ್ನು ಕಾಯಿದೆ ಮಾಡುವ ದೃಷ್ಟಿಯಿಂದ ತರುವುದಕ್ಕಿಂತ, ಇವುಗಳನ್ನು 
ಸಮರ್ಪಕವಾಗಿ ಜಾರಿಗೆ ತರಲು ಪ್ರಯತ್ನ ಮಾಡಬೇಕಾಗಿದೆ. ಅದಕ್ಕಾಗಿ ಉತ್ತಮ ವಾತಾವರಣವನ್ನು 
ಅಲ್ಲಿ ಮಾನ್ಯ ಸಚಿವರು ಮೊದಲು ನಿರ್ಮಾಣ ಮಾಡಬೇಕಾಗಿದೆ. ಮಾನ್ಯ ಪ್ರಭಾಕರ್‌ ಅವರು 
ಇಂತಹ ಪ್ರಗತಿಪರವಾದ ತಿದ್ದುಪಡಿಗಳನ್ನು ತರುವ ಮುನ್ನ ನಮ್ಮಂಥ ಶಾಸಕರ ಸಲಹೆಯನ್ನು 
ಕೇಳಿ ತಂದಿದ್ದರೆ ಇನ್ನೂ ಹೆಚ್ಚಿನ ಸಹಾಯವಾಗುತ್ತಿತ್ತು. ಒಟ್ಟಿನಲ್ಲಿ, ಮಾನ್ಯ ಪ್ರಭಾಕರ್‌ ಅವರು ತಮ್ಮ 
ಅಧಿಕಾರಾವಧಿಯಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಮತ್ತು ತಾಲ್ಲೂಕು ಅಭಿವೃದ್ಧಿ ಮಂಡಲಿಗಳಿಗೆ 
ಹೊಸ ಚೈತನ್ಯವನ್ನೂ ಹೊಸ ಸ್ಫೂರ್ತಿಯನ್ನೂ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕೆಂದು ಹೇಳುತ್ತೇನೆ. 
ಅವರು ಕೈಗೊಳ್ಳುವ ಕಾರ್ಯಕ್ರಮದಲ್ಲಿ ಸರ್ವರ ರಕ್ಷಣೆಗೆ ಆದ್ಯ ಗಮನ ನೀಡಬೇಕೆಂದು ಹೇಳಿ ನನ್ನ 
ಮಾಠನ್ನು ಮುಗಿಸುತ್ತೇನೆ. 


ಸಂಸದೀಯ ಪಟು 95 


ಸಂವಿಧಾನದ 45ನೇ ತಿದ್ದುಪಡಿ 
ಮಾರ್ಚ್‌ 4, 1980) 

OFFICIAL RESOLUTION 
(Debate Continued) 


Mr Chairman :- I request hon members to speak only on 
relevant points and to be brief. 


ಶೀ ಟಿ.ಎನ್‌. ನರಸಿಂಹಮೂರ್ತಿ (ವಿಧಾನಸಭಾ ಕ್ಷೇತ್ರ) :- ಸನ್ಮಾನ್ಯ ಸಭಾಪತಿಗಳೇ, 
1980ನೇ ಇಸವಿ ಪಥಮ ಭಾಗದಲ್ಲಿ ಲೋಕಸಭೆಗೆ ನಡೆದಂತಹ ಈ ಮಧ್ಯಂತರ ಚುನಾವಣೆಯನಂತರ 
ಅಧಿಕಾರಕ್ಕೆ ಬಂದಂತಹ ರಾಷ್ಟ್ರೀಯ ಪಕ್ಷವು ನಿಮ್ಮ ವರ್ಗ ಹಾಗು ಬುಡಕಟ್ಟು ವರ್ಗದವರಿಗೆ ರಾಜ್ಜಾಂಗ 
ಬದ್ಧವಾಗಿ ಅವರಿಗೆ ರಾಜಕೀಯ ಸ್ಥಾನಮಾನವನ್ನು ಮತ್ತು 1 ವರ್ಷಗಳ ಕಾಲ ಮುಂದುವರಿಸುವಂತಹ 
ಒಂದು ವಿಧೇಯಕವನ್ನು ತಂದು ಲೋಕಸಭೆ ಹಾಗೂ ರಾಜ್ಯ ಸಭೆಯಲ್ಲಿ ಮಂಜೂರಾತಿ ಪಡೆದಿದೆ. 
ರಾಜ್ಯಾಂಗಕ್ಕೆ ಅನುಗುಣವಾಗಿ ಅರ್ಧದಷ್ಟು ರಾಜ್ಯಗಳಾದರೂ ಈ ವಿಧೇಯಕಕ್ಕೆ ಕಮ್ಮ ಬೆಂಬಲವನ್ನು 
ಸೂಚಿಸಬೇಕೆನ್ನುವ ಒಂದು ತತ್ವಕ್ಕೆ ಅನುಗುಣವಾಗಿ ನಮ್ಮ ರಾಜ್ಯದ ಎರಡು ಸದನಗಳಲ್ಲಿಯೂ 
ಕೂಡ ಇದರ ಬಗ್ಗೆ ಚರ್ಚೆ ನಡೆಯಬೇಕಾಗಿದ್ದು, ಕೆಳಮನೆಯಲ್ಲಿ ಚರ್ಚೆ ಮುಗಿದಿದ್ದು, ಮೇಲ್ಗನೆಯ 
ಪೂರ್ಣ ಅಂಗೀಕಾರಕ್ಕೆ ನಮ್ಮ ಮುಂದೆ ಬಂದಿದೆ. ಮಾನ್ಯ ಸಭಾಪಶಿಗಳೇ, ಈ ಸಂದರ್ಭದಲ್ಲಿ 
ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಿ ಆದಷ್ಟು ಬೇಗ ಇದರ ಬಗ್ಗೆ ಚರ್ಚೆ ಮುಗಿಸಬೇಕೆಂದು ಒಂದು 
ಎಚ್ಚರಿಕೆಯನ್ನು ನೀಡಿದ್ದೀರಿ. ಇದನ್ನು ಗಮನದಲ್ಲಿಟ್ಟುಕೊಂಡು ನಾನು ಮಾತನಾಡಬೇಕಾಗಿದೆ. ಇಲ್ಲಿ 
ನಾನು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕೆಂದು ಇಚ್ಛೆ ಪಟ್ಟಿದ್ದೆ. ಆದರೆ ತಾವು ನೀಡಿರತಕ್ಕ 
ಮುನ್ನೆಚ್ಚರಿಕೆ ನೀಡಿರತಕ್ಕ ಕಾಲಾವಕಾಶದಲ್ಲಿ ಹೆಚ್ಚು ಮಾತನಾಡುವಂತಿಲ್ಲ. ಈಗಾಗಲೇ ಈ ವಿಜಾರ 
ಕೆಳಮನೆಯಲ್ಲಿ ಚರ್ಚೆ ನಡೆದು ಅನೇಕ ಹಿರಿಯ ಸದಸ್ಯರುಗಳು ವಿರೋಧ ಪಕ್ಷದ ನಾಯಕರು 
ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಈ ಚರ್ಚೆಯಲ್ಲಿ ನಾನು ಮನಗಂಡಿದ್ದು ಒಂದು 
ಮುಖ್ಯವಾದ ವಿಚಾರ. ಅನೇಕ ಸದಸ್ಥರುಗಳು ವಿವಿಧ ರೀತಿಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು 
ವ್ಯಕ್ತಮಾಡಿರುವುದನ್ನು ನೋಡಿದರೆ, ಹರಿಜನರಿಗೆ ರಾಜಕೀಯ ಸ್ಥಾನಮಾನಗಳನ್ನು ಇದುವರೆಗೂ 
ಕೊಟ್ಟಿದ್ದೇ ಸಾಕು. ಇನ್ನು ಏತಕ್ಕೆ ಮುಂದುವರಿಸಿಕೊಂಡು ಹೋಗಬೇಕೆಂದು ಹೇಳಿದ್ದಾರೆ. ಅದರಲ್ಲಿ 
ಮಾನ್ಯ ಸದಸ್ಕರಾದ ಶ್ರೀಮಾನ್‌ ಕಲ್ಲಣ್ಣನವರೂ ಒಬ್ಬರು. ಅಂದರೆ ಈ ಮಾತನ್ನು ನೇರವಾಗಿ 
ಹೇಳದಿದ್ದರೂ ಆ ಅರ್ಥಬರುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಮತ್ತೆ ಕೆಲವರು ಹಿರಿಯ 


96 ಟಿ.ಎನ್‌. ನರಸಿಂಹಮೂರ್ತಿ 


ಮುಂದಾಳುಗಳಾಗಿರುವವರು ಈ ವರ್ಗದವರಿಂದಲೇ ಮುಂದೆ ಬಂದಿದ್ದಾರೆ. ಅವರೂ ಕೂಡ 
ಮಾತನಾಡಿ ಈ ವರ್ಗದ ಜನರಿಗೆ ಏತಕ್ಕೆ ಪ್ರಾತಿನಿಧ್ಯ ಕೊಡಬೇಕೆಂಬ ಅರ್ಥದಲ್ಲಿ ಹೇಳಿದ್ದಾರೆ. 


ಮಾನ್ಯ ಸಭಾಪತಿಯವರೇ, ನಾನು ಒಂದು ಮಾತನ್ನು ಬಹಳ ಜವಾಬ್ದಾರಿಯಿಂದ 
ಹೇಳಬೇಕಾಗಿದೆ. ಇವತ್ತು ಒಬ್ಬ ಹರಿಜನ ಮನುಷ್ಯ ಬಾಳಿ ಬದುಕುವುದನ್ನು ನೋಡಿ ಇವರಿಗೆ 
ಸಹಿಸುವುದಕ್ಕೆ ಸಾಧ್ಯವಿಲ್ಲವೆ? ಅಥವಾ ನನ್ನಂತೆ ವಿದ್ಧಾವಂತನಾಗಿ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಂಡು 
ಓಡಾಡುವುದನ್ನು ನೋಡಿ ಸಹಿಸುವುದಕ್ಕಾಗುವುದಿಲ್ಲವೆ? ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಹೊಂದಿ 
ಅಲ್ಲಿ ಸಮಾಜ ಸೇವೆ ಮಾಡುವುದನ್ನು ಇವರು ನೋಡಿ ಸಹಿಸುವುದಕ್ಕಾಗುವುದಿಲ್ಲವೆ? ನಾನಾದರೂ 
ಕೇಳವುದಿಷ್ಟೆ ನಮಗೆ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಏನು ಸ್ಥಾನಮಾನ 
ಕೊಟ್ಟಿದ್ದೀರಿ? ಇವತ್ತು ನೀವು ರಾಜ್ಕಾಂಗಬದ್ಧವಾಗಿ ಆಡಳಿತವನ್ನು ನಡೆಸುತ್ತಿದ್ದೀರಿ. ಸ್ವಾಮಿ, ಇವತ್ತಿನದಿವಸ 
ನಮಗೆ ನೀವು ರಾಜ್ಕಾಂಗದಲ್ಲಿ ಏನು ಸಮಾನತೆಯನ್ನು ಕೊಟ್ಟಿದ್ದೀರಿ ಅದು ನಮಗೆ ಬೇಕಾಗಿಲ್ಲ. 
ಆರ್ಥಿಕ ಸಮಾನತೆ ನೀವು ಕೊಡತಕ್ಕಂಥಾದ್ದು ನಮಗೆ ಬೇಕಾಗಿಲ್ಲ. ಸಾಮಾಜಿಕ ಸ್ಥಾನಮಾನಗಳು 
ನಮಗೆ ಬೇಕಾಗಿಲ್ಲ. ನಮಗೆ ಇವತ್ತು ಯಾವುದರಲ್ಲಿ ಸರಿಯಾದ ಸ್ಥಾನಮಾನಗಳು ಸಿಕ್ಕುತ್ತಿವೆ 
ಎಂಬುದನ್ನು ನಾನು ಕೇಂದ್ರ ಸರ್ಕಾರದವರನ್ನು ಕೇಳಬೇಕಾಗಿದೆ. ತ್ರಿಪುರ, ಮದ್ರಾಸ್‌ ರಾಜಗಳಲ್ಲಿ 
ಪ್ರತಿದಿನವೂ ಹರಿಜನರ ಮೇಲೆ ನಡೆಯುತ್ತಿರತಕ್ಕ ಘಟನೆಗಳನ್ನು ನೋಡಿದರೆ ನಮಗೆ ಯಾವ 
ರೀತಿಯಲ್ಲಿ ರಕ್ಷಣೆ ಇದೆ ಎಂಬುದನ್ನು ಯೋಚಿಸಬೇಕಾಗಿದೆ. ಯಾವುದಾದರೂ ಪ್ರಾಣಿಗಳನ್ನು 
ಕೊಲೆ ಮಾಡಬೇಕಾದರೂ ಅಕ್ಕಪಕ್ಕದವರಿಗೆ ತಿಳಿದರೆ ಏನು ಮಾಡುತ್ತಾರೋ ಎಂಬ ಭಯ ಇರುತ್ತದೆ. 
ಆದರೆ ನಮ್ಮ ಹರಿಜನರನ್ನು ಪ್ರಾಣಿಗಳಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಕೊಲೆ 
ಮಾಡುತ್ತಿದ್ದಾರೆ. ಹರಿಜನರಿಗಾಗಿ ಹಗಲಿರುಳೂ ಶ್ರಮವಹಿಸಿ ದುಡಿಯುತ್ತಿದ್ದ ಮಹಾತ್ಮ 
ಗಾಂಧೀಜಿಯವರನ್ನು ಕೊಲೆ ಮಾಡಿದ್ದಾರೆ. 


ಮಾನ್ಯ ಸಭಾಪತಿಯವರೇ, ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರೆ 
ತಮಗೆ ಮತ್ತು ಇಡೀ ಸದನಕ್ಕೇ ಕೋಪ ಬರಬಹುದು. ಇವತ್ತಿನ ದಿವಸ ಮಾನ್ಯ ಜಗಜೀವನ 
ರಾಂರವರು ಪ್ರಧಾನ ಮಂತ್ರಿಯಾಗಿ ಬಂದರೂ, ಮಾನ್ಯ ಬಸವಲಿಂಗಪುನವರು, ಮಾನ್ಯ 
ರಂಗನಾಥ್‌ರವರು, ಅಥವಾ ಮಾನ್ಯ ಶಿವಣ್ಣನವರು ಇವರುಗಳಲ್ಲಿ ಯಾರೇ ಆಗಲಿ ಕರ್ನಾಟಕದ 
ಮುಖ್ಯ ಮಂತ್ರಿಯಾಗಿ ಬಂದರೂ ಕೂಡ ನನ್ನ ಮಗ ಟೌನ್‌ಹಾಲ್‌ನಲ್ಲಿ ಲಾಡು ಮಾರಾಟ ಮಾಡಿದರೆ 
ಅವನು ಹರಿಜನರೊಬ್ಬರ ಮಗನೆಂದು ತಿಳಿದರೂಡಲೇ ಯಾರೂ ಕೂಡ ಬಂದು ಲಾಡು 
ತೆಗೆದುಕೊಳ್ಳುವುದಿಲ್ಲ. ರಾಷ್ಟ್ರದ ಆಭಿವೃದ್ಧಿ ಬಗ್ಗೆ ಸಮಾಜ ಸುಧಾರಣೆ ಬಗ್ಗೆ ಮಾತನಾಡತಕ್ಕ ಈ ಜನ 
ನಮಗೆ ಏನು ರಕ್ಷಣೆ ಕೊಟ್ಟಿದ್ದಾರೆ? 


ಮಾನ್ಯ ಸಭಾಪತಿಯವರೇ, ಈ ಸಂದರ್ಭದಲ್ಲಿ ತಮಗೆ ಒಂದು ಉದಾಹರಣೆ 
ಕೊಡುವುದಾದರೆ, ಮೈಸೂರಿನಲ್ಲಿ ಜೋಗಿ ಸಿದ್ದಯ್ಯ ಎನ್ನುವವರು ಒಂದು ಹೋಟೆಲ್‌ನ್ನು 


ಸಂಸದೇಯ ಪು 97 


(ಕೆಪ್ಟೀರಿಯ) ಇಟ್ಟುಕೊಂಡರು. ಅವರ ಹೋಟೆಲ್‌ನಲ್ಲಿ ಸಫ್ಲೈಯರ್‌ಗಳು, ತಿಂಡಿ ಮಾಡುವವರು, 
ಎಲ್ಲರೂ ಬೇರೆ ಜಾತಿಯವರು. ಈಗ ಕಾಮತ್‌ ಹೋಟೆಲ್‌ಗಳಲ್ಲಿರುವಂತೆ ಅಲ್ಲೂ ಕೂಡ ಎಲ್ಲ 
ಬೇರೆ ಜಾತಿಯವರೇ ಇದ್ದರು. ಆದರೆ ಜೋಗಿ ಸಿದ್ದಯ್ಯ ಎನ್ನುವವರು ಹರಿಜನ ಎಂದು ತಿಳಿದಮೇಲೆ 
ಯಾರೂ ಕೂಡ ಆ ಹೋಟೆಲಿಗೆ ಹೋಗುತ್ತಿರಲಿಲ್ಲ. ಅವರಿಗೆ ವ್ಯಾಪಾರವಿಲ್ಲದೆ ಕೊನೆಗೆ ಹೋಟೆಲ್‌ನ್ನು 
ಮುಚ್ಚಬೇಕಾಯಿತು. ಪರಿಸ್ಥಿತಿ ಹೀಗಿರುವಾಗ ನಮ್ಮ ಹರಿಜನರಿಗೆ ಸಮಾಜದಲ್ಲಿ ಏನು ಸ್ಥಾನಮಾನ 
ಕೊಟ್ಟಿದ್ದೀರಿ. ನಮ್ಮ ದೇಶದಲ್ಲಿ ಇವತ್ತಿನ ದಿವಸ ಸುಮಾರು 20 ಕೋಟಿ ಜನ ಹರಿಜನರಿದ್ದಾರೆ 
ಎನ್ನುವ ಮಾತನ್ನು ಮಾನ್ಯ ನಟರಾಜ್‌ರವರಿಗೆ ಮನವರಿಕೆ ಮಾಡಿಕೊಡಬಯಸುತ್ತೇನೆ. 
ಹೋಟೆಲ್‌ಗಳಲ್ಲಿ ಸಫ್ಟೈ ಮಾಡುವ ಕೆಲಸಕ್ಕೆ ಸೇರಿಸಿಕೊಳ್ಳುವುದು ಬೇಡ, ತಿಂಡಿ ಮಾಡುವುದಕೆ 
ಸೇರಿಸಿಕೊಳ್ಳುವುದು ಬೇಡ, ತಿಂಡಿ ತಿಂದು ಹೋದವರ ಎಂಜಲು ಎತ್ತಲೂ ಕೂಡ ಹೋಟೆಲ್‌ನೊಳಗೆ 
ಸೇರಿಸಿಕೊಳ್ಳುತ್ತಿಲ್ಲ. ಇಂಥ ಅನಿಷ್ಟಗಳನ್ನೆಲ್ಲಾ ಇಟ್ಟುಕೊಂಡು ನಾವು ಸಮಾಜವನ್ನು ಉದ್ದಾರ 
ಮಾಡುತ್ತೇವೆ, ಜಾತ್ಯಾತೀತ ರಾಷ್ಟನನ್ನು ಕಪ್ಪತೇವೆಂದು ಹೇಳುತ್ತಿದ್ದ. ಇದು ನಿಮ್ಮ ಸಮಾಜೋದ್ಧಾರದ 
ಕೆಲಸವೇ? ಜಾತ್ಯಾತೀತ ರಾಷ್ಟ್ರ ಕಟ್ಟುವ ನೀತಿಯೆ? ಇದು ನಿಜವಾಗಿಯೂ ನಾಚಿಕೆ ಪಡತಕ್ಕ ವಿಚಾರ; 
ಅಲ್ಲದೆ ಒಂದು ದುರ್ದೈವದ ಸಂಗತಿ ಎಂದು ಹೇಳಿದರೂ ತಪ್ಪಾಗಲಾರದು. 


ತೀ ಎಂ.ಡಿ. ನಟರಾಜ್‌ :- ಸ್ಥಾಮಿ. ಎಡಗೈನವರು ಬಲಗೈನವರನ್ನು ಒಳಗೆ 
ಸೇರಿಸುವುದಿಲ್ಲ. ಬಲಗೈನವರು ಎಡಗೈನವರನ್ನು ಒಳಗೆ ಸೇರಿಸುವುದಿಲ್ಲ. ಇಂಥ ಏಚಿತ್ರ ನಿಮ್ಮ 
ಜನಾಂಗದಲ್ಲೇ ಇದೆ. ಮೊದಲು ನೀವು ಇದನ್ನು ಸರಿಪಡಿಸಿಕೊಳ್ಳುವುದನ್ನು ಕಲಿಯಿರಿ. 

ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಾನೂ ಹಿಂದೂ ಧರ್ಮಕ್ಕೆ ಸೇರಿದವನು, 
ಹಿಂದೂ ಧರ್ಮದ ಬಗ್ಗೆ ನನಗೆ ನಂಬಿಕೆ ಇದೆ. ಇವತ್ತು ಜೈನ ಅಮಾನ್‌ ತೆಗೆದುಕೊಳ್ಳಿ. ಕ್ರೈಸ ತೈಸ 
ಧರ್ಮವನ್ನೇ ತೆಗೆದುಕೊಳ್ಳಿ... 

ಶೀ ಗುಂಡಯ್ಯ ಶೆಟ್ಟಿ :- ಇಲ್ಲಿ ಧರ್ಮಕ್ಕೂ ಆಚಾರಕ್ಕೂ ಗಂಟು ಹಾಕುವುದು ಸರಿಯಲ್ಲ. 
ಇಲ್ಲಿ ಧರ್ಮದ ವಿಚಾರವನ್ನೆತ್ತಿ ಅದಕ್ಕೆ ಏತಕ್ಕೆ ಅಪಮಾಸ ಮಾಡುತ್ತೀರಿ? 

ಮಾನ್ಯ ಸಭಾಪತಿಯವರು :- ಇಲ್ಲಿ ಮಾನ್ಯ ಸದಸ್ಥರು ಧರ್ಮ, ಆಚಾರಗಳ ಬಗ್ಗೆ 
ಮಾತನಾಡುವುದು ಬೇಡ. The object is to continue reservation for another 10 


years. The question is whether yow want to continue it or not.” 
C 


ಶೀ ಟಿ.ಎನ್‌. ನರಸಿಂಹಮೂರ್ತಿ :- ನಾನು ಹೇಳುವುದನ್ನು ಶಾವು ತಾಳ್ಗೆಯಿಂದ 
ಕೇಳುವುದನ್ನು ಕಲಿಯಿರಿ. ನನ್ನ ಮನಸ್ಸಿನಲ್ಲಿ ಎಷ್ಟು ನೋವಿದೆ ಎಂಬುದು ನನ್ನೊಬ್ಬಿಗೆ ಗೊತ್ತೇ 
ಹೊರತು ಬೇರೆಯವರಿಗೆ ಗೊತ್ತಾಗುವುದಿಲ್ಲ. ನೀವು ಈ ವರ್ಗದಲ್ಲಿ ಹುಟ್ಟಿದ್ದರೆ ನಿಮಗೆ ಇದರ 
ನೋವು ಗೊತ್ತಾಗುತ್ತಿತ್ತು. 


98 ಟಿ.ಎನ್‌. ನರಸಿಂಹಮೂರ್ತಿ 


Mr. Chairman :- The hon. Member is antagonising them. This 
challenging attitued is not good. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಈ ದೇಶದಲ್ಲಿ ಕೀಳುಜಾತಿ, ಮೇಲು ಜಾಶಿ 
ಎಂದು ತಿಕ್ಕಾಟ ನಡೆಯುತ್ತಿರುವುದನ್ನು ನೋಡಿದರೆ ನಾಚಿಕೆಯಾಗುವುದಿಲ್ಲವೆ? 


ಸಭಾಪತಿಯವರು :- ನೀವು ಇಷ್ಟು ಜೋರಾಗಿ ಮಾತನಾಡುವುದರಿಂದ ಏನೂ 
ಪ್ರಯೋಜನವಾಗಲಾರದು. ಅವರ ದಾಕ್ಷಿಣ್ಯ ಇರಬೇಕು. 


ಶ್ರೀ ಟ.ಎನ್‌. ನರಸಿಂಹಮೂರ್ತಿ :- ನಾವು ಯಾವತ್ತೂ ಅವರ ದಾಕ್ಷಿಣ್ಯದಿಂದ 
ಬದುಕಬೇಕಾಗಿಲ್ಲ. ಅವರೇ ನಮ್ಮ ದಾಕ್ಷಿಣ್ಕದಿಂದ ಬದುಕಬೇಕಾಗಿದೆ. We have tolerated 
this for 30 years. For how many more years do you want us to tolerate 
it? 
3.00 ಪಿಎಂ 


ಅವರಿಗೆ ಚಪ್ಪಲಿ ಕೂಡ ಹೊಲಿಯುವುದಕ್ಕೆ ಅವಕಾಶ ಕೊಡುತ್ತಾ ಇಲ್ಲ. ಒಕ್ಕಲಿಗರು 
ವೀರಶೈವರು, ಲಿಂಗಾಯತರು, ಬ್ರಾಹ್ಮಣರು, ಕುರುಬರು, ಕಾಡು ಕುರುಬರು, ಈ ರೀತಿಯಾಗಿ 
ವರ್ಗಭೇದಗಳನ್ನು ಆಚರಣೆಯಲ್ಲಿ ಇಟ್ಟುಕೊಂಡು ಬರುತ್ತಿರುವುದರ ಕಾರಣವಾದರೂ ಏನು ಎಂದು 
ಕೇಳುತ್ತೇನೆ. ಜಾತ್ಯಾತೀತ ವರ್ಗರಹಿತ ರಾಷ್ಟ್ರ ನಿರ್ಮಾಣಮಾಡಬೇಕೆಂಬ ಪ್ರಾಮಾಣಿಕವಾದ ಕ್ರಮವನ್ನು 
ಸರ್ಕಾರದವರು ಹಾಕಿಕೊಳ್ಳಬೇಕು. ಭೂಸುಧಾರಣೆ ಮತ್ಕಾವುದೇ ಕಾನೂನನ್ನು ಜಾರಿಗೆ ತಂದಾಗ್ಯೂ 
ಜಾತೀಯತೆಯನ್ನು ಮಾಡಬಾರದು. ಜಾತೀಯತೆ ಎಂಬುದು ನಮ್ಮ ರಾಷ್ಟ್ರದ ಒಂದು ದೊಡ್ಡ 
ಶಾಪವಾಗಿರುತ್ತದೆ. ಕರ್ನಾಟಕದಲ್ಲಿ ಅಸ್ಪೃಶ್ವತೆ ಆಚರಣೆಯಲ್ಲಿದ್ದು ಈ ವರ್ಗದ ಜನರನ್ನು ನೆಮ್ಮದಿಯಿಂದ 
ಬಾಳಲು ಅವಕಾಶವೇ ಇಲ್ಲದಂತೆ ಮಾಡಿರುತ್ತಾರೆ. ಇಡೀ ರಾಷ್ಟದಲ್ಲಿ 100ಕ್ಕೆ 80 ಜನರು ಇರತಕ್ಕಂಥ 
ಈ ಜನಾಂಗದವರಲ್ಲಿ ಉತ್ತರಪ್ರದೇಶ, ಬಿಹಾರ್‌ ಮುಂತಾದ ಪ್ರದೇಶಗಳಲ್ಲಿ ಕೊಲೆ, ದೌರ್ಜನ್ಯ, 
ಅಬಲೆ ಹೆಂಗಸರ ಮಾನಭಂಗ ಕೃತ್ಯಗಳು ನಡೆಯುತ್ತಲೇ ಇರುತ್ತವೆ. ಇವೆಲ್ಲ ದೌರ್ಜನ್ಯ ಕೃತ್ಯಗಳನ್ನು 
ನಿಲ್ಲಿಸಲು ಸರ್ಕಾರದವರು ಯಾವ ಒಂದು ಬಿಗಿಯಾದ ಕ್ರಮವನ್ನು ಕೈಗೊಂಡಿಲ್ಲ. ಜನತಾ ಪಕ್ಷ 
ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲಿ ಜನತೆಯ ಕಲ್ಯಾಣದ ಕೆಲಸವನ್ನು ಒಂದನ್ನೂ ಮಾಡದ್ದರಿಂದ 
ಈವತ್ತು ಕಾಂಗೆಸ್‌ ಪಕ್ಷಕ್ಕೆ ಓಟು ಕೊಟ್ಟು ಸುಖವಾಗಿ ಜೀವನ ಮಾಡಬೇಕು ಎನ್ನುವ ಆಶಯವನ್ನು 
ಹೊಂದಿ ಕಾಂಗ್ರೆಸ್‌ (ಐ) ಪಕ್ಷಕ್ಕೆ ಪ್ರಚಾರ ಮಾಡದಿದ್ದರೂ, ಯಾರು ಓಟು ಕೊಡಬೇಡಿ ಎಂದು 
ಹೇಳಿದರೂ ಕೂಡ ಶ್ರೀಮತಿ ಇಂದಿರಾಗಾಂಧಿಯವರು ಪಕ್ಷಕ್ಕೆ ಜನತೆ ಮತವನ್ನು ನೀಡಿ ಜಯವನ್ನು 
ಗಳಿಸಿಕೊಟ್ಟಿರುತ್ತಾರೆ. ಏತಕ್ಕೆಂದರೆ ಶ್ರೀಮತಿ ಇಂದಿರಾಗಾಂಧಿಯವರು ಕೈಯಲ್ಲಿ ಆಳಿಕೆ ಇದ್ದರೆ ಈ 
ದೇಶಕ್ಕೆ ಸುಖ ಶಾಂತಿ ದೊರಕುತ್ತದೆ ಎಂಬ ಭಾವನೆಯನ್ನು ಈವತ್ತಿನ ದಿವಸ ಜನತೆ ತಳೆದಿದ್ದಾರೆ 
ಎಂದರೆ ತಪ್ಪಾಗಲಾರದು. 


ಸಂಸದೀಯ ಪಟು 99 


ಶ್ರೀ ಎಂ. ಶಿವಣ್ಣ :- ಅದಕ್ಕಾಗಿ ತಾವು ಆ ಪಕ್ಷಕ್ಕೆ ಹೊರಟುಹೋದಿರಿ ಎಂದು 
ಕಾಣುತ್ತದೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಸುಮ್ಮನೆ ಕುಳಿತುಕೊಲ್ಲಿ. ನಾನು ಎಲ್ಲೂ 
ಹೋಗಿಲ್ಲ. ಇಲ್ಲೇ ಇದ್ದೇನೆ. 
ಶ್ರೀ ಎಂ. ಮಲ್ಲಿಕಾರ್ಜುನಯ್ಯ :- ಸಬಾಪತಿಂಯವರೇ ಮಾನ್ಯ 


ನರಸಿಂಹಮೂರ್ತಿಯವರು ಶ್ರೀ ಶಿವಣ್ಣನವರ ಬಗ್ಗೆ ಆ ರೀತಿ ಹೇಳಬಾರದು, ಅವರೂ ಕೂಡ 
ಪರಿಶಿಷ್ಠ ಜನಾಂಗಕ್ಕೆ ಸೇರಿದವರೇ ಆಗಿರುತ್ತಾರೆ, 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಮ್ಮದೇಶದಲ್ಲಿ ಆರ್ಥಿಕ ಸಮಾನತೆ; ರಾಜಕೀಯ 
ಸಮಾನತೆಯನ್ನು ಮೊಟಕು ಮಾಡಿದರೂ ಚಿಂತೆಯಿಲ್ಲ. ಈ ಜನಾಂಗದವರಿಗೆ ಮಾನವೀಯತೆಯ 
ದೃಷ್ಟಿಯಿಂದ ಇವರನ್ನು ಬದುಕಲು ಬಿಟ್ಟರೆ ಸಾಕು. ಇದು ಬಹಳ ಮುಖ್ಯವಾದ ವಿಷಯ. ನಾನು 
ಒಬ್ಬ ಹಿಂದು ಎಂದು ಹೆಮ್ಮೆ ಪಟ್ಟುಕೊಂಡರೂ ಕೂಡ ಹರಿಜನರ ಪಂಗಡಕ್ಕೆ ಸೇರಿದವನು ಎಂದು 
ಹೇಳಿಕೊಂಡರೆ ನನಗಾಗಲಿ, ನನ್ನ ಮಗನಿಗಾಗಲಿ ಜಾತೀಯತೆಯ ಆಧಾರದ ಮೇಲೆ ಕೆಲಸ 
ಸಿಕ್ಕುವುದಿಲ್ಲ. ಶ್ರೀಮಾನ್‌ ಬಂಗಾರಪ್ಪನವರು ಸಭಾನಾಯಕರಾಗಿರುತ್ತಾರೆ. ಈಗ ಕೇಂದ ಮತ್ತು 
ರಾಜ್ಯಗಳಲ್ಲಿ ಸರ್ಕಾರ ಬದಲಾವಣೆಯಾಗಿರುತ್ತದೆ. ಹಿಂದಿನ ಸರ್ಕಾರವಿದ್ದಾಗ 4-5 ಜನ ಕ್ಯಾಬಿನೆಟ್‌ 
ದರ್ಜೆಯ ಮಂತ್ರಿ ಪದವಿಯನ್ನು ಕೊಟ್ಟಿದ್ದರು. ಆದರೆ ಈಗಿನ ಸರ್ಕಾರ ಕೇವಲ ಒಬ್ಬರಿಗೆ ಮಾತ್ರ 
ಕ್ಯಾಬಿನೆಟ್‌ ದರ್ಜೆಯ ಮಂತ್ರಿ ಪದವಿಯನ್ನು ಕೊಟ್ಟಿರುತ್ತಾರೆ. ಈ ರೀತಿ ಮಾಡಲು ಕಾರಣವೇನೆಂದು 
ಕೇಳುತ್ತೇನೆ. 


ಸಭಾಪತಿಯವರು :- ಕಳೆದ ಸರ್ಕಾರ ಇದ್ದಾಗ ಎಷ್ಟು ಜನ ಮಂತ್ರಿಗಳು ಇದ್ದರು. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಾಲ್ಕು ಜನರು ಮಂತ್ರಿಗಳಾಗಿದ್ದರು, ನಾನು 
ಈವತ್ತಿನ ದಿವಸ ಪಕ್ಷಾತೀತ ಸದಸ್ಕನಾಗಿ ಮಾತನಾಡುತ್ತಿದ್ದೇನೆ. ನಾನು ಕಾಂಗ್ರೆಸ್‌ (ಐ) ಪಕ್ಷದ ಸದಸ್ಮನಾಗಿ 
ಮಾತನಾಡುತ್ತಿಲ್ಲ. ಜನತಾ ಪಕ್ಷದ ಸದಸ್ಯನಾಗಿ ಮಾತನಾಡುತ್ತಿಲ್ಲ. ಕಮ್ಯುನಿಸ್ಟ್‌ ಪಕ್ಷದ ಸದಸ್ಯನಾಗಿ 
ಮಾತನಾಡುತ್ತಾ ಇಲ್ಲ. ನಮ್ಮ ಭಾರತಕ್ಕೆ ರಾಜ್ಯಾಂಗ ಆಸ್ಥಿತ್ತಕ್ಕೆ ಬಂದು 30 ವರ್ಷಗಳಾದರೂ ಈ 
ಜನಾಂಗದವರಿಗೆ ಒಂದು ಪ್ರಮುಖವಾದಂಥ ಸ್ಥಾನ ಸಿಕ್ಕಿಲ್ಲ. ಒಬ್ಬ ರಾಯಭಾರಿಯಾಗಿಲ್ಲ, ಒಬ್ಬ 
ರಾಜ್ಯಪಾಲರಾಗಿಲ್ಲ, ಇಡೀ ರಾಷ್ಟದಲ್ಲಿ ಎಷ್ಟು ಜನ ಹರಿಜನ ಮಂತ್ರಿಗಳು ಇದ್ದಾರೆಂದು ಕೇಳುತ್ತೇನೆ. 
ಎಲ್ಲಿಯಾದರೂ ಯಾವುದಾದರೂ ಒಂದು ಸಂಸ್ಥಯಲ್ಲಿಹರಿಜನ ಪಂಗಡಕ್ಕೆ ಸೇರಿದವರು 
ಯಾರಾದರೂ ಕೆಲಸ ಮಾಡುತ್ತಿದ್ದರೆ ಅವರ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ 
ಅವರು ಎಲ್ಲೂ ಕೆಲಸ ಮಾಡಬಾರದು, ಎಲ್ಲೂ ಉಳಿಯಬಾರದು ಆ ರೀತಿ ಒಂದು ಸೈರಣಿಯೇ 
ಇಲ್ಲದಂಥ ಮನೋಭಾವನೆಯನ್ನು ಇತರ ಜನಾಂಗದವರು ತಳೆದಿದ್ದಾರೆ. ಮಾನ್ಯ ಸುಬ್ಬಯ್ಕನವರು 


100 ಟ.ಎನ್‌. ನರಸಿಂಹಮೂರ್ತಿ 


ಹೇಳಿದರು ನರಸಿಂಹಮೂರ್ತಿಯವರು ಯಾವುದಾದರೂ ಒಂದು ಸ್ಥಾನದಲ್ಲಿಯೇ ಇರಬೇಕೆಂದು 
ಅಪೇಕ್ಷೆ ಪಡುತ್ತಾರೆಂದು. ನಾನಾದರೂ ಸುಬ್ಬಯ್ಯನವರಿಗೆ ಹೇಳುತ್ತೇನೆ, ಅವರು ಏಕೆ ವಿರೋಧ 
ಪಕ್ಷದ ನಾಯಕ ಸ್ಥನವನ್ನು ಹೊಂದಿರುತ್ತಾರೆ. ಅವರು ಏತಕ್ಕೆ ತಮ್ಮ ಸ್ಥಾನ ಬಿಟ್ಟುಕೊಡಬಾರದು 
ಎಂದು ಕೇಳುತ್ತೇನೆ. ಆದ್ದರಿಂದ ಈ ಒಂದು ಜನಾಂಗದವರ ಬಗ್ಗೆ ಏನು ಒಂದು ತಾತ್ಸಾರ 
ಮನೋಭಾವನೆಯನ್ನು ಹೊಂದಿರುತ್ತಾರೆ ಇದನ್ನು ಸರಿಪಡಿಸುವುದಕ್ಕೆ ಮುಂದೆ ಯಾರೂ ಬರುತ್ತಿಲ್ಲ. 
ಯಾವುದೇ ರಾಜಕೀಯ ಪಕ್ಷದವರು ಮೊಸಳೇ ಕಣ್ಣೀರನ್ನು ಸುರಿಸಿ ಒಂದು ದುರಂತ 
ವಾತಾವರಣವನ್ನು ನಿರ್ಮಾಣ ಮಾಡುವುದಕ್ಕೆ ಬದಲಾಗಿ ಒಂದು ಪ್ರಾಮಾಣಿಕವಾದ ಕೆಲಸಗಳನ್ನು 
ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಈ ಒಂದು ಜನಾಂಗದವರಿಗೆ ಉನ್ನತ ಸ್ಥಾನಗಳನ್ನು 
ಕೊಟ್ಟು ಅವರು ದೇಶ ಸೇವೆಯನ್ನು ಮಾಡತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಕಳೆದ 30 
ವರ್ಷಗಳಿಂದಲೂ ರಾಜ್ಯಾಂಗಬದ್ದವಾದ ಸವಲತ್ತುಗಳನ್ನು ಕೊಟ್ಟಿದ್ದರೂ ರಾಜಕೀಯವಾಗಿ, 
ಆರ್ಥಿಕವಾಗಿ ಈ ಜನಾಂಗದವರು ಏತಕ್ಕೆ ಮುಂದೆ ಬರಲಿಲ್ಲ. ಇನ್ನೂ ಹಿಂದುಳಿಯುವುದಕ್ಕೆ 
ಕಾರಣವೇನು ಎಂಬುದನ್ನು ಅರಿಯಲು ಒಂದು ಉನ್ನತ ಸಮಿತಿಯನ್ನು ರಿಟೈೆರ್ಸ್‌ ಚೀಫ್‌ ಜಸ್ಟೀಸ್‌ 
ಅವರ ನೇತೃತ್ವದಲ್ಲಿ ರಚಿಸಿ ಅಧ್ಧಯನ ನಡೆಸುವಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಹೇಳುತ್ತೇನೆ. 
ಈ'ಜನಾಂಗಕ್ಕೆ 3 ವರ್ಷಗಳ ಕಾಲದಿಂದಲೂ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ, 
ಬೇಕಾದಷ್ಟು ಕಾನೂನುಗಳನ್ನು ರಚಿಸಿದರು ಇನ್ನೂ ಹಳ್ಳಿಗಳಲ್ಲಿ ಅಸ್ಪಶ್ಯತೆಯಿಂದಲೇ ಜನರು 
ಬದುಕುತ್ತಿದ್ದಾರೆ. ಆದ್ದರಿಂದ ಕೇಂದ ಸರ್ಕಾರದವರು ಏನು ಒಂದು ಮಸೂದೆಯನ್ನು ತಂದಿರುತ್ತಾರೆ, 
ಇನ್ನೂ ಹತ್ತು ವರ್ಷಗಳಾದರೂ ಈ ಸವಲತ್ತುಗಳನ್ನು ಮುಂದುವರೆಸಿ ಈ ವೇಳೆಯಲ್ಲಿ 
ಪ್ರಾಮಾಣಿಕವಾಗಿ ವಿಧಿನಿಯಮಗಳು ಜಾರಿಗೆ ಬರುವಂತೆ ಮಾಡಬೇಕು. ಐ.ಪಿ.ಸಿ ಸೀಆರ್‌.ಪಿ.ಸಿ. 
ಕಾನೂನುಗಳನ್ನು ಉಲ್ಲಂಘನೆ ಮಾಡಿದವರಿಗೆ ರಾತ್ರಿ 2 ಗಂಟೆಯ ವೇಳೆಯಾಗಿದ್ದರೂ ಕಾನೂನನ್ನು 
ಜಾರಿಗೆ ತರಬೇಕೆಂದು ಇದ್ದರೂ ಎಷ್ಟೋ ಕಡೆ ನಡೆಯುತ್ತಿರುವ ಕಾನೂನು ಉಲ್ಲಂಘನೆಗೆ ಯಾವ 
ವಿಧವಾದ ಪರಿಣಾಮಕಾರಿಯಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಆದ್ದರಿಂದ ಕಾನೂನು 
ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸಶಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಹೇಳುತ್ತೇನೆ. 
ಈವತ್ತಿನ ದಿವಸ ಕಾನೂನು ಪ್ರಕಾರ ಪರ್ಸಂಟೇಜ್‌ ಲೆಕ್ಕವನ್ನು ತೆಗೆದುಕೊಂಡರೆ ಸೆಕ್ಷ್ಟರಿಯೇಟ್‌ನಲ್ಲಿ 
ಐ.ಎ.ಎಸ್‌. ಅಧಿಕಾರಿಗಳು ಎಷ್ಟು ಜನರು ಇರುತ್ತಾರೆ, ಕಮೀಷನರ್‌ ಆಗಿ ಎಷ್ಟು ಜನರು ಇರುತ್ತಾರೆ, 
ಜಿಲ್ಲಾಧಿಕಾರಿಗಳಾಗಿ ಎಷ್ಟು ಜನರು ಇರುತ್ತಾರೆ, ಉನ್ನತ ಸ್ಥಾನಗಳಲ್ಲಿ ಎಷ್ಟು ಜನರು ಇರುತ್ತಾರೆಂದು 
ನೋಡಿದರೆ ಇವರಿಗೆ ಸಾಕಷ್ಟು ಪ್ರಾತಿನಿಧ್ಯ ದೊರೆಶಿಲ್ಲವೆನ್ನುವುದು ಸ್ವಷ್ಟವಾಗುತ್ತದೆ. ಯಾರು ಯಾರು 
ಅರ್ಹತೆಯುಳ್ಳವರು ಈ ಜನಾಂಗದವರಲ್ಲಿ ಇರುತ್ತಾರೋ ಅಂಥವರಿಗೆ ಒಳ್ಳೆಯ ಸ್ಥಾನಮಾನಗಳನ್ನು 
ದೊರಕಿಸಿ ಕೊಡಬೇಕು, ಕಾನ್‌ಸ್ಲಿಟ್ಕೂಷನಲ್‌ ಅಪೆಂಡರ್ಸ್‌ ಆಕ್ಸ್‌ ಎಂದು ಏನು ಇರುತ್ತದೆ ಅದನ್ನು 


ಸಂಸದೀಯ ಪಟು 101 
ತೀವ್ರತರ ಜಾರಿಗೆ ತರಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೆಕೆಂದು ಈ ಸಂದರ್ಭದಲ್ಲಿ 
ಸಲಹೆಯನ್ನು ಮಾಡುತ್ತೇನೆ. 


ಸಭಾಪತಿಯವರು :- ಮಾನ್ಯ ನರಸಿಂಪಮೂರ್ತಿಯವರು The Government 
is sincere. The Council is sincere. Dont you want their co-operation? 
you are antagonising them. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸಭಾಪತಿಯವರೇ ತಮಗೆ ಹೇಗೆ 
ತಿಳಿಯುತ್ತದೆ ನಮ್ಮ ನೋವು. 


Mr Chairman :- This challenging attitude is no good. 


Sri T.N. Narasimha Murthy :- We have tolerated for 30 years. 
How many years you want us to tolerate? ಆದ್ದರಿಂದ ಈವತ್ತಿನ ದಿವಸ ಶ್ರೀಮತಿ 
ಇಂದಿರಾಗಾಂಧಿಯವರು ಎರಡನೇ ಬಾರಿಗೆ ಪ್ರಧಾನ ಮಂತ್ರಿಗಳಾಗಿ ಮಧ್ಯಂತರ ಚುನಾವಣೆಯಲ್ಲಿ 
ಚುನಾಯಿತರಾಗಿ ಬಂದಿರುತ್ತಾರೆ. ಜನತೆಗೆ ಅವರು ಯಾವ ರೀತಿಯಾದ ಆಶ್ಚಾಸನೆಯನ್ನು 
ಕೊಟ್ಟಿರುತ್ತಾ ರೋ ಅದನ್ನು ಕಾರ್ಯರೂಪಕ್ಕೆ ಶರುವಲ್ಲಿ ಪ್ರಾಮಾಣಿಕವಾದ ವ್ಯವಸ್ಥೆಯನ್ನು 
ಮಾಡುತ್ತಾರೆಂದು ಹೇಳಿ ಮತ್ತೆ ಹತ್ತು ವರ್ಷಗಳ ಕಾಲ ರಿಯಾಯಿತಿಯನ್ನು ಕೊಡತಕ್ಕಂಥ 
ಮಸೂದೆಯನ್ನು ತಂದ ಶೀಮತಿ ಇಂದಿರಾಗಾಂಧಿಯವರಿಗೆ ಶ್ರೇಯಸ್ಸನ್ನು ಕೋರಿ ನನ್ನ ಮಾತುಗಳನ್ನು 
ಮುಗಿಸುತ್ತೇನೆ. 


102 ಟಿ.ಎನ್‌. ನರಸಿಂಹಮೂರ್ತಿ 


ಕಳ್ಳಭಟ್ಟಿ ಸರಾಯಿ ದುರಂತ 
(ಜುಲೈ 17, 1981) 


ಘೀ ಟಿ.ಎನ್‌. ನರಸಿಂಹಮೂರ್ತಿ (ವಿಧಾನ ಸಭಾ ಕ್ಷೇತ್ರ) :- ಮಾನ್ಯ ಸಭಾಪತಿಯವರೇ, 

ಕಳೆದ ಎರಡು ದಿವಸಗಳಿಂದ ಕಳ್ಳಬಟ್ಟಿಸಾರಾಯಿ ದುರಂತದ ಬಗ್ಗೆ ಈ ಸದನದಲ್ಲಿ ಚರ್ಜೆ ಮಾಡುವುದಕೆ 
ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇವತ್ತು ಬೆಂಗಳೂರು ನಗರದಲ್ಲಿ ಮತ್ತು ಮೈಸೂರು ನಗರಗಳಲ್ಲಿ 
ವಿಷ ಪೂರಿತ ಕಳ್ಳಬಟ್ಟಿ ಸಾರಾಯಿಯನ್ನು ಕುಡಿದು ಆನೇಕ ಮಧ್ಯಮವರ್ಗದ ಜನರು ಮತ್ತು 
ಬಡಜನರು, ಹಿಂದುಳಿದ ಜನರು ಕುಡಿದು ಸುಮಾರು 300 ಕ್ಕೂ ಮೇಲ್ಪಟ್ಟು ಸತ್ತಿದ್ದಾರೆ. ಈ ವಿಷಪೂರಿತ 
ಕಳ್ಳಬಟ್ಟಿ ಸಾರಾಯಿಯನ್ನು ಕುಡಿದು ಸತ್ತು ಹೋಗಿರತಕ್ಕಂತಹ ಕುಟುಂಬಗಳಿಗೆ ಸಾಮಾಜಿಕವಾಗಿ 
ಯಾವರೀತಿ ಮಾಡಬೇಕು ಎನ್ನುವ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳಬೇಕಾಗಿದೆ. ಈ ಘಟನೆಯ 
ಬಗ್ಗೆ ಮಾನ್ಯ ವಿರೋಧಪಕ್ಷದ ನಾಯಕರು ಆದಂತಹ ಶ್ರೀಮಾನ್‌ ಸುಬ್ಬಯ್ಕನವರು ಮತ್ತು ಇನ್ನೂ 
ಆನೇಕ ಆಳುವ ಪಕ್ಷದ ಸದಸ್ಯರು ಜರ್ಚೆ ಮಾಡತಕ್ಕಂತಹ ಕಾಲದಲ್ಲಿ ಅನೇಕ ವಿಚಾರಗಳನ್ನು 
ಸ್ತಾಪ ಮಾಡಿದ್ದಾರೆ. ಆದರೂ ಕೂಡ ನಾನು ಕೆಲವಾರು ವಿಚಾರಗಳನ್ನು ಹೇಳಬಯಸುತ್ತೇನೆ. ಈ 
ಬಟ್ಟೆ ಸಾರಾಯಿಯನ್ನು ಕುಡಿದು ಸತ್ತವರ ಕುಟುಂಬಗಳಿಗೆ ಯಾವ ರೀತಿಯಲ್ಲಿ ಅವರಿಗೆ 
ಹಾಯ ಮಾಡಬೇಕು ಎಂಬುದರ ಬಗ್ಗೆ ನಾನು ಸರ್ಕಾರದ ಗಮನವನ್ನು ಸೆಳೆಯಬಯಸುತ್ತೇನೆ. 
ಂಖೈಿವಾಗಿ ಹೇಳುವುದಾದರೆ ಈ ಕಳ್ಳಭಟ್ಟಿ ಸಾರಾಯಿಯನ್ನು ಕುಡಿದು ಸುಮಾರು 300ಕ್ಕೂ ಹೆಚ್ಚು 
ಜನರು ಸತ್ತಿದ್ದಾರೆ. ಇದಕ್ಕೆ ಎಕ್ಸೈಜ್‌ ಇಲಾಖೆಯ ಹೊಣೆಗಾರಿಕೆಯನ್ನು ಹೊತ್ತಿರತಕ್ಕಂತಹ ಮಾನ್ಯ 
ಮುಖ್ಯ ಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕೆಂದು ಮಾನ್ಯ ಸದಸ್ಯರು ಕೆಲವರು ಪ್ರಸ್ತಾಪ 
ಮಾಡಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನು ರಾಜೀನಾಮೆಯನ್ನು ಕೇಳುವುದು ಅವರ 
ಹಕ್ಕು. ವಿರೋಧಪಕ್ಷದವರು ಕೇಳುವುದು ತಪ್ಪು ಎಂದು ನಾನು ಹೇಳುತ್ತಿಲ್ಲ. ವಿರೋಧಪಕ್ಷದವರು 
ತಮ್ಮ ತತ್ವ ಮತ್ತು ಸಿದ್ದಾಂತಗಳ ಪ್ರಕಾರ ಮಾನ್ವ ಮುಖ್ಯ ಮಂತ್ರಿಗಳ ರಾಜೀನಾಮೆಯನ್ನು ಕೇಳಿದ್ದಾರೆ. 
ಆದರೆ ಮಾನ್ಯ ಸಭಾಪತಿಯವರ ಮುಖಾಂತರ ಮಾನ್ಯ ವಿರೋಧಪಕ್ಷದವರ ಗಮನವನ್ನು 
ಸೆಳೆಯಬಯಸುತ್ತೇನೆ. ನಮ್ಮ ದೇಶಕ್ಕೆ ಸ್ವರಾಜ್ಯ ಬರುವ ಪೂರ್ನಭಾವಿ ಸಮಯದಲ್ಲಿ 
ಮಹಾತ್ಮಗಾಂಧಿಯವರು ಮತ್ತು ಗೋಪಾಲಕೃಷ್ಣ ಗೋಖಲೆಯವರು ನಮಗೆ ಸ್ವರಾಜ್ಯ ಬರುತ್ತದೆ 
ಎಂದು ಖಚಿತವಾಗಿ ಗೊತ್ತಿದ್ದರು ಮಹಾತ್ನಗಾಂಧಿ ಮತ್ತು ಶ್ರೀಗೋಪಾಲ ಕೃಷ್ಣ ಗೋಖಲೆಯವರ 
ಮನಸ್ಸಿನಲ್ಲಿ ನಾವಿನ್ನು ಗುಲಾಮಗಿರಿಯಿಂದ ಪರಾಗಿದ್ದೇವೆಯೇ ಎಂಬ ಒಂದು ಭಾವನೆ ಅವರಲ್ಲಿ 
ಇತ್ತು ಆದರೂ ಸಹಾ ಮಹಾತ್ಸಗಾಂಧೀಜಿಯವರು ಮತ್ತು ಶ್ರೀ ಗೋಪಾಲಕೃಷ್ಣ ಗೋಖಲೆಯವರು 
ನಮ್ಮ ಹೋರಾಟದಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ ಇರಬೇಕು ಎಂದು ಹೇಳಿರುವುದನ್ನು ನಾವು 
ಇತಿಹಾಸದಲ್ಲಿ ಇಂದಿಗೂ ನೋಡಬಹುದಾಗಿದೆ. ಮಾನ್ಯ ಅಧ್ಯಕ್ಷರೇ ನಾನು ಈ ಬಗ್ಗೆ ಹೇಳುತ್ತಾ 


A (et 
ಟ್ಟ 


| 


_ ನ ಮೋಲಿ ದ್‌ ee - 
ಗಂಟೆಗಟ್ನಲೆ ಹೇಳಬಹುದು. ಬಹುಶ ಅಂತಹ ತಿಣ 


Hl 
ಸ 
[3 
&l 
[y 


ರುವುದಕ್ಕ 


p 
I 


ಸಂಸದೀಯ ಪಟು 103 


ಸಾಧ್ಯವಿಲ್ಲ. ತಮ್ಮ ಮುಖೇನ ಈ ಮಾತನ್ನು ಬಹಳ ಕಳಕಳಿಯಿಂದ ಹೇಳುತ್ತಿದ್ದೇನೆ. ಕಾಂಗ್ರೆಸ್‌ 
ಪಕ್ಷದೇ ಆಗಲಿ ಅಥವಾ ಜನತಾ ಪಕ್ಷವೇ ಆಗಲಿ, ಕಮ್ಯುನಿಸ್ಟ್‌ ಪಕ್ಷವೇ ಆಗಲಿ ರಾಷ್ಟ್ರದಲ್ಲಿ ರಾಜಕೀಯ 
ಪಕ್ಷಗಳು ಒಂದು ತತ್ವದ ಮೇಲೆ ಹೋರಾಟ ಮಾಡಬೇಕು. ಇತ್ತೀಚೆಗೆ ಅದರಲ್ಲೂ ಜನತಾ ಪಕ್ಷ 
1977ರಲ್ಲಿ ಆಡಳಿತಕ್ಕೆ ಬಂತು. ಅದು 2-3 ವರ್ಷಕಾಲ ಮಾತ್ರ ಇತ್ತು. ಮತ್ತೆ ಕಾಂಗ್ರೆಸ್‌ ಸರ್ಕಾರವೇ 
ಬಂತು. ಆದ್ದರಿಂದ ನಾನು ಹೇಳುತ್ತಿದ್ದೇನೆ. ನಮ್ಮ ಪಿತಾಜಿ ಮಹಾತ್ಮ ಗಾಂಧೀಜಿಯವರ ಧ್ಯೇಯಗಳೇ 
ನಮಗೆ ದಾರಿದೀಪ. ಅವರು ಹಾಕಿಕೊಟ್ಟ ಆದರ್ಶ ಮಾರ್ಗದಲ್ಲಿ ನಾವು ಅನುಸರಿಸಿಕೊಂಡು 
ಹೋಗಬೇಕು ಎನ್ನುವುದನ್ನು ಯಾರೂ ಮರೆಯಬಾರದು. ನಮ್ಮ ರಾಷ್ಟ್ರದಲ್ಲಿ ಎಲ್ಲಾ 
ರಾಜಕೀಯಪಕ್ಷಗಳು ಮಹಾತ್ಮಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಕರೆದರು. ಆದರೆ ಇಂದು 
ನಮ್ಮ ಸಮಾಜದಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ನಾವು ದೀರ್ಪವಾಗಿ ಯೋಚನೆ 
ಮಾಡಬೇಕಾಗಿದೆ. ಶ್ರೀಮಾನ್‌ ಗುಂಡೂರಾಯರು ರಾಜೀನಾಮೆಯನ್ನು ಕೊಟ್ಟರೆ ಕಳ್ಳಬಟ್ಟಿ 
ಸಾರಾಯಿಯನ್ನು ಕುಡಿದು ಸತ್ತವರ ಆತ್ಸಕ್ಕೆ ಶಾಂತಿ ಏನಾದರೂ ದೊರೆಯುತ್ತದೆಯೇನು? ಮತ್ತೇ 
ಬಂಗಾಳದ ಮುಖ್ಯ ಮಂತ್ರಿಗಳಾದ ಶ್ರೀಮಾನ್‌ ಜೋತಿ ಬಸುರವರು ರಾಜೀನಾಮೆಯನ್ನು ಕೊಟ್ಟರೆ 
ಮತ್ತೇ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಶ್ರೀಮಾನ್‌ ಎಂ.ಜಿ. ರಾಮಚಂದ್ರನ್‌ ರಾಜೀನಾಮೆ 
ಕೊಟ್ಟರೆ ಕಳ್ಳಬಟ್ಟಿ ಸಾರಾಯಿ ಕುಡಿದವರ ಆತ್ನಕ್ತೆ ಶಾಂತಿ ಏನಾದರೂ ಸಿಗುತ್ತದೆಯೇ ಎಂಬುದನ್ನು 
"ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಮಾನ್ಯ ಸದಸ್ಕರಾದ ಶ್ರೀಮಾನ್‌ ಸುಬ್ಬಯ್ಕನವರು ಈ 
ಬಗ್ಗೆ ಜನತೆಯ ಗಮನವನ್ನು ಸೆಳೆದಿದ್ದಾರೆ. ಆದ್ದರಿಂದ ನಾನು ವಿಶೇಷವಾದ ಒಂದು ಕಳಕಳಿಯನ್ನು 
ಮಾಡುವುದೇನೆಂದರೆ ನಮ್ಮ ಸಮಾಜದಲ್ಲಿರತಕ್ಕಂತಹ ದೀನದಲಿತರು, ಬಡಬಗ್ಗರು, ಹಿಂದುಳಿದ 
ಜನಾಂಗದವರು, ಹರಿಜನ ಮತ್ತು ಗಿರಿಜನರು, ಎಲ್ಲಾ ವರ್ಗದ ಜನರು ಈ ಒಂದು ಕುಡಿತದ 
ಚಟಕ್ಕೆ ಬಲಿಯಾಗಿದ್ದಾರೆ. ಎಲ್ಲಾ ವರ್ಗದವರು, ಎಲ್ಲಾ ಕೋಮಿನವರು, ಎಲ್ಲಾ ಪಂಗಡದವರು 
ಸಹಾ ಈ ಕುಡಿತಕ್ಕೆ ಸಿಕ್ಕಿಹಾಕಿಕೊಂಡಿದ್ದಾರೆ. ಐವತ್ತು ಅವರ ಸ್ಥಿಶಿಗತಿಗಳು ಏನಾಗಿದೆ ಎಂದರೆ ಕೇವಲ 
350 ಜನರು ಸಾವಿಗೀಡಾಗಿದ್ದಾರೆ ಎಂದು ಸರ್ಕಾರದ ಲೆಕ್ಕದ ಪ್ರಕಾರ ಗೊತ್ತಾಗಿದೆ. ಆದರೆ ತಮ್ಮ 
ಮುಖಾಂತರ ಮಾನ್ಯ ಸದಸ್ಯರ ಗಮನ ಸೆಳೆಯಬಯಸುತ್ತೇನೆ. ನಮ್ಮ ರಾಷ್ಟ್ರದಲ್ಲಿ 
ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಚಲದವರಿವಿಗೂ ಕುಡಿದು ಸಾವಿರಾರು ಜನರು 
ಸಾವಿಗೀಡಾಗುತ್ತಿದ್ದಾರೆ ಎನ್ನುವ ಒಂದು ಮಾತನ್ನು ಮಾತ್ರ ನಾವು ಮರೆಯಬಾರದು. ಏತಕ್ಕೆ ಈ 
ಮಾತನ್ನು ನಾನು ಪ್ರಸ್ತಾಪ ಮಾಡುತ್ತಿದ್ದೇನೆ ಎಂದರೆ ಈ ಕುಡಿತದ ಚಟ ಕನ್ಮಾಕುಮಾರಿಯಿಂದ 
ಹಿಡಿದು ಹಿಮಾಚಲ ಪ್ರದೇಶದವರಿವಿಗೂ ಇದೆ. ಇದು ನಮ್ಮ ರಾಜ್ಯಕ್ಕೇ ಸೀಮಿತವಾಗಿಲ್ಲ. ನಾನು 
ಉದಾಹರಣೆಗೆ ಹೇಳುವುದಾದರೆ ನೆನ್ನೆಯ ದಿವಸ ಅಕಾಶವಾಣಿಯಲ್ಲಿ ಕೇಳಿದೆ ಮತ್ತು ಪಶ್ರಿಯಲ್ಲಿಯೂ 
ಓದಿದೆ. ತಮಿಳುನಾಡಿನ ಅಣ್ಣಾ ದೊರೆ ಒಬ್ಬ ಕ್ರಾಂತಿಕಾರಕ ಪಕ್ಷದ ಮಹಾಪುರುಷ. ಅವರು ಪಾನ 
ನಿರೋಧವನ್ನು ಜಾರಿಗೆ ತಂದರು. ಆದರೆ ಈ ಮದ್ಯಪಾನವನ್ನು ಶ್ರೀಮಾನ್‌ ಕರುಣಾನಿಧಿಯವರು 
ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಈ ಪಾನ ನಿರೋಧವನ್ನು ತೆಗೆದು ತಮಿಳುನಾಡಿನಲ್ಲೇ ಅಲ್ಲದೆ 


p) 


104 ಟಿ.ಎನ್‌. ನರಸಿಂಹಮೂರ್ತಿ 


ಇಡೀ ರಾಷ್ಟ್ರದಲ್ಲಿ ಒಂದು ಎತ್ತರವಾದ ಬಾವುಟವನ್ನು ಎತ್ತಿತೋರಿಸಿದರು. ಎಂದು ಪತ್ರಿಕೆಯಲ್ಲಿ ನಿನ್ನೆ 
ವರದಿಯಾಗಿದೆ. ಅಣ್ಣ ದೊರೆಯು ಒಬ್ಬ ಕ್ರಾಂತಿಕಾರಕ ಮಹಾಪುರುಷ. ಅವರು ಮದ್ಯಪಾನ 
ನಿರೋಧವನ್ನು ಜಾರಿಗೆ ತಂದರು, ಆದರೆ ಅದನ್ನು ತಮಿಳುನಾಡು ಸರ್ಕಾರದ ಮುಖ್ಯಮಂತ್ರಿಗಳಾಗಿ 
ಬಂದ ಕರುಣಾನಿಧಿ ಅವರು ಅದನ್ನು ಸಡಿಲ ಮಾಡಿದ್ದಾರೆ ಎಂದು ಕೇಳಿದಾಗ ನನಗೆ ಬಹಳ 
ದುಃಖವಾಯಿತು. ಅದಕ್ಕಾಗಿ ನಾನು ಒಂದು ಉದಾಹರಣೆಯನ್ನು ಹೇಳುತ್ತೇನೆ. ನಾನು ಮಾನ್ಯ 
ಉಪಸಭಾಪಶಿಗಳಾದ ಶ್ರೀಮಾನ್‌ ಕೃಷ್ಣಯ್ಯರ್‌ ಮತ್ತು ಮಲ್ಲಿಕಾರ್ಜುನಯ್ಮನವರು ಒಂದು ಸಮಿತಿಯ 
ಪರವಾಗಿ ತಮಿಳುನಾಡಿಗೆ ಹೋಗಿದ್ದಾಗ ಅಲ್ಲಿನ ಒಬ್ಬ ರಾಜಕೀಯ ಮುಖಂಡರನ್ನು ವಿಚಾರಿಸಿದಾಗ 
ಅಲ್ಲಿಯೂ ಸಹಾ ಕಳ್ಳಬಟ್ಟಿ ಸಾರಾಯಿ ವ್ಯಾಪಾರವಾಗುತ್ತದೆ ಎಂದು ಗೊತ್ತಾಯಿತು. ನಾವು ಒಳ್ಳೆಯ 
ಪಾನೀಯಗಳನ್ನು ಕೊಳ್ಳುವುದಕ್ಕಾಗುವುದಿಲ್ಲ. ಬಡಜನರು ಮತ್ತು ಮದ್ಯಮವರ್ಗದ ಜನರು 
ಕೊಂಡುಕೊಂಡು ಕುಡಿಯುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದರು. ಮಾನ್ಯ ಸುಬ್ಬಯ್ಕನವರೇ 
ಮತ್ತು ಜಾಲಪ್ಪನವರೇ ಈ ಕಳ್ಳಬಟ್ಟಿ ಸಾರಾಯಿ ನಮ್ಮ ಸಮಾಜದಲ್ಲಿ ಒಂದು ಅನಿಷ್ಟ, ಇದು 
ಪರಂಪರೆಗಳಿಂದ ಬೆಳೆದುಕೊಂಡು ಬಂದಿದೆ. ನಮ್ಮ ಗೃಹಕ್ಕೆಗಾರಿಕೆಗಳಲ್ಲಿ ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿ 
ಈ ಒಂದು ಅನಿಷ್ಟ ನೀತಿ ಬೆಳೆದು ಕೊಂಡು ಬಂದಿದೆ. ನಮ್ಮ ಸಮಾಜದಲ್ಲಿ ಇದನ್ನು 
ಹೋಗಲಾಡಿಸುವುದಕ್ಕೆ ಸಾಧ್ಯವಿಲ್ಲ. 


ತೀ ಆರ್‌.ಎಲ್‌. ಜಾಲಪ್ಪ :- ಕಳ್ಳಬಟ್ಟಿ ಸಾರಾಯಿ ಮಾರಾಟ ಮಾಡುವವರಿಗೆಲ್ಲಾ 


ಸಬ್‌ಸಿಡಿ ಕೊಡಿಸಿ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಿಮ್ಮ ಸರ್ಕಾರ ಬಂದ ಮೇಲೆ ಸಬ್‌ಸಿಡಿಯನ್ನು 
ಕೊಡಿಸಿ, ಇವತ್ತು ರಾಷ್ಟ್ರದ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಕ ಒಂದು ಕಳ್ಳಬಟ್ಟಿ ಸಾರಾಯಿ ವ್ಯಾಪಕವಾಗಿದೆ. 
ಇದಕ್ಕೆ ಇಡೀ ರಾಷ್ಟ್ರವನ್ನೇ ತಾವು ಹೊಣೆಯನ್ನಾಗಿ ಮಾಡುತ್ತಿರೇನು? ಆದ್ದರಿಂದ ನಾನು ನಮ್ಮ 
ಮಾನ್ಯ ಮುಖ್ದಮಂತ್ರಿಗಳನ್ನು ಬಹಳ ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದರೆ ಹಿಂದೆ ನಡೆದ 
ಘಟನೆಯ ಬಗ್ಗೆ ಪಶ್ನಾತಾ ಪಟ್ಟುಕೊಂಡು ಸತ್ತವರ ಕುಟುಂಬಗಳಿಗೆ ಅನ್ಮಾಯವಾಗದಂತ ವ್ಯವಸ್ಥೆ 
ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಈ ಕಳ್ಳಬಟ್ಟ ಸಾರಾಯಿ ದೊರೆಯಾಗಿರುವ ಅಮೀರ್‌ 
ಸುಲ್ತಾನ್‌ ಮತ್ತು ಮಾರಿಮುತ್ತು ಕೊಟ್ಕಾಂತರ ರೂಪಾಯಿಗಳ ಹಣವನ್ನು ಸಂಪಾದನೆ 
ಮಾಡಿಕೊಂಡಿರಬಹುದು. ಆದರೆ ನಾವು ಹಣಕ್ಕೆ ಬೆಲೆ ಕಟ್ಟುವುದಕ್ಕೆ ಆಗುತ್ತದೆ ಏನು? ಅಮೀರ್‌ 
ಸುಲ್ತಾನನ ಜೊತೆಯಲ್ಲಿ ಇನ್ನೂ 18 ಜನರ ಬಂಧನವಾಗಿದೆ. ಆದರೆ ನಮ್ಮ ರಾಷ್ಟ್ರದಲ್ಲಿ ಯಾವ 
ರಾಜ್ಯದಲ್ಲಿ ಕಳ್ಳಬಟ್ಟಿ ಸಾರಾಯಿ ಇಲ್ಲ ಎಂದು ನಾನು ಕೇಳುತ್ತಿದ್ದೇನೆ. ಆದ್ದರಿಂದ ಇದಕ್ಕೆ ಪೋಲೀಸ್‌ 
ಇಲಾಖೆಯವರನ್ನು ಹೊಣೆಗಾರನನ್ನಾಗಿ ಮಾಡುವುದಕ್ಕೆ ಆಗುತ್ತದೆಯೇನು? ಎಕ್ಸೈಜ್‌ 
ಇಲಾಖೆಯವರನ್ನು ಹೊಣೆಗಾರರನ್ನಾಗಿ ಮಾಡುವುದಕ್ಕೆ ಆಗುತ್ತದೆಯೇನು? ಇಲ್ಲಾ ನನ್ನನ್ನು 


ಹೊಣೆಗಾರನನ್ನಾಗಿ ಮಾಡುವುದಕ್ಕೆ ಆಗುತ್ತದೆ ಏನು? ಇಲ್ಲವೇ ಶ್ರೀಮಾನ್‌ ಸುಬ್ಬಯ್ಮನವರನ್ನು 


ಸಂಸದೀಯ ಪಟು ; 105 


ಮಾಡುವುದಕ್ಕೆ ಆಗುತ್ತದೆ ಏನು. ನಮ್ಮ ಸಮಾಜದಲ್ಲಿ ಈ ಒಂದು ಅನಿಷ್ಠ ಅನೇಕ ಪರಂಪರೆಗಳಿಂದ 
ಬೆಳೆದುಕೊಂಡು ಬಂದಿದೆ. ನಾನು ಈ ಸಂದರ್ಭದಲ್ಲಿ ಇದಕ್ಕೆ ರಾಜಕೀಯವನ್ನು ಬೆರೆಸುತ್ತಿಲ್ಲ. ಆದ್ದರಿಂದ 
ನಾನು ಹೇಳುತ್ತಿದ್ದೇನೆ ನಮ್ಮ ರಾಜ್ಯದಲ್ಲಿ ಪಾನ ನಿರೋಧವನ್ನು ಜಾರಿಗೆ ತರಬೇಕೆಂದು ಹೇಳುತ್ತೇನೆ. 
ನಾನು ಈ ಮಾತನ್ನು ನಮ್ಮರಾಷ್ಟದ ನಾಯಕಿಯಾದಂತಹ ಶ್ರೀಮತಿ ಇಂದಿರಾಗಾಂಧಿಯವರಿಗೂ 
ಸಹಾ ಹೇಳಿದ್ದೇನೆ. ಅದಕ್ಕೆ ಅವರು ಹೇಳಿದರು, ಈ ಪಾನ ನಿರೋಧ ನೀತಿಯನ್ನು ಜಾರಿಗೆ ತರುವುದು 
ಬಿಡುವುದು ಅಯಾಯಾ ರಾಜ್ಯದ ರಾಜ್ಕಾಂಗಕ್ಕೆ ಬಿಟ್ಟಿದ್ದೇನೆ ಎಂದು ಅವರು ಹೇಳಿದರು. ಮತ್ತೆ 
ಒಂದು ಮಾತನ್ನು ಸಹಾ ಅವರು ಹೇಳಿದರು ತಮಿಳು ನಾಡಿನಲ್ಲಿ ಮಾಡಿದರೆ ನಿಮ್ಮ ರಾಜ್ಯದಲ್ಲಿಯೂ 
ಜಾರಿಗೆ ತರಬಹುದು ಎಂದು ಅವರು ಹೇಳಿದರು. ಹಿಂದೆ ಶ್ರೀಮಾನ್‌ ಬೇವರಾಜ ಅರಸ್‌ರವರು 
ಮುಖ್ಯಮಂತ್ರಿಗಳಾಗಿದ್ದಾಗಲೂ ಸಹಾ ನಾನು ಈ ಪಾನ ನಿರೋಧವನ್ನು ಜಾರಿಗೆ ತರಬೇಕೆಂದು 
ನಮ್ಮ ಪಾರ್ಟಿ ಮೀಟಿಂಗನಲ್ಲಿಯೂ ಸಹಾ ಹೇಳಿದ್ದೇನೆ. ಅದಕ್ಕೆ ಅವರು ಹೇಳಿದರು ನಮ್ಮ ರಾಜ್ಯದಲ್ಲಿ 
ಪಾನ ನಿರೋಧವನ್ನು ಜಾರಿಗೆ ತಂದರೆ ಪಕ್ಕದ ರಾಜ್ಯಗಳಾದ ಹೈದ್ರಾಬಾದ್‌ ಮತ್ತು ಅಂಧಪದೇಶಗಳಲ್ಲಿ 
ಪಾನ ನಿರೋಧ ಜಾರಿಯಲ್ಲಿ ಇಲ್ಲದೆ ಇರುವುದರಿಂದ ಕುಡಿಯುವವರು ಅಲ್ಲಿಗೆ ಹೋಗಿ ಕುಡಿದು 
ಬರುತ್ತಾರೆ ಮತ್ನು ಮಹಾರಾಷ್ಟಕ್ಕೆ ಹೋಗಿ ಕುಡಿದು ಬರುತ್ತಾರೆ ಎಂದು ಹೇಳಿದರು. ಆದರೆ ನಮ್ಮ 
ಇಂದಿನ ಮುಖ್ಯಮಂತ್ರಿಗಳು ಪ್ರಭಾವಿ ಮುಖ್ಯಮಂತ್ರಿಗಳು. ಇವತ್ತು ನಮ್ಮ ಆಳುವ ಪಕ್ಷದಲ್ಲಿ 
ಸುಮಾರು 185 ಜನ ಶಾಸಕರ ಬೆಂಬಲವನ್ನು ಹೊಂದಿರುವ ಪ್ರಭಾವಿ ಮುಖ್ಯಮಂತ್ರಿಗಳು ಎಂದು 
ಹೇಳಿದರೆ ತಪ್ಪಾಗಲಾರದು. ಇಡೀ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಆಳುವ ಪಕ್ಷ ಶಾಸಕರು 
ಬೆಂಬಲ ಇರುವಷ್ಟು ಬೇರೆ ಯಾವ ರಾಜ್ಯದಲ್ಲಿಯೂ ಇಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು. 
ಆದ್ದರಿಂದ ಈ ಕಳ್ಳಭಟ್ಟಿ ಸಾರಾಯಿಯ ಅನಿಷ್ಟವನ್ನು ನಿಲ್ಲಿಸಬೇಕೆಂದು ನಾನು ಮಾನ್ಯ 
ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. 


ಈಗ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು, ಎಲ್ಲ ಮತದವರು ಹಾಗೂ ಎಲ್ಲ 
ಧಾರ್ಮಿಕ ಗುರುಗಳು ಸತ್ಯಧರ್ಮದ ಬಗ್ಗೆ ಮಾತನಾಡುತ್ತಾರೆ. ನಾನು ದೇವಾಲಯಕ್ಕೆ ಹೋದರೆ 
ಮಂಜುನಾಥ ಸ್ವಾಮಿಗೆ ಕೈಮುಗಿಯುತ್ತೇನೆ. ಮಾನ್ಯ ಪುಟ್ಟಸ್ಟಾಮಿಯವರು ಸಹ ದೇವರಿಗೆ 
ಕೈಮುಗಿಯುತ್ತಾರೆ. ಕೆಲವರು ಚರ್ಚ್‌ಗಳಿಗೆ ಹೋದರೆ ಮತ್ತೆ ಕೆಲವರು ಮಸೀದಿಗಳಿಗೆ ಹೋಗುತ್ತಾರೆ. 
ಹೀಗೆ ಎಲ್ಲರೂ ಸತ್ಯ ಧರ್ಮದ ಬಗ್ಗೆ ಮಾತನಾಡುವಾಗ ಇನ್ನು ಕಳ್ಳಭಟ್ಟಿ ತಯಾರು ಮಾಡುವವರು 
ಯಾರು? ಈ ಪಾನ ಬಿಡಿ. ನಾವುಗಳೆಲ್ಲಾ ಈಗ ಉಪಯೋಗ ಮಾಡುತ್ತಿರುವ ಆಹಾರ ಪದಾರ್ಥಗಳು 
ಶುದ್ಧ ವಸ್ತುಗಳೇನು? ಮಾನ್ಯ ಪುಟ್ಟಸ್ಟಾಮಿಗೌಡರು ಇದಕ್ಕೆ ಉತ್ತರ ಕೊಡುತ್ತಾರ? ಕಾಫಿ ಪುಡಿಗೆ 
ಹುಣಸೇ ಬೀಜವನ್ನು ಬೆರಸುತ್ತಾರೆ. ಇದಕ್ಕೆ ಮಾನ್ಯ ಗುಂಡೂರಾವ್‌ ಅವರಾಗಲೀ ಅಥವಾ ಮಾನ್ಯ 
ಜಾಲಪ್ಪನವರಾಗಲೀ ಹೊಣೆಯೇ? ಇದಕ್ಕೆ ಯಾರು ಹೊಣೆ? 


ತೀ ಎಸೆ. ಸುಬ್ಬಯ್ಯ :- ಸರ್ಕಾರ ಹೊಣೆ. 


106 ಟಿ.ಎನ್‌. ನರಸಿಂಹಮೂರ್ತಿ 


Sri T.N. Narasimha Murthy :- After all it is the Government 
of the people for the people and by the people. ಆದ್ದರಿಂದ ಇದಕ್ಕೆ ಸಮಾಜವೇ 
ಹೊಣೆ. ಅಂದರೆ ಇದಕ್ಕೆ ನಾವೆಲ್ಲರೂ ಜವಾಬ್ದಾರರಾಗಿದ್ದೇವೆ. ಈ ಕಾರಣದಿಂದ ಇದನ್ನು ರಾಷ್ಟೀಯ 
ಪಶ್ನೆಯನ್ನಾಗಿ ಪರಿಗಣಿಸಬೇಕೆಂದು ನಾನು ಸಲಹೆ ಮಾಡುತ್ತೇನೆ. ಈಗ ಅಸ್ಪಶ್ಯತೆ ಹೋಗಬೇಕು. 
ಆದು ಇರಬಾರದು ಎಂದು ರಾಜ್ಮಾಂಗದಲ್ಲಿ ಹೇಳಿದೆ. ಆದರೆ ಈಗಲೂ ಸಹ ಗ್ರಾಮಾಂತರ ಪ್ರದೇಶಗಳಲ್ಲಿ 
ಅದು ಹೋಗಿಲ್ಲ. ಈ ಕಾರಣದಿಂದ ಸರ್ಕಾರ ರಾಜೀನಾಮೆ ಕೊಡಬೇಕೆಂದು 
ಕೇಳುವುದಕ್ಕಾಗುತ್ತದೆಯೇ? ಈಗ ಕಳ್ಳಭಟ್ಟಿ ಕಡಿದು ಸಾವಿರಾರು ಮಂದಿ ಏನು ಸಾಯುತ್ತಿದ್ದಾರೆ, 
ಇದನ್ನು ಸಂಪೂರ್ಣವಾಗಿ ತಪ್ಪಿಸಲು ಇದೇ: ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು 
ಮಾನ್ಯ ಮುಖ್ಯಮಂತ್ರಿಗಳು ಒಂದು ದುಂಡು ಮೇಜಿನ ಸಭೆಯನ್ನು ಕರೆಯಬೇಕು. ಈ ಒಂದು 
ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳವರು ಇದನ್ನು ಅಂತ್ಯಗೊಳಿಸುವ ಬಿಗ್ಗೆ ತಮ್ಮ ಸಲಹೆಗಳನ್ನು 
ಕೊಡಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ. ಈ ಒಂದು ದುರಂತಕ್ಕೆ ಯಾರನ್ನೇ ಆಗಲಿ 
ಜವಾಬ್ದಾರರನ್ನಾಗಿ ಮಾಡದೆ ಹೋಲೀಸರಿಗೆ ಮತ್ತು ಎಕ್ಸೈಜ್‌ ಇಲಾಖೆಯವರಿಗೆ ನಮ್ಮ ಸಹಕಾರ 
ಕೊಡುವುದು ಒಳ್ಳೆಯದು. ಈ ದುರಂತದ ಬಗ್ಗೆ ಮಂತ್ರಿಗಳನ್ನಾಗಲೀ ಅಥವಾ ಅಧಿಕಾರಿಗಳನ್ನಾಗಲೀ 
ಜವಾಬ್ದಾರನ್ನಾಗಿ ಮಾಡುವುದಕ್ಕೆ ಬದಲು ಇದನ್ನು ತಪ್ಪಿಸಲು ನಾವೆಲ್ಲರೂ ಪ್ರಯತ್ನ ಮಾಡಬೇಕು. 
ಏಕೆಂದರೆ, ಮಂತ್ರಿಗಳು ಮತ್ತು ಅಧಿಕಾರಿಗಳು ಮನೆಯಲ್ಲಿ ಗಂಡ ಹೆಂಡತಿ ಇದ್ದಂತೆ. ಗಂಡ 
ಹೇಳಿದಂತೆ ಹೆಂಡತಿ ಕೆಲಸ ಮಾಡುವಂತೆ ಅಧಿಕಾರಿಗಳು ಮಂತ್ರಿಗಳು ಹೇಳಿದಂತೆ ಕೆಲಸ 
ಮಾಡಬೇಕಾಗುತ್ತದೆ ಆದ್ದರಿಂದ ಇಲ್ಲಿ ಒಂದಕ್ಕೊಂದು ಸಂಬಂಧವಿದೆ ಆದ್ದರಿಂದ ನಾವು ಸೂಕ್ತ 
ಸಲಹೆಗಳನ್ನು ಸರ್ಕಾರಕ್ಕೆ ಕೊಡುವುದು ಒಳ್ಳೆಯದು. ನಾವು ಎಷ್ಟೋ ಸಲ ಮುಖ್ಯಮಂತ್ರಿಗಳ 
ಹತ್ತಿರ ಹೋಗಿ ಏನಾದರೂ ಒಂದು ಒಳ್ಳೆಯ ಕೆಲಸದ ಬಗ್ಗೆ ಹೇಳಿದರೆ, ಅವರು ಆಗಲೇ ಮಾಡೋಣ 
ಎಂದು ಹೇಳುತ್ತಾರೆ. 


ಶ್ರೀ ಎ.ಕೆ. ಸುಬ್ಬಯ್ಯ :- ತಾವು ಈ ರೀತಿ ಹೇಳುತ್ತೀರಿ. ಆದರೆ ಮಾನ್ಯ ಕರಿಯಪ್ಪಗೌಡರು 
ಮುಖ್ಯ ಮಂತ್ರಿಗಳು ಯಾರ ಮಾತನ್ನೂ ನಂಬುವುದಿಲ್ಲ ಎಂದು ಹೇಳಿದರು. ಆದ್ದರಿಂದ ನಿಮ್ಮ 
ಮಾತನ್ನು ಅವರು ಯಾವ ರೀತಿ ನಂಬುತ್ತಾರೆ? 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ನಮ್ಮ ಮಾತಿಗೆ ಎಲ್ಲಿ ಮಾನ್ಯತೆ ಕೊಡಬೇಕೋ 
ಅಲ್ಲಿ ಅವರು ಕೊಟ್ಟೇ ಕೊಡುತ್ತಾರೆ. ಇಲ್ಲದಿದ್ದರೆ ನಾವು ಅವರ ಹತ್ತಿರ ಹೋಗಿ ಹೇಳುವುದೇ ಇಲ್ಲ. 
ಈಗ ಈ ಒಂದು ವಿಷಪಾನದಿಂದ 300ಕ್ಕೂ ಹೆಚ್ಚು ಜನರು ಸತ್ತಿದ್ದಾರೆ. ಇದೊಂದು ದುರ್ದೈವದ 
ಘಟನೆ ಎಂಬುದನ್ನು ಎಲ್ಲರೂ ಒಪ್ಪಿದ್ದಾರೆ. ಇದಕ್ಕಾಗಿ ಸರ್ಕಾರ ಕೊಟ್ಟ ಪರಿಹಾರಕ್ಕಾಗಿ. ಕೆಲವರು 
ಸಂತೋಷಪಟ್ಟಿದ್ದಾರೆ. ಮತ್ತೆ ಕೆಲವರು ಅದು ಸಾಲದು ಎಂದು ಹೇಳಿದ್ದಾರೆ. ಈ ದುರಂತದಲ್ಲಿ 
ಸತ್ತವರ ಮಕ್ಕಳು ಇಂದು ಅನಾಥರಾಗಿದ್ದಾರೆ ಹಾಗೂ ಬೀದಿಪಾಲಾಗಿದ್ದಾರೆ. ಇಂತಷ-ಮಕ್ಕಳ ಭವಿಷ್ಠದ 


ಸಂಸದೀಯ ಪಟು 107 


ವಿಚಾರದಲ್ಲಿ ಸರ್ಕಾರದವರು ಈಗಾಗಲೇ ಸೂಕ್ತ ಕಮ ತೆಗೆದುಕೊಂಡಿದ್ದಾರೆ. ಈ ಕುಡಿಯುವ ಚಟ 
ಇರುವವರನ್ನು ನೋಡಿದ್ದೇ ಆದರೆ. ನನಗಿಂತ ಚಿಕ್ಕ ವಯಸ್ಸಿನವರಿಗೂ ಸಹ ಹಲ್ಲುಗಳೆಲ್ಲಾ ಬಿದ್ದು 
ಹೋಗಿ ಮುದುಕರಂತೆ ಕಾಣುತ್ತಾರೆ. ಅವರ ಮುಖಗಳು ಒಂದು ರೀತಿ ವಿಚಿತ್ರವಾಗಿ ಕಾಣುತ್ತವೆ. 
ಇದಕ್ಕೆಲ್ಲಾ ಕಾರಣ ಅವರ ಹತ್ತಿರ ಒಳ್ಳೆಯ ಪಾನೀಯ ಕುಡಿಯಲು ದುಡ್ಡಿರುವುದಿಲ್ಲ. ಆದ್ದರಿಂದ 
ಎಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತದೋ ಅಲ್ಲಿಹೋಗಿ ಕುಡಿಯುತ್ತಾರೆ. ಇವೆಲ್ಲಾ ಮುಖ್ಯಮಂತ್ರಿಗಳಿಗೆ 
ಗೊತ್ತಿಲ್ಲ ಎಂದು ಅಲ್ಲ, ಅವರಿಗೂ ಗೊತ್ತಿದೆ. ಎಲ್ಲರಿಗೂ ಗೊತ್ತಿದೆ. ಇದನ್ನು ತಪ್ಪಿಸಲು ಎಲ್ಲ 
ಪಕ್ಷದವರೂ ಸಹ ಪ್ರಯತ್ನ ಮಾಡಬೇಕು ಎಂಬುದನ್ನು ಯಾರೂ ಮರೆಯಬಾರದು. ಇದರಲ್ಲಿ 
ಎಲ್ಲರ ಪಾತ್ರವೂ ಇದೆ. ಏಕೆಂದರೆ, ಇದೊಂದು ರಾಷ್ಟೀಯ ಸಮಸ್ಯೆಯಾಗಿದೆ. ಮೊನ್ನೆ ತಾನೆ 
ಬಿಹಾರ್‌ನಲ್ಲಿ ರೈಲು ದುರಂತದಲ್ಲಿ ಸಾವಿರಾರು ಜನರು ಸತ್ತರು. ಮತ್ತೊಂದು ಕಡೆ ಹೆಚ್ಚಿನ ಪವಾಹ 
ಬಂದು ಜನರು ಸತ್ತರು. ಈ ರೀತಿ ನಡೆದಾಗಲೆಲ್ಲಾ ಆಯಾ ರಾಜ್ಮದ ಮುಖ್ಕಿಮಂತ್ರಿಗಳು ರಾಜೀನಾಮೆ: 
ಕೊಡಬೆಕೆಂದು ಕೇಳಿದರೆ ಹೇಗೆ? ಕಾರು-ಬಸ್ಸು ಡಿಕ್ಕಿಯಾಗಿ ಜನರು ಸತ್ತರೆ ಪೋಲೀಸ್‌ ಕಮೀಷನರ್‌ 
ಇಲ್ಲವೇ ಐ.ಜಿ.ಪಿ. ರಾಜೀನಾಮೆ ಕೊಡಬೇಕೆಂದು ಹೇಳತಕ್ಕಂಥ ವಾದ ಸರಿಯಲ್ಲ. ಇದರ ಬದಲು 
ಇದನ್ನೆಲ್ಲಾ ತಪ್ಪಿಸುವ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡುವುದು ಒಳ್ಳೆಯದು. 
ಮಾನ್ಯ ಚಂದ್ರೇಗೌಡರು ವಿರೋಧಪಕ್ಷದ ನಾಯಕರಾಗಿ ಸುಮಾರು ಒಂದು ಗಂಟೆ 25 ನಿಮಿಷಗಳ 
ಕಾಲ ಇದರ ಬಗೆ ಮಾತನಾಡಿದರು. ಅವರು ಬಹಳ ಮಟ್ಟಿಗೆ ಮೊನಚಾದ ಭಾಷೆಯಲ್ಲಿ ಸರ್ಕಾರ 
ರಾಜೀನಾಮೆ ಕೊಡಬೇಕೆಂಬ ಅರ್ಥದಲ್ಲಿ ಮಾತನಾಡಿದರು. ನಾನು ಅವರಿಂದ ಬಹಳಷ್ಟು ನಿರೀಕ್ಷೆ 
ಮಾಡಿದ್ದೆ. ಏಕೆಂದರೆ ಅವರು ಈ ಮೊದಲು ಆಳುವ ಪಕ್ಷದಲ್ಲಿದ್ದು ಮಂತ್ರಿಗಳಾಗಿ ಕೆಲಸ ಮಾಡಿದ್ದರು. 
ಅದಕ್ಕೂ ಮೊದಲು ಪಾರ್ಲಿಮೆಂಟ್‌ ಸದಸ್ಮರಾಗಿದ್ದರು. ಆದ್ದರಿಂದ ಅವರ ಬಗ್ಗೆ ನನಗೆ ಬಹಳ 
ವಿಶ್ವಾಸವಿದೆ ಹಾಗೂ ಒಳ್ಳೆಯ ಗೌರವವಿದೆ.ಅವರು ಒಳ್ಳೆಯ ಸಂಸದೀಯ ಪಬುವಾಗಿದ್ದಾರು, ಆದರೆ 
ಅವರು ಕಳ್ಳಭಟ್ಟಿಯನ್ನು ನಿಲ್ಲಿಸುವ ವಿಚಾರದಲ್ಲಿ ಒಂದು ಮಾತನ್ನೂ ಸಹ ಹೇಳಲಿಲ್ಲ. ಇದನ್ನು 
ತಡೆಗಟ್ಟುವ ಬಗ್ಗೆ ಮುಖ್ಯ ಮಂತ್ರಿಗಳಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ 
ವಿರೋಧಪಕ್ಷದವರಿಗೂ ಇದೆ. ಈ ಮಾತನ್ನು ತಾವೂ ಸಹ ಹೇಳುತ್ತಿದ್ದೀರಿ ನಾವೂ ಸಹ ಹೇಳುತ್ತಿದ್ದೇವೆ. 
ಆದರೆ ಅವರು ಕಳ್ಳಭಟ್ಟಿಯನ್ನು ನಿಲ್ಲಿಸುವ ಬಗ್ಗೆ ಯಾವ ಸಲಹೆಯನ್ನೂ ಮಾಡಲಿಲ್ಲ. 


ತೀ ಎ.ಕೆ. ಸುಬ್ಬಯ್ಯ :- ಈ ಸರ್ಕಾರದಲ್ಲಿ ಎಲ್ಲವೂ ರಾಷ್ಟ್ರೀಕರಣವಾಗಿ ಬಿಟ್ಟಿದೆ. ಇನ್ನು 
ನಾವು ಸಲಹೆ ಹಾಗೂ ಸಹಕಾರ ಕೊಡುವುದು, ಎಲ್ಲಿ ಬಂತು? 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಇದಕ್ಕೆ ಶ್ರೀ ದೇವರಾಜ ಅರಸ್‌ ಒಬ್ಬರೇ ಕಾರಣ 
ಎಂದು ಹೇಳುವುದಕ್ಕೆ ನಾನು ತಯಾರಿಲ್ಲ. ಅವರಿಗಿಂತ ಮೊದಲು ಈ ರಾಜ್ಯದಲ್ಲಿ 
ಶ್ರೀ ವಿರೇಂದ್ರ ಪಾಟೀಲ್‌, ಶ್ರೀ ಜತ್ತಿ, ಶ್ರೀ ನಿಜಲಿಂಗಪ್ಪ, ಶ್ರೀ ಕಡಿದಾಳ್‌ ಮಂಜಪ್ಪ, ಶ್ರೀ ಕಂಠಿ, 
ಶ್ರೀ ಹನುಮಂತಯ್ಯ, ಶ್ರೀ ರೆಡ್ಡಿ ಮುಂತಾದವರು ಮುಖ್ಯ ಮಂತ್ರಿಗಳಾಗಿ ಕೆಲಸ ಮಾಡಿದರು. 


108 ಟಿ.ಎನ್‌. ನರಸಿಂಹಮೂರ್ತಿ 


ಅವರೆಲ್ಲರ ಕಾಲದಲ್ಲಿಯೂ ಇದು ಬೆಳೆದುಕೊಂಡು ಬಂದು ಈಗ ಹೆಚ್ಚಾಗಿದೆ. ಆದ್ದರಿಂದ ಇದಕ್ಕೆ 
ಜವಾಬ್ದಾರರು ಯಾರು ಎಂದು ಹೇಳುವುದು? ಈಗ ಚುನಾವಣೆಯ ಸಮಯದಲ್ಲಿ ಯಾವುದೇ 
ಒಂದು ಊರಿಗೆ ಹೋದಾಗ ಆ ಊರಿನ ಮುಖಂಡರು ಯಾರು ಎಂದು ಅಲ್ಲಿಯ ಜನರನ್ನು 
ಕೇಳುತ್ತೇವೆ. ಅವರು ಆ ಊರಿನ ಮುಖ್ಯ ಮನುಷ್ಯರು ಯಾರು ಎಂದು ಹೇಳುತ್ತಾರೋ, ಅಂತಹವರ 
ಹತ್ತಿರ ನಾವು ಹೋಗುತ್ತೇವೆ. ಎಲ್ಲ ಪಕ್ಷದವರೂ ಸಹ ಇದೇ ರೀತಿ ಮಾಡುವುದು: ಕೊನೆಯಲ್ಲಿ 
ಚುನಾವಣೆಯಲ್ಲಿ ಯಾರು ಗೆಲ್ಲುತ್ತಾರೋ, ಅಂತಹವರ ಹತ್ತಿರ ಆ ಊರಿನ ಮುಖ್ಯ ಮನುಷ್ಯರು 
ಹೋಗಿ ತಮಗೆ ಎಲ್ಲ ರೀತಿಯ ಸಹಕಾರ ಕೊಡುವುದಾಗಿ ಹೇಳಿ ಹೂವಿನ ಹಾರ ಹಾಕುತ್ತಾರೆ. 
ಅಂತಹ ವ್ಯಕ್ತಿ ಏನಾದರೂ ತಪ್ಪು ಮಾಡಿದರೆ, ಆ ವ್ಯಕ್ತಿಯನ್ನು ಹಿಡಿಯಲು ಷೊಲೀಸರು ಸಹ 
ಹೆದರುತ್ತಾರೆ. ಆದಕಾರಣ ರಾಜಕೀಯ ಮುಖಂಡರಾದಂಥವರು ಆದರ್ಶವಾಗಿದ್ದರೆ ಮತ್ತು 
ಸರಿಯಾಗಿ ವರ್ತನೆ ಮಾಡಿದರೆ ಎಲ್ಲವೂ ಚೆನ್ನಾಗಿನಡೆದುಕೊಂಡು ಹೋಗುತ್ತದೆ. ಆದ್ದರಿಂದ ನಾವು 
ಮೊದಲು ಬೇರೆಯವರಿಗೆ ಆದರ್ಶವಾಗಿರಬೇಕು. ಈ ದುರಂತಕ್ಕೆ ಕಾರಣರಾದಂಥ ಮಾರಿಮುತ್ತು 
ಹಾಗೂ ಸುಲ್ಲಾನನ್ನು ನೇಣು ಹಾಕಬೇಕೆಂದು ಕೆಲವರು ಹೇಳಿದರು. ಆದರೆ ಅದನ್ನು ನಾನು ಒಪ್ಪಲು 
ತಯಾರಿಲ್ಲ. ಏಕೆಂದರೆ, ಇದಕ್ಕೆಲ್ಲಾ ವಿಧಿನಿಯಮಗಳಿವೆ. ಇರತಕ್ಕಂಥ ಕಾನೂನನ್ನು ಉಲ್ಲಂಘನೆ 
ಮಾಡಿದರೆ ಸಂಬಂಧಪಟ್ಟವರಿಗೆ ಶಿಕ್ಷೆ ವಿಧಿಸಲು ಕಾನೂನಿನ ಅವಕಾಶವಿದೆ. ಈ ದುರಂತ ನಡೆದ 
ಕಾರಣ ಮುಖ್ಯ ಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರೆಯಲುಲಾಯಕ್ಕಿಲ್ಲ ಎಂದು ಕೆಲವರು 
ಹೇಳಿದರು. ಈ ಬಗ್ಗೆ ನಾನು ಒಂದು ಸಲಹೆ ಮಾಡಿದರೆ ಮುಖ್ಯಮಂತ್ರಿಗಳ ಬಗ್ಗೆ ನಾನು ತಮಟೆ 
ಹೊಡೆಯುತ್ತಿದ್ದೇನೆ ಎಂದು ಮಾನ್ಯ ಜಾಲಪ್ಪನವರು ಹೇಳಬಹುದು. ಆದರೂ ಸಹ ಮುಖ್ಯಮಂತ್ರಿಗಳ 
ಕೈಗೊಂಡ ಕೆಲವು ಒಳ್ಳೆಯ ಕೆಲಸಗಳನ್ನು ಸಹ ನಾವು ಗಮನಿಸಬೇಕಾಗುತ್ತದೆ. ಮೊದಲನೆಯದಾಗಿ 
ಕೆಲವು ಅಧಿಕಾರಿಗಳ ಮನೆ ಮೇಲೆ ನಡೆಸಿದ ಧಾಳಿಯ ಪರಿಣಾಮವಾಗಿ ಬೇರೆ ಆದಿಕಾರಿಗಳಲ್ಲಿ 
ಬಹಳಷ್ಟು ಪ್ರಜ್ಞೆ ಬಂದಿದೆ. ಇದು ಕೇವಲ ನನ್ನ ಅಭಿಪ್ರಾಯ ಮಾತ್ರವಲ್ಲ ಸಾರ್ವಜನಿಕರ ಅಭಿಪ್ರಾಯವೂ 
ಕೂಡ ಇದೇ ಆಗಿದೆ. ಎರಡನೆಯದಾಗಿ ಸರ್ಕಾರದವರು ವರ್ಗಾವಣೆ ವಿಚಾರದಲ್ಲಿ ಕೈಗೊಂಡ 
ನಿಲುವಿನ ಬಗ್ಗೆ ಬಹಳಷ್ಟು ಟೀಕೆಗಳು ಬಂದವು. ನಮಗೂ ಸಹ ಮೊದ ಮೊದಲು ಒಂದುರೀತಿಯ 
ಕಹಿಯಾಗಿ ಕಂಡಿತು. ಆದರೆ ಇದನ್ನು ವಿಶಾಲ ದೃಷ್ಟಿಯಿಂದ ನೋಡಿದಾಗ ಮುಖ್ಯ ಮಂತ್ರಿಗಳು 
ಕೈಗೊಂಡ ತೀರ್ಮಾನ ಸರಿಯಾಗಿಯೇ ಇದೆ. ಈ ಒಂದು ತೀರ್ಮಾನದಿಂದ ಶಾಸಕರ ಭವನದಲ್ಲಿ 
ನೋಡುವುದಕ್ಕೂ ಸಹ ಒಬ್ಬರು ಅಧಿಕಾರಿಗಳು ಸಿಗುತ್ತಿಲ್ಲ. ಇದಕ್ಕೂ ಮೊದಲು ಶಾಸಕರ ಭವನದಲ್ಲಿ 

ಹಾಗೂ ಶಾಸಕರ ಕ್ಯಾಂಟೀನ್‌ನಲ್ಲಿ ಅಧಿಕಾರಿಗಳು ಹಾಗೂ ನೌಕರರು ಇರುತ್ತಿದ್ದರು. ಇವೆಲ್ಲರೂ 
ವರ್ಗಾವಣೆ ವಿಚಾರದಲ್ಲಿ ಶಾಸಕರನ್ನು ನೋಡಲು ಬರುತ್ತಿದ್ದರು. ಆ ಸಮಯದಲ್ಲಿ ಒಬ್ಬ 
-- ಅಧಿಕಾರಿಯನ್ನು 3-4 ಸಲ ವರ್ಗ ಮಾಡಿಸುವುದು ಇಲ್ಲವೇ ಸ್ಟೇ ಮಾಡಿಸುವುದು ನಡೆಯುತ್ತಿತ್ತು. 
ಆಗ ವರ್ಗಾವಣೆ ವಿಚಾರದಲ್ಲಿ ಸರ್ಕಾರದಿಂದ ಹೊರಡುತ್ತಿದ್ದ ಆಜ್ಞೆಗಳಿಗಂತೂ ಲೆಕ್ಕವೇ ಇರುತ್ತಿರಲಿಲ್ಲ. 


ಸಂಸದೀಯ ಪಟು 109 


ಆದರೆ ಈಗ ಇದೆಲ್ಲಾ ನಡೆಯುತ್ತಿಲ್ಲ. ಅದಕ್ಕಾಗಿ ನಾವು ಮುಖ್ಯ ಮಂತ್ರಿಗಳನ್ನು ಅಭಿನಂದನೆ 
ಮಾಡಬೇಕಾಗುತ್ತದೆ. ಅದು ಬಿಟ್ಟು ಪ್ರತಿಯೊಂದಕ್ಕೂ ಟೀಕೆಗಳನ್ನು ಮಾಡಿದರೆ ಹೇಗೆ? ಆದ್ದರಿಂದ 
ವಿರೋಧಪಕ್ಷದವರು ಎಲ್ಲವನ್ನೂ ಕಪ್ಪು ಕನ್ನಡಕದ ಮೂಲಕ ನೋಡದೆ ರಚನಾತ್ಮಕವಾದಂಥ 
ಟೀಕೆಗಳನ್ನು ಮಾಡಲಿ. ಅದನ್ನು ನಾವು ಸ್ವಾಗತ ಮಾಡುತ್ತೇವೆ. 


ಶ್ರೀ ಜಿ. ಪುಟ್ಟಸ್ತಾಮಿಗೌಡ :- ಮಾನ್ಯ ಸದಸ್ಕರು ಮುಖ್ಯ ಮಂತ್ರಿಗಳ ಒಂದು 
ಮುಖದ ಬಗ್ಗೆ ಮಾತ್ರ ಹೇಳಿದರು. ಇನ್ನೊಂದು ಮುಖದ ಬಗ್ಗೆ ಜನರು ಏನು ಹೇಳುತ್ತಿದ್ದಾರೆಂದರೆ, 
ಈ ಮುಖ್ಯ ಮಂತ್ರಿಗಳು ಅಧಿಕಾರಕ್ಕೆ ಬಂದ ಮೇಲೆ ವಿರೋಧವಪಕ್ಷದವರನ್ನು ದೂರ ಇಟ್ಟಿದ್ದಾರೆ, 
ಪತ್ರಿಕೆಯವರನ್ನು ದೂರ ಇಟ್ಟಿದ್ದಾರೆ? ರೈತರನ್ನುದೂರ ಇಟ್ಟಿದ್ದಾರೆ ಹಾಗೂ ಪೋಲೀಸರು ಜನರಿಗೆ 
ಸಹಕಾರ ನೀಡುತ್ತಿಲ್ಲ ಎಂದು. ಇದಕ್ಕೆ ತಾವೇನು ಹೇಳುತ್ತೀರಿ? 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಈಗ ಮಾನ್ಯ ಮುಖ್ಯ ಮಂತ್ರಿಗಳು ಅವರ 
ಅಧಿಕಾರದ ಒಂದು ವ್ಯವಸ್ಥೆಯಲ್ಲಿ ಏನು ಪ್ರತಿ ಕ್ರಿಯೆಗಳನ್ನು ಹೇಳುತ್ತಾರೆ ಮತ್ತು ಅವರ ಅನುಭವದ 
ಮೇಲೆ ಯಾವುದು ಸರಿಯಿದೆ, ಯಾವುದು ಸರಿ ಇಲ್ಲ ಎಂದು ಹೇಳುತ್ತಾರೆ. ಅದನ್ನು 
ಸಮರ್ಥರಾಗಿರತಕ್ಕವರು, ವಿಮರ್ಶೆ ಮಾಡತಕ್ಕವರು ಹೇಳಿಕೆಗಳನ್ನು ಮಾಡುತ್ತಾ ಹೋಗುತ್ತಾರೆ. 
ನಮ್ಮಪಕ್ಷದಲ್ಲಿ ಏನಿದೆ ಎಂದರೆ, ಮಾನ್ಯ ಮುಖ್ಯ ಮಂತ್ರಿಗಳು ಸರಿಯಾದ ರೀತಿ ಹೋಗುತ್ತಿದ್ದಾರೆ 
ಎಂದು ಇದೆ. ಆಕಸ್ಮಾತ್‌ ಏನಾದರೂ ಕೂಡ ಅಪ್ಪಿ ತಪ್ಪಿದರೆ ಅಂಥಾದ್ದನ್ನು ಗಮನಕ್ಕೆ ತರತಕ್ಕ 
ಸಾಮರ್ಥ್ಯ ನಮ್ಮ ಪಕ್ಷದ ಸದಸ್ಯರಲ್ಲಿ ಇದೆ ಎಂದು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. 


ತ್ರೀ ಡಿ. ಕರಿಯಪ್ಪಗೌಡ :- ಮಾನ್ಯ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲಾ 
ಪಕ್ಷಗಳ ನಾಯಕರುಗಳು ಈ ಘಟನೆ ಬಗ್ಗೆ ಪ್ರಸ್ತಾಪಮಾಡಿದ್ದೀರಿ. ಈ ಘಟನೆ ಬಗ್ಗೆ ಜುಡಿಶಿಯಲ್‌ 
ಎನ್‌ಕ್ಷೈರಿ ಮಾಡುವುದಕ್ಕೆ ನಮ್ಮ ಸರ್ಕಾರ, ಮುಖ್ಯ ಮಂತ್ರಿಗಳು ಆರ್ಡರ್‌ ಮಾಡದೇ ಇದ್ದಿದ್ದರೆ 
ನೀವು ಮುಖ್ಯ ಮಂತ್ರಿಗಳು ರಾಜಿನಾಮೆ ಕೊಡಿ, ಜುಡಿಶಿಯಲ್‌ ಎನ್‌ಕ್ಷೈರಿಗೆ ಗುರಿಮಾಡಿ ಎಂದು 
ಹೇಳುವುದನ್ನು ಪರಿಪಾಠ ಮಾಡಿಕೊಳ್ಳುತ್ತಿದ್ದಿರಿ, ಅದನ್ನೇ ಮಂತ್ರ ಮಾಡಿಕೊಳ್ಳುತ್ತಾ ಇದ್ದಿರಿ. ನಮ್ಮ 
ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ದಿಟ್ಟ ಕ್ರಮ ತೆಗೆದುಕೊಂಡರೂ ಮುಖ್ಯ ಮಂತ್ರಿಗಳು 
ರಾಜೀನಾಮೆ ಕೊಡಿ ಎಂದು ಹೇಳುತ್ತಿದ್ದೀರಿ. ನ್ಯಾಯಾಂಗ ಆಯೋಗವನ್ನು ರಚನೆಮಾಡಿ ಏನು 
ಒಂದು ವರದಿ ಬರುತ್ತದೋ ನೋಡೋಣ. ಅದಕ್ಕಾಗಿ ಸರ್ಕಾರಕ್ಕೆ ಮೆಚ್ಚುಗೆಯನ್ನು ವ್ಯಕ್ಷಮಾಡತಕ್ಕಂಥ 
ಸೌಜನ್ಯತೆ ನಿಮಗೆ ಇಲ್ಲ ಎನ್ನತಕ್ಕಂಥ ಮಾತನ್ನು ಹೇಳಬೇಕಾಗುತ್ತದೆ. 


ಫೀ ಟಿಎನ್‌. ನರಸಿಂಹಮೂರ್ತಿ :- ಇವತ್ತು ಕಳಭಟ್ಟಿ ಏನಿದೆ ಇದು ಅಂತಿಮಗೊಳ್ಳಬೇಕು. 
ಈ ಕಳ್ಳ ಬಟ್ಟಿ ಅಂತಿಮಗೊಳ್ಳಬೇಕಾದರೆ ಅಳುವ ಪಕ್ಷದಿಂದ ಮಾತ್ರ ಸಾಧ್ಯವಿಲ್ಲ. ಶ್ರೀಮತಿ ಪದ್ಧಾವಶಿ 
ವಿಠಶಲರಾವ್‌ ಅಂಥವರು, ಮುದ್ದಣ್ಣರಂಥವರು, ಶ್ರೀಮತಿ ಬಿ. ಜಯವಮ್ಮನವರು, 


110 ಟ.ಎನ್‌. ನರಸಿಂಹಮೂರ್ತಿ 


ಶ್ರೀಮತಿ ಮಲ್ಲಿಕಾರ್ಜುನಸ್ತಾಮಿಯವರು, ಶ್ರೀಮತಿ ಜಯಮ್ಮನವರು. ನಮ್ಮ ಕೆಳಮನೆಯ ಮತ್ತು 
ಮೇಲ್ಮನೆಯ ಮಹಿಳಾ ಸದಸ್ಮರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಒಂದು ದೇಶದ ದೃಷ್ಟಿಯಿಂದ 
ಪಕ್ಷಭೇದವನ್ನು ಬಿಟ್ಟು ಶ್ರೀಮತಿ ಪದ್ಧಾವತಿ ವಿಠಲರಾವ್‌ ಅವರು ಮೇಷ್ನರುಗಳ ಸಮಸ್ಯೆಯನ್ನು 
ಹರಿಜನರ ಸಮಸ್ಥೆಯಾಗಿಲಿ, ಪಾನ ನಿರೋಧ ಸಮಸ್ಯ್ಥೆಯಾಗಲಿ ಇದನ್ನು ಏಕೆ ತೆಗೆದು ಕೊಂಡಿಲ್ಲ 
ಎಂದು ಹೇಳುತ್ತೇನೆ. ಇನ್ನು ಮೇಲೆ ಗ್ರಾಮಾಂತರ ಪ್ರದೇಶಗಳಿಗೆ ನಿಮ್ಮ ಜೊತೆಯಲ್ಲಿ ಕರೆಯಿರಿ 
ನಾನೂ ಕೂಡ ಬರುತ್ತೇನೆ. ಇವತ್ತು ಎಲ್ಲರೂ ಕೂಡ ಪ್ರಚಾರ ಮಾಡೋಣ. ಸರ್ಕಾರಕ್ಕೆ ಬೆಂಬಲ 
ಮಾಡೋಣ, ಸರ್ಕಾರ ಕೈಗೊಳ್ಳತಕ್ಕ ನೀತಿಯನ್ನು ಬೆಂಬಲ ಮಾಡೋಣ. ಅದು ಬಿಟ್ಟ ಮಾತೆತ್ತಿದರೆ 
ಸರ್ಕಾರ ರಾಜೀನಾಮೆ ಕೊಡಿ ಅಂದರೆ ಏನು. ಒಂದು ವೇಳೆ ಮುಖ್ಯ ಮಂತ್ರಿಗಳು ರಾಜಿನಾಮೆ 
ಕೊಡುತ್ತಾರೆ, ಇನ್ವಾರು ಬರುತ್ತಾರೆ. ಇವತ್ತು ಎನ್ನತಕ್ಕ ಮಾತನ್ನು ನಾನು ಕೇಳುತ್ತೇನೆ. ಚುನಾವಣೆಯಲ್ಲಿ 
ಜನ ಮತ ಕೊಡುತ್ತಾರೆ. 1971 ರಿಂದ 1979ರ ವರೆಗೆ ರಾಷ್ಟ್ರದಲ್ಲಿ ಜನತಾ ಪಕ್ಷದ ಸರ್ಕಾರ ಆಡಳಿತದಲ್ಲಿತ್ತು. 
ನಾವು ಅದನ್ನು ಹೋಗಬೇಕು ಎಂದು ಹೇಳಲಿಲ್ಲ. 1980ನೇ ಇಸವಿಯಲ್ಲಿ ಶ್ರೀಮಾನ್‌ ದೇವರಾಜ್‌ 
ಅರಸ್‌ ಅವರ ಸರ್ಕಾರವಿತ್ತು. ಆಗ ಚುನಾವಣೆಯಾಗತಕ್ಕ ಕಾಲದಲ್ಲಿ ಈ ರಾಜ್ಯದ ಜನತೆ 1983ನೇ 
ಜನವರಿವರೆಗೆ ಶ್ರೀಮತಿ ಇಂದಿರಾಗಾಂಧಿಯವರ ನಾಯಕತ್ವವನ್ನು ವಹಿಸಿಕೊಂಡಂಥ ಪಕ್ಷಕ್ಕೆ 
ಅವಕಾಶಮಾಡಿಕೊಟ್ಟಿದ್ದಾರೆ. ಆದುದರಿಂದ ಇವತ್ತು ಸರ್ಕಾರ ರಾಜೀನಾಮೆ ಕೊಡಬೇಕು ಎಂದು 
ಹೇಳತಕ್ಕ ನೈತಿಕ ಹಕ್ಕು ಯಾರಿಗೂ ಇಲ್ಲ. 185 ಜನ ಇರತಕ್ಕ ಶಾಸನ ಸಭೆಯಲ್ಲಿ ಇದಕ್ಕಿಂತ ಸ್ಪಷ್ಟವಾದ 
ನಿದರ್ಶನ ಏನು ಬೇಕು. 185 ಜನ ಶಾಸಕರು ನಮ್ಮ ಮಾನ್ಯ ಮುಖ್ಯ ಮಂತ್ರಿಯವರಲ್ಲಿ ವಿಶ್ವಾಸವಿಟ್ಟು 
ನೀವು ರಾಜ್ಯಭಾರ ಚೆನ್ನಾಗಿ ಮಾಡಬೇಕು. ಎಲ್ಲಾ ರಾಜ್ಯಗಳಿಂತ ಚೆನ್ನಾಗಿ ಕೆಲಸ ಮಾಡಬೇಕು ಎಂಬ 
ವಿಶ್ವಾಸವನ್ನಿಟ್ಟಿರುವಾಗ ನಮ್ಮಂಥ ಬಲಿಷ್ಠವಾದ ಪಕ್ಷವನ್ನು ರಾಜೀನಾಮೆ ಕೊಟ್ಟು ಹೋಗಿ ಅಂದರೆ, 
ನೀವು ಸಮರ್ಥರಾಗಿದ್ದೀರಾ ಅಧಿಕಾರವನ್ನು ವಹಿಸಿಕೊಳ್ಳುವುದಕ್ಕೆ ಎಂದು ಕೇಳಬೇಕಾಗಿದೆ. ಅದುದರಿಂದ 
ಮಾನ್ಯ ಜಾಲಪ್ಪನವರೆ, 198ನೇ ಇಸವಿಯ ಜನವರಿ ತಿಂಗಳಿಗೆ ನಾವೆಲ್ಲಾ ಜನತೆ ಮುಂದೆ 
ಹೋಗೋಣ. ಅಲ್ಲಿ ನೀವು ಕಳ್ಳಭಟ್ಟಿ ಬಗ್ಗೆ ಪ್ರಸ್ತಾಪಮಾಡಿ ಮುಖ್ಯ ಮಂತ್ರಿಗಳ ಲೋಪದೋಷದ 
ಬಗ್ಗೆ ಪ್ರಸ್ತಾಪ ಮಾಡಿ, ಎಲ್ಲವನ್ನೂ ಕೂಡ ಹೇಳಿ. ಜನತೆ ಮುಂದೆ ಹೋಗೋಣ. ಪುನಃ ಜನತೆ 
ತೀರ್ಪು ಕೊಡುತ್ತಾರೆ ಮಾನ್ಯ ಸುಬ್ಬಯ್ಯನವರ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವೇನು ನಿಮ್ಮನ್ನು 
ರಾಜಿನಾಮೆ ಕೊಡಿ ಎಂದು ಯಾವತ್ತೂ ಕೇಳುವುದಿಲ್ಲ ಎಂದು ನಾನು ಇವತ್ತು ಹೇಳುತ್ತಿದ್ದೇನೆ. 


ತ್ರೀ ಎ.ಕೆ. ಸುಬ್ಬಯ್ಯ :- ಅವರು ರಾಜೀನಾಮೆ ಎಲ್ಲಿ ಕೇಳುತ್ತಾರೆ, ನಮ್ಮ ಪಕ್ಷಕ್ಕೆ 
ಸೇರುವುದಕ್ಕೆ ಅರ್ಜಿ ಹಿಡಿದುಕೊಂಡು ನಿಂತಿರುತ್ತಾರೆ. 

ಶ್ರೀ ಎಂ. ರಘುಪತಿ :- ಮಾನ್ಯ ನರಸಿಂಹಮೂರ್ತಿಯವರ ವಿಷಯವನ್ನು ನೀವು 
ಸಭೆಯಲ್ಲಿ ಎತ್ತಬಾರದು, ಅವರು ನಮ್ಮ ಪಕ್ಷದವರು. 


ಸಂಸದೀಯ ಪಟು 111 


ಉಪಸಭಾಪತಿಯವರು :- ಮಾನ್ಯ ನರಸಿಂಹಮೂರ್ತಿಯವರೆ, ಇನ್ನು 3 ನಿಮಿಷಗಳಲ್ಲಿ 
ಕನ್‌ಕ್ಲೂಡ್‌ ಮಾಡಿಬಿಡಿ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ರಘುಪಶಿಯವರ ಮಾತು ಏಕೋ 
ನನಗೆ ಅರ್ಥವಾಗಲಿಲ್ಲ. ಮಾನ್ಯ ಉಪಸಭಾಪಕಿಯವರೆ, ತಾವು ಈಗ ಕೊಟ್ಟಿರತಕ್ಕ ಕಾಲಾವಕಾಶದಲ್ಲಿ 
ಬಹುಶಃ ಹೆಚ್ಚಿನ ವಿಚಾರಗಳನ್ನು ಪ್ರಸ್ತಾಪ ಮಾಡುವುದಕ್ಕೆ ಅವಕಾಶವಾಗುತ್ತಾ ಇಲ್ಲ ಬೇರೆ ಸಂದರ್ಭವನ್ನು 
ಉಪಯೋಗಿಸಿಕೊಂಡು ನಾನು ಮಾತನಾಡುತ್ತೇನೆ. ಈಗ ತಮ್ಮ ಕರೆಗೆ ಗೌರವಕೊಟ್ಟು. ಭಾಷಣ 
ಮಾಡುವುದಕ್ಕೆ ಮುಂಚಿತವಾಗಿ ಒಂದು ಮಾತನ್ನು ಹೇಳುತ್ತೇನೆ. ಮಾನ್ಯ ಜಾಲಪ್ಪನವರು ಒಂದು 
ಮಾತನ್ನು ಹೇಳಿದರು. ಹರಿಜನ ಮುಖಂಡರು ಅದರಲ್ಲೂ ಕೂಡ ನರಸಿಂಹಮೂರ್ತಿಯವರು, 
ಆಳುವ ಪಕ್ಷದವರು ಇದ್ದಕೊಂಡು ಇವತ್ತು ಈ ಜನಕ್ಕೆ ದ್ರೋಹ ಮಾಡುತ್ತಾ ಇದ್ದಾರೆ ಎನ್ನತಕ್ಕ 
ಮಾತನ್ನು ಹೇಳಿದರು. ನನಗೆ ಗೊತ್ತಿದೆ. ಮಾನ್ಯ ಮುಖ್ಯ ಮಂತ್ರಿಗಳು, ಹಿಂದೆ ರಾಜ್ಕಸಚಿವರಾಗಿ, 
ಯೂತ್‌ವೆಲ್‌ಫೇರ್‌ ಮಿನಿಸ್ಟರ್‌ ಆಗಿದ್ದಾಗ ಇದೇ ಸದನದಲ್ಲಿ ಶ್ರೀಮಾನ್‌ ಚಂದ್ರೇಗೌಡರು ಇದೇ 
ಸ್ಥಾನದಲ್ಲಿ ಕುಳಿತಿದ್ದಾಗ, ನಾನು ಆ ಸ್ಥಾನದಲ್ಲಿ ಕುಳಿತಿದ್ದಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಪಾನ 
ನಿರೋಧ ಜಾರಿಗೆ ತನ್ನಿ ಎಂದು ಅಗಲಿಂದಲೂ ಹೇಳುತ್ತಿದ್ದೆ, ಅದಕ್ಕೆ ಅವರು ಇದು ರಾಷ್ಟೀಯ 
ಸಮಸ್ಯೆ ನರಸಿಂಹಮೂರ್ತಿಯವರೆ ಎಂದು ಹೇಳಿದರು. 


ತ್ರೀ ಎಂಸಿ. ಪೆರುಮಾಳ್‌ :- ತಾವು ಎಲ್ಲಾ ಜಾಗದಲ್ಲೂ ಕುಳಿತಿದ್ದಿರಿ ಎಂದು ಆಯಿತು. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ನಾನು ಎಲ್ಲಾ ಜಾಗದಲ್ಲು ಕುಳಿತಿದ್ದೆ, ನೀವೂ 
ಕುಳಿಶಿದ್ದಿರಿ, ನಿಮ್ಮ ಮುಖಂಡರೂ ಕುಳಿತಿದ್ದರು. 


ಶೀ ಎಂ.ಸಿ. ಪೆರುಮಾಳ್‌ :- ನಾನು ಹಾಗೆ ಕುಳಿತಿಲ್ಲ. ಹೀಗೆ ಎಲ್ಲಾ ಜಾಗದಲ್ಲಿ ನಾನು 
ಕುಳಿತುಕೊಳ್ಳುವುದಿಲ್ಲ. ರೂಲಿಂಗ್‌ ಪಾರ್ಟಿಯನ್ನು ಏಕವಚನದಲ್ಲಿ ಹೇಳುವುದಿಲ್ಲ. ಮೊದಲು ಅದನ್ನು 
ವಿತ್‌ ಡ್ರಾ ಮಾಡಿ. ನನ್ನ ಚರಿತ್ರೆ ಮಾನ್ಯ ಮುಖ್ಯ ಮಂತ್ರಿಗಳಿಗೆ ಗೊತ್ತಿದೆ. ನೀವೇಕೆ ಹೇಳುತ್ತಿದ್ದೀರಿ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಶ್ರೀಮಾನ್‌ ಪೆರುಮಾಳ್‌ರಂಥ, ಶ್ರೇಷ್ಠರಾದಂಧಥ, 
ಶುಧ್ಧವಾದಂಥ ವ್ಯಕ್ತಿ, ಶಕ್ತಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನೀವು ಜೀವಂತವಾಗಿ ಉಳಿಯಿರಿ 
ಎಂದು ಹೇಳುತ್ತೇನೆ. 


ಶ್ರೀ ಎಂ.ಸಿ. ಪೆರುಮಾಳ್‌ :- ನನಗಿಂತ ಅವರು ಒಳ್ಳೆಯವರಾಗಿರಬಹುದು, ನಾನು 
ಒಳ್ಳೆಯ ಶುದ್ಧ ಇರಬಹುದು, ಸಕ್ಕಹರಿಶ್ನಂದ್ರ ಅಲ್ಲ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಾನು ಈಲ್ಡ್‌ ಆಗಿಲ್ಲ. 


ಉಪಸಭಾಪತಿಯವರು :- ಅವರು ಈಲ್ಡ್‌ ಆಗಿಲ್ಲ. 


112 - ಟಿ.ಎನ್‌. ನರಸಿಂಹಮೂರ್ತಿ 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಜಾಲಪ್ಪನವರು ಭಾಷಣಮಾಡುವಾಗ 


Neg 


ಪ್ರಸ್ಥಾಪ ಮಾಡುತ್ತಾ ಹೇಳಿದರು. ಏನೆಂದರೆ, ಈ ದುರಂತದ ಬಗ್ಗೆ ಹರಿಜನ ಮುಖಂಡರು, ಶಾಸಕರು 
ಯಾರು ಪ್ರಸ್ತಾಪ ಮಾಡಲಿಲ್ಲ ಎಂದು ಹೇಳಿದರು. ಮೈಸೂರಿನಲ್ಲಿ ನನಗೆ ಈ ವಿಚಾರ ತಿಳಿದ ತಕ್ಷಣ 
ನಮ್ಮ ಸ್ನೇಹಿತರನ್ನು ಭೇಟಿಮಾಡಿ ನನ್ನ ಪ್ರತಿಕ್ಷಿಯೆ ಹೇಳಿದ್ದೇನೆ. ಅದು ಪತ್ರಿಕೆಯಲ್ಲಿ ವರದಿಯಾಗಿದೆ. 
ನೀವು ನಿನ್ನೆ ಹೇಳಿದಿರಿ, ನರಸಿಂಹಮೂರ್ತಿಯವರ ಏಕೆ ಸುಮ್ಮನೆ ಪಾನ ನಿರೋಧ ಜಾರಿಗೆ ತರಬೇಕು 
ಎಂದು ಹೇಳುತ್ತೀರಿ ಅದು ಆಗದೇ ಇರತಕ್ಕಂಥ ಮಾತು ಬಿಟ್ಟು ಬಿಡಿ ಎಂದು ಹೇಳಿದಿರಿ. ಅಂದರೆ 


ನಿಮಗೆ ಪಾನ ನಿರೋಧದ ಬಗ್ಗೆ ಎಷ್ಟು ಅಭಿಮಾನವಿದೆ ಎನ್ನುವುದು ಇದರಿಂದ ಗೊತ್ತಾಗುತ್ತಾ ಇದೆ. 


ತ್ರೀ ಆರ್‌.ಎಲ್‌. ಜಾಲಪ್ಪ :- ಸ್ಥಾಮಿ, ಬರೀ ಬಾಯಿಮಾತಿನಲ್ಲಿ 10 ಸಾರಿ ರಾಮಾಯಣ 
ಓದಿಬಿಟ್ಟರೆ ನೀವೇನು ಲಕ್ಷ್ಮಣ ಆಗುವುದಕ್ಕೆ ಸಾಧ್ಯವಿಲ್ಲ. ಬರೀ ಬಾಯಿಮಾತಿನಲ್ಲಿ ಬಡವರು ಬಡವರು 
ಅಂದರೆ ಅವರು ಉದ್ದಾರ ಆಗಲಿಲ್ಲ. ಕ್ಲೋರಲ್‌ ಹೈಡ್ರೈಟ್‌ ಕೊಟ್ಟು ಹರಿಜನ ಬಂಧುಗಳನ್ನು 
ನಿರ್ಜೀವ ಮಾಡುತ್ತಿದ್ದಾರೆ. ನೀವೇನು ಮಾಡುತ್ತಾ ಇದ್ದಿರಿ ಎಂದು ಹೇಳಿದೆ. ಟೋಟಲ್‌ ಪ್ರೊಹಿಬಿಷನ್‌ 
ಮಾಡಿ ಎಂದು ಅರ್ಗ್ಯು ಮಾಡಿದೆ. ನಮಗೆ ಗೊತ್ತು ಅದು ಆಗುವುದಿಲ್ಲ ಎಂದು. ನಮಲ್ಲಿ ಎಕ್ಸೆಪ್ಪ್‌ 
ಬೆಂಗಳೂರು ಡಿಸ್ಟಿಕ್ಸ್‌ ಅದರಲ್ಲೂ ಚನ್ನಪಟ್ಟಣ, ರಾಪಾನಗರ ಬಿಟ್ಟು ಎಲ್ಲಾ ಡಿಸ್ಟಿಕ್‌ನಲ್ಲೂ ಪ್ರೊಹಿಬಿಷನ್‌ 


ತಂದು, it has been a failure you know it. It is our experience also. ನಿಮಗೆ 


, ಏನೂ ಸಾಧನೆಯಾಗುವುದಿಲ್ಲ. ಅದನ್ನು ಮಾತ್ರ ನೀವು ಕೇಳಿದಿರಿ, ಅದು ಆಗದೇ ಇರುವ ಕೆಲಸ 


ಬಿಡಿ. ಈಗ ಕ್ಲೋರಲ್‌ ಹೈಡ್ರೈಡನ್ನು ನಿಮ್ಮ ಮೂಗಿನ ಕೆಳಗಡೆ ಸಫ್ಟೈ ಮಾಡುತ್ತಿದ್ದಾರಲ್ಲ ಒಳ್ಳೆಯ 
ಹೆಂಡ ಬರುತ್ತಾ ಇಲ್ಲ. ಒಂದು ಮರಕ್ಕೆ ಈಲ್ಲ್‌ ಎಷ್ಟು ಎಂದು ಲೆಕ್ಕ ಹಾಕಿ ದುಡ್ಡು ಕೊಡಬೇಕಾದರೆ 
ಇವತ್ತಿನ ದಿವಸ ಅವನ್ನು ಕೋಟ್ಯಾಂತರ ರೂಪಾಯಿ ಎಲ್ಲಿ ತರುತ್ತಾನೆ. ಇದರ ಬಗ್ಗೆ ಯೋಚನೆ 
ಮಾಡಿ ಎಂದು ಹೇಳಿದರೆ ನೀವು ಏನೇನೋ ಹೇಳುತ್ತಿದ್ದೀರಿ. 


ತೀ ಎ.ಕೆ. ಸುಬ್ಬಯ್ಯ :- ಅವರು ಟೋಟಲ್‌ ಪ್ರೊಹಿಬಿಷನ್‌ ಸಕ್ಸಸ್‌ಫುಲ್‌ ಆಗುವುದೇ 
ಇಲ್ಲ ಎಂದು ವಾದ ಮಾಡುತ್ತಾ ಇದ್ದಾರೆ. Not only total prohibition is a failure but it 
is also our experience that everything in the hands of the Government 
has been a failure. Not that it is a failure of policy. The entire thing is a 
failure. ಯಾವುದನ್ನೂ ಸಕ್ಷಸ್‌ಫುಲ್‌ ಆಗಿ ಮಾಡುವಂಥ ಸರ್ಕಾರ ಬೆಣಾಗಿದೆ. ಪಾಲಿಸಿ ಮೇಲೆ 
ಆಗುವುದಿಲ್ಲ. 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸಭಾಪತಿಯವರೆ, ನಾವು ಇವತ್ತು 
ಪಜಾಪುಭುತ್ತದಲ್ಲಿದ್ದೇವೆ. ಯಾವುದು ಬಹುಮತ ಇರತಕ್ಕ ಪಕ್ಷ. ಈ ರಾಷ್ಟ್ರದ ಮತ್ತು ರಾಜ್ಕದ ಹೊಣೆಗಾರಿಕೆ 


ಯನ್ನು 'ಹೊರುತ್ತದೊ ಆ ಪಕ್ಷ ಕೆಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತದೆ. ಶ್ರೀಮಠಿ 


ಸಂಸದೀಯ ಪಟು 113 


ಇಂದಿರಾಗಾಂಧಿಯವರು ಪ್ರಧಾನಿಗಳಾಗಿ ಬಂದಮೇಲೆ 20 ಅಂಶಗಳ ಕಾರ್ಯಕ್ರಮದ ಜೊತೆಗೆ 
12 ಅಂಶಗಳ ಕಾರ್ಯಕ್ರಮವನ್ನು ಹಾಗೂ ಪಾನ ನಿರೋಧದ ಬಗ್ಗೆ, ಪಾನ ಸೇವನೆ ಬಗ್ಗೆ ಇಡಿ 
ರಾಷ್ಟಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಆದರೆ ಯಾವ ರಾಜ್ಯಗಳೂ ಪ್ರಾಮಾಣಿಕವಾಗಿ ಅದನ್ನು ಜಾರಿಗೆ 
ತರುತ್ತಾ ಇಲ್ಲ ಇವತ್ತು. ಆದುದರಿಂದ ಮಿತ ಪಾನ ಸೇವನೆ ಬಗ್ಗೆ ಕೇಂದ್ರ ಸರ್ಕಾರ ಸೂಚನೆ 
ಕೊಟ್ಟಿದೆ. ಆದುದರಿಂದ ಈ ಹಿನ್ನೆಲೆಯಲ್ಲಿ ಗಮನಿಸಿಕೊಂಡರೂ, ಮದ್ಯಪಾನ ನೀತಿ ಏನಿದೆ ಅದರ 
ಬಗ್ಗೆ ರಾಷ್ಟೀಯ ನೀತಿಯನ್ನು ಕೈಗೊಳ್ಳಬೇಕು ಎನ್ನತಕ್ಕ ಕಾಲದಲ್ಲಿ ಮತ್ತು ಕಳ್ಳಭಟ್ಟಿಯನ್ನು ನಿಲ್ಲಿಸತಕ್ಕ 
ಕಾಲದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ಸಹಕರಿಸಬೇಕು, ಎಲ್ಲಾ ಮುಖಂಡರೂ ಸಹಕರಿಸಬೇಕು. 
ವಿಶೇಷವಾಗಿ ಮಾನ್ಯ ಸುಬ್ಬಯ್ಕನವರು, ಶ್ರೀಮಾನ್‌ ಚಂದ್ರೇಗೌಡರು. ಶ್ರೀಮಾನ್‌ ಪೆರುಮಾಳರಂಥ 
ಮಹಾ ಮುಖಂಡರುಗಳು ಇವತ್ತು ಏನು ಈ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅವರು ಸರ್ಕಾರದಲ್ಲಿ 
ಸಹಕರಿಸಿ ಈ ಮದ್ಯಪಾನ ನಮ್ಮರಾಜ್ಯದಲ್ಲಿ ಕೊನೆಗೊಂಡು, ಇಡೀ ರಾಷ್ಟಕ್ಕೆ ಮಾದರಿ ರಾಜ್ಯವಾಗುವಂತೆ 
ಮಾಡಬೇಕು ಎಂದು ಹೇಳುತ್ತೇನೆ. ಮಾನ್ಯ ಅಧ್ಯಕ್ಷರೆ, ನಮ್ಮ ರಾಜ್ಯ ಸರ್ಕಾರ ಶಾಸಕರ ಸಮಿತಿ 
ಮಾಡಿದ್ದು ತಮಗೆ ಗೊತ್ತಿದೆ. ಆ ಶಾಸಕರ ಸಮಿತಿಗೆ ನಾನು ಅಧ್ಯಕ್ಷನಾಗಿದ್ದು, ಅವರು ಸದಸ್ಮರಾಗಿದ್ದು 
ಮಾನ್ಯ ಮಲ್ಲಿಕಾರ್ಜುನಯ್ಯನವರು. ಶ್ರೀಮತಿ ಜಾಜಿ ಮಂದಣ್ಣನವರೂ ಇದ್ದರು. 


Sri D.B. Chandre Gowda :- Time and again he is sayaing 
that 1 have not suggested. Please completely go through the speech 
that I have delivered on the floor of this House and the suggestions that 
I have made. Your very Government, under disguise of disssilving all 
the 42 Committees has dissolved this Temperance Board also why did 
you not reconsititute it? 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಅಧ್ಯಕ್ಷದೆ. ಅವತ್ತು ಸಂಯಮ ಸಮಿತಿ 
ಏನು ಮಾಡಿದ್ದರು. ಶ್ರೀಮಾನ್‌ ದೇವರಾಜ ಅರಸ್‌ ಅವರ ಸರ್ಕಾರ ಇದ್ದಾಗ, ಆಗ ಏನು ಬಂತು 
ಗೊತ್ತೇ. ಅಲ್ಲಿನ ಸದಸ್ಕರೆಲ್ಲ ಕುಡಿಯುವವರು ಎಂದು ಬಂತು, ಅಲ್ಲಿ ಯಾರ್ಕಾರು ಸದಸ್ಯರಿದ್ದಾರೆ 
ಅವರೆಲ್ಲಾ ಕುಡಿಯುತ್ತಾ ಇದ್ದಾರೆ ಎಂದು ಬಂದಾಗ ಅಂತಹ ಸಮಿತಿಗಳು ಬೇಡ, ಬೇರೆ ರೂಪದಲ್ಲಿ 
ಹೋಗೋಣ ಎಂದು ಮಾಡಿದ್ದಾರೆ. 


ತ್ರೀ ಎ.ಕೆ. ಸುಬ್ಬಯ್ಯ :- ನಿಮ್ಮ ಮಂತ್ರಿ ಮಂಡಲದಲ್ಲಿ ಕುಡಿಯುವವರು ಎಷ್ಟು 
ಕುಡಿಯದೇ ಇರುವವರು ಎಷ್ಟು ಎಂದು ಗೊತ್ತೇನು? 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಅದನ್ನು ನೀವು ಹೇಳಬೇಕು. ನಮ್ಮ ಮಂತ್ರಿ 
ಮಂಡಲದಲ್ಲಿ ಯಾರೂ ಕುಡಿಯುವುದಿಲ್ಲ ಎಂದು ನಾವು ಹೇಳುತ್ತೇವೆ. ಶ್ರೀಮತಿ ಮಂದಣ್ಣನವರು 
ಮಲ್ಲಿಕಾರ್ಜುವಯ್ಯನವರೇ ನಾವು ಎಲ್ಲಾ ಸೇರಿ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದ್ದೇವೆ. ಅದರಲ್ಲಿ i is 


114 ಟಿ.ಎನ್‌. ನರಸಿಂಹಮೂರ್ತಿ 


strongly recommended that todd shops, arrack shops, pawn broker shops, 
money lending individuals, gambling gangs and ilicit liquor brewing 
centres and all such anti-social activities must be kept away from slum 
೩೯೮೩s ಎನ್ನತಕ್ಕ ಮಾತನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಇವೆಲ್ಲವನ್ನೂ ಸರ್ಕಾರ ಗಮನಿಸಬೇಕು 
ಮಾನ್ಯ ಮುಖ್ಯ ಮಂತ್ರಿಗಳು ಯುವಕರಾಗಿದ್ದಾರೆ. ಸಮರ್ಥರಾಗಿದ್ದಾರೆ. ರಾಜ್ಯಕ್ಕೆ ಸುಭದ ಸರ್ಕಾರವನ್ನು 
ಕೊಡುವುದರ ಜೊತೆಗೆ, ಸಮರ್ಥವಾದ ಆಡಳಿತವನ್ನು ಕೊಡತಕ್ಕ ಕಾಲದಲ್ಲಿ ವಿರೋಧಪಕ್ಷದವರು 
ಸರ್ಕಾಕ ರಾಜಿನಾಮೆ ಕೊಡಬೇಕು ಎಂದು ಹೇಳುವುದರಲ್ಲಿ ಅರ್ಥವಿಲ್ಲ. ಅವರು ಪೂರ್ಣ ಅವಧಿ 
ಮುಖ್ಯ ಮಂತ್ರಿಗಳಾಗಿರಬೇಕು ಮತ್ತು ಇನ್ನೂ ಚೆನ್ನಾಗಿ, ಇನ್ನೂ ಬಲಿಷ್ಠವಾಗಿ ರಾಜ್ಯದ ಆಡಳಿತವನ್ನು 
ಮಾಡಬೇಕು ಎಂದು ಮನವಿಮಾಡಿ, ಇಲ್ಲಿಸಿಟ್‌ ಲಿಕ್ಕರ್‌ ಏನಿದೆ ಇದನ್ನು ಕೊನೆಗಾಣಿಸಲಿಕ್ಕೆ ತಾವು 
ಮುಖ್ಯ ಮಂತ್ರಿಯಾಗಿರುವಾಗ, ಹೋಂ ಇಲಾಖೆಯನ್ನು ಇಟ್ಟುಕೊಂಡಿರತಕ್ಕ ತಾವು ಇನ್ನೂ ಬಹಳ 
ಪರಿಣಾಮಕಾರಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ಹೇಳಿ, ನನಗೆ ಇಷ್ಟು 
ಮಾತನಾಡಲು ಅವಕಾಶ ಕೊಟ್ಟ ಮಾನ್ಯ ಉಪಸಭಾಪತಿಯವರಿಗೆ ವಂದಿಸಿ ನನ್ನ ಮಾತನ್ನು 
ಮುಗಿಸುತ್ತೇನೆ. 


ಉಪಸಭಾಪತಿಯವರು :- ಈಗ ಸಭೆ ಮುಂದುವರಿಸಿಕೊಂಡು, 20ನೇ ತಾರೀಮಿ 
ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಸೇರೋಣ. 


ಸಂಸದೀಯ ಪಟು 115 


ಜನತಾ ಸರ್ಕಾರ ವಿಚಿತ್ರ ಶಿಶುಜನನ 
ಎರಡು ತಲೆ ಮೂರುಕಾಲು; ಆದರೆ ಹೃದಯ: ಇಲ್ಲ 
(ಮಾರ್ಚ್‌ 15, 1983) 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಈ ಮಹಾಸಭೆಗೆ ಆಶ್ವಾಸನೆ ನೀಡಿದ್ದಾರೆ ಮತ್ತು 
ತಾವು ಸಹ ಇಲ್ಲಿ ಏನು ಅವವಸ್ಥೆಯಾಗಿತ್ತು ಆದಕ್ಕೆ ಅವಕಾಶ ಕೊಡುವುದಿಲ್ಲವೆಂದು ಸಮ್ಮತಿ ನೀಡಿದ್ದೀರಿ. 
ಆದುದರಿಂದ ನನ್ನ ಭಾಷಣವನ್ನು ಮುಂದುವರಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ ನಾನು ನಿನ್ನೆ ಭಾಷಣ 
ಮಾಡತಕ್ಕ ಕಾಲದಲ್ಲಿ ಪ್ರಜಾಸತ್ತಾತ್ಸಕ ವ್ಯವಸ್ಥೆಯಲ್ಲಿ ಅದರಲ್ಲೂ ಕೂಡ ಸಂಸದೀಯವಾಗಿ 
ಒಪ್ಪಿಕೊಂಡಿರತಕ್ಕ ನಮ್ಮ ರಾಷ್ಟದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಜ್ಯಾಂಗ ಬದ್ದವಾಗಿ 
ಜನತೆಯ ಆಸೆ ಆಕಾಂಕ್ಷೆಗಳನ್ನು ಇವತ್ತು ನೆರವೇರಿಸತಕ್ಕಂಥ ನೈತಿಕ ಹೊಣೆಗಾರಿಕೆಯನ್ನು 
ಹೊತ್ತಿರತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯಪಾಲರು ಮಾಡಿರತಕ್ಕ ಭಾಷಣ ನಮ್ಮ ಮುಂದಿದೆ ಮತ್ತು 
ಅವರ ಭಾಷಣವನ್ನು ಸಮರ್ಥನೆ ಮಾಡಿ ಮಾತನಾಡಿರತಕ್ಕ ಆಳುವ ಪಕ್ಷದವರ ಭಾಷಣವನ್ನು 
ನಾನು ಕೂಲಂಕುಷವಾಗಿ ಕೇಳಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣದ ಪ್ರಥಮ ಭಾಗದಲ್ಲಿ, 
ರಾಜ್ಯದಲ್ಲಿ ವಿಧಾನಸಭೆಯ ಚುನಾವಣೆಯು ನಿಷ್ಷಪಾತವಾದ ರೀತಿಯಲ್ಲಿ ಮತ್ತು ಶಾಂತಿಯುತವಾದ 
ರೀತಿಯಲ್ಲಿ ನಡೆದಿರುವುದು ಶುಭ ಸಂಕೇತ ಎನ್ನುವ ಮಾತನ್ನು ಹೇಳಿದ್ದಾರೆ. ನನಗೆ ಕಳೆದ ॥ 
ವರ್ಷಗಳಿಂದಲೂ ಒಂದು ಸದನದ ಸದಸ್ಕನಾಗಿ ಸೇವೆ ಮಾಡತಕ್ಕ ಅವಕಾಶ ದೊರೆತು ಅನೇಕ 
ಸಲ ರಾಜ್ಯಪಾಲರ ಭಾಷಣದಲ್ಲಿ ನಾನು ಭಾಗವಹಿಸಿ ಮಾತನಾಡಿದ್ದೇನೆ ಮತ್ತು ನನ್ನ ಅಭಿಪ್ರಾಯಗಳನ್ನು 
ಕೂಡ ವ್ಯಕ್ತಪಡಿಸಿದ್ದೇನೆ. ಯಾವುದೇ ಒಂದು ರಾಜ್ಯ ಅಥವಾ ಕೇಂದ್ರದಲ್ಲಿ ಆಡಳಿತಕ್ಕೆ ಬರತಕ್ಕ 
ಪಕ್ಷವೇನಿದೆ ಆ ಪಕ್ಷ ಒಂದು ಬಲಯುತವಾದ ಪಕ್ಷವಾಗಿರಬೇಕು. ನಾನು ಈ ಮಾತನ್ನು ಹೇಳುವಾಗ 
ಬಹಳ ಜವಾಬ್ದಾರಿಯುತವಾಗಿಯೇ ಸರ್ಕಾರದವರ ಗಮನವನ್ನು ಸೆಳೆಯುತ್ತಿದ್ದೇನೆಂದು ಹೇಳಿದ್ದೇನೆ. 
ಇವತ್ತು ಬಹು ಮತದ ಪಕ್ಷ ನಮ್ಮ ರಾಜ್ಯದಲ್ಲಿ ಇಲ್ಲ ಪ್ರಥಮಬಾರಿಗೆ ನಮ್ಮ ರಾಜ್ಯದಲ್ಲಿ ವಿವಿಧ 
ರಾಜಕೀಯ ಪಕ್ಷಗಳ ಒಂದು ಒಕ್ಕೂಟವಾಗಿದೆ, ಇವತ್ತಿನ ದಿವಸ ನಮ್ಮದೇಶದಲ್ಲಿ ಸಮಿಶ್ರ ಸರ್ಕಾರ 
ಇದೆ. ವಿವಿಧ ರಾಜಕೀಯ ಪಕ್ಷಗಳ ಒಕ್ಕೂಟದ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರಲಿಲ್ಲ. 
ಇವತ್ತು ಅದು ಆಸ್ಪಿತ್ನಕೆ ಬಂದ ಮೇಲೆ ಜನತೆ ಕೇಳುತ್ತಿದ್ದಾರೆ. ಇವತ್ತು ಎಲ್ಲರ ಮನಸ್ಸಿನಲ್ಲಿಯೂ ಈ 
ವಿಚಾರ ತಲ್ಲಣಿಸುತ್ತಿದೆ. ನಮ್ಮ ರಾಜ್ಯದಲ್ಲಿ ಅನೇಕ ಪ್ರಗತಿಪರವಾದ ಕಾರ್ಯಕ್ರಮಗಳು 1983ನೇ ಇಸ್ತಿ 
ಜನವರಿ 10ನೇ ತಾರೀಖಿನವರೆಗೂ ನಡೆದುಕೊಂಡು ಬರುತ್ತಿತ್ತು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ 
ರಾಜ್ಯದಲ್ಲಿ ಸುಭದ್ರವಾದ ಸರ್ಕಾರವಿದೆ ಎನ್ನತಕ್ಕ ನಂಬಿಕೆ ವಿಶ್ವಾಸವನ್ನಿಟ್ಟು ಕೊಂಡು ಜನತೆ ಇದ್ದರು 
ಎನ್ನತಕ್ಕದ್ದನ್ನು ಯಾರೂ ಮರೆಯುವಂತಿಲ್ಲ. ಇಂಥಾ ಒಂದು ವಾತಾವರಣದಲ್ಲಿ ಜನತೆ ಇದನ್ನೆಲ್ಲಾ 
ಗಮನದಲ್ಲಿಟ್ಟುಕೊಂಡು ಚುನಾವಣಾ ಕಾಲದಲ್ಲಿ ಅವರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. 


116 ಟಿ.ಎನ್‌. ನರಸಿಂಹಮೂರ್ತಿ 


ಚಲಾಯಿಸಿದರ ಪರಿಣಾಮವಾಗಿ ಏನಾಗಿದೆ? ಪಫಮಬಾರಿಗೆ ನಮ್ಮ ರಾಜ್ಯದಲ್ಲಿ ಅಸ್ಪಷ್ಟವಾದ ತೀರ್ಪನ್ನು 
ಜನತೆ ನೀಡಿದ್ದಾರೆ. ಇಂತಹ ಅಸ್ಪಷ್ಟವಾದ ತೀರ್ಪನ್ನು ಇತ್ತಿರು ಬಗ್ಗೆ ಎಲ್ಲಲೂ ಚೆನ್ನಾಗಿ 
ಅರಿತುಕೊಳ್ಳಬೇಕಾಗಿದೆ. ಈ ರೀತಿಯಾಗಿ ತೀರ್ಪನ್ನು ಇತ್ತಿರುವ ಜನತಾ ಸರ್ಕಾರ ಆಸ್ತಿ್ರಕ್ಕೆ ಬಂದಿದೆ. 
ನಮ್ಮ ರಾಜ್ಯದ ಹಿತವನ್ನು ಕಾಪಾಡತಕ್ಕಂಥ ನಮಗೆ ಸರ್ಕಾರ ಜನತೆಯ ಕೆಲಸಕಾರ್ಯಗಳನ್ನು 
ಸಮರ್ಪಕವಾಗಿ ಮಾಡುತ್ತಿರುವ ಕಾಲದಲ್ಲಿ ಜನವರಿ 10ನೇ ತಾರೀಖಿನಂದು ಒಂದು ವಿಚಿತ್ರವಾದ 
ಶಿಶು ಹುಟ್ಟಿಸಿಕೊಂಡಿದೆ. ಇದು ಎರಡು ತಲೆಗಳು ಮತ್ತು 3 ಕಾಲುಗಳು ಉಳ್ಳ ಶಿಶುವಾಗಿದೆಯಲ್ಲದೆ 
ಅತ್ಯಂತ ಬಲಹೀನವಾಗಿರತಕ್ಕಂತಹ ಶಿಶುವಾಗಿದೆ. ತಜ್ಞರು ಈ ರೀತಿಯಾಗಿ ವಚಿಕ್ರವಾಧ ಶಿಶು ಹುಟ್ಟಿದ 
ಕಾಲದಲ್ಲಿ ಆ ಮಗು ಎಷ್ಟು ದಿವಸ ಉಳಿದುಕೊಂಡಿರುವುದಕ್ಕೆ ಸಾಧ್ಧವೆಂದು ಅಭಿಪ್ರಾಯ ಕೊಟ್ಟಿದ್ದಾರೆ 
ಅದೇ ರೀತಿಯಾಗಿ ಮೂರು ಕಾಲುಗಳ ಮಗು ಹುಟ್ಟಿದಂಥ ಕಾಲದಲ್ಲಿ ಎಲ್ಲಾ ಜನರೂ ಅದನ್ನು 
ನೋಡುವುದಕ್ಕೆ ಹೋಗುತ್ತಾರೆ. ಮತ್ತೆ ಹೃದಯ ತಜ್ಞರು ಪರೀಕ್ಷೆ ಮಾಡಿದಾಗ ಅದಕ್ಕೆ ಬಹಳ ಚಿಕ್ಕ 
ಹೃದಯವಿದೆ ಎಂದು ಹೇಳಿರತಕ್ಕ ಅಭಿಪ್ರಾಯಗಳನ್ನು ನಾವು ಕೇಳಿದ್ದೇವೆ. 


ತೀ ಅಬ್ದುಲ್‌ ನಜೀರ್‌ ಸಾಬ್‌ :- ಕೇರಳದಲ್ಲಿ 10 ತಲೆಗಳ ಶಿಶುವಿದೆ ಗೊತ್ತೇನು? 


ಫಿ ಟಿಎನ್‌. ನರಸಿಂಹಮೂರ್ತಿ :- ಆದುದರಿಂದ ಇಲ್ಲಿ ಬಹುಮತವಿಲ್ಲದೇ ಇರತಕ್ಕಂಥ 
ಒಂದು ಒಕ್ಕೂಟವಿದೆಂದು ಹೇಳುತ್ತಿದ್ದೇನೆ. 


ತ್ರೀ ಎಂ. ರಘುಪತಿ :- ಇದನ್ನೇ ತಮಗೆ ಏನಾದರೂ ಸ್ವಲ್ಪ ತಿರುಗಿಸಿ ಹೇಳಿದರೆ ತಮ್ಮ 
ಮನಸ್ಸಿಗೆ ನೋವಾಗಬಹುದು. 196ನೇ ಇಸ್ತಿಯಲ್ಲಿ ಶ್ರೀಮತಿ ಇಂದಿರಾಗಾಂಧಿಯವರ ನೇತೃತ್ವದ 
ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಯಾವ ಸರ್ಕಾರವಿತ್ತು ಸ್ವಾಮಿ? 


ಶ್ರೀ ಎಕೆ. ಸುಬ್ಬಯ್ಯ :- ಆ ರೀತಿ ಮಾತನಾಡುವುದು ಅವರ ಪ್ರಿವಿಲೇಜ್‌, ನೀವು ಏತಕ್ಕೆ 
ಮಾತನಾಡುತ್ರೀರಾ? 


(ನಗು...) 


ಉಪಸಭಾಪತಿಯವರು :- ನಿನ್ನೆಯಿಂದ ತಾವು 4 ನಿಮಿಷಗಳ ವರೆಗೆ ಮಾತನಾಡಿದ್ದೀರಿ. 
ಇನ್ನು ನಿಮ್ಮ ಕಡೆ ಬಹಳ ಜನ ಮಾಠನಾಡುವವರಿದ್ದಾರೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಾನು ಮಾಠನಾಡುವಾಗಲೆಲ್ಲಾ ಆಡಳಿತ 
ಪಕ್ಷದವರು ಮಧ್ಯೆ ಮಧ್ಯೆ ಮಾತನಾಡುತ್ತಿದ್ದಾರಲ್ಲಾ ಏನು ಮಾಡುವುದು ಸ್ವಾಮಿ? ಆದುದರಿಂದ 
ಅವರು ಹೇಗೆ ಮಧ್ಯೆ ಮಧ್ಯೆ ಇಂಟರಪ್‌ಶನ್‌ ಮಾಡದೆ ಹಾಗೆ ಮಾಡಿ ಅಧ್ಯಕ್ಷರೇ, ಇವತ್ತು ಈ ನಮ್ಮ 
ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಒಂದು ವಿಚಿತ್ರವಾದ ಶಿಶು ಜನ್ಮ ತಾಳಿದ ಮೇಲೆ ನಮ್ಮರಾಜ್ಯದ 
ಜನತೆಗೆ ಏನು ಆಗಿದೆ ಎಂದರೆ ಈ ಸರ್ಕಾರ ನಿಜವಾಗಿಯೂ $5 ವರ್ಷಗಳ ಕಾಲ ಇರುತ್ತದೆಯೇ? 


ಸಂಸದೀಯ ಪಟು 117 


ಈ ಸರ್ಕಾರ ತಮ್ಮ ಜವಾಬ್ದಾರಿಯನ್ನು ಆರಿತಿರುವಂಥಾ ಸರ್ಕಾರವಾಗಿದೆಯೇ ಎನ್ನುವ ಈ 
ಹಿನ್ನೆಲೆಯಲ್ಲಿ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಇವತ್ತು ಮಾನ್ಯ ರಾಜ್ಯಪಾಲರು ಏನು ತಮ್ಮ ಭಾಷಣದಲ್ಲಿ 
ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಹಿಂದುಳಿದವರ ಬಗ್ಗೆ ಏನು ಹೇಳಿದ್ದಾರೆ, 
ಅಲ್ಲಸಂಖ್ಯಾತರವರ ಬಗ್ಗೆ ಏನು ಹೇಳಿದ್ದಾರೆ ಮತ್ತು ಸಮಗ್ರ ರಾಜ್ಯದ ಬಗ್ಗೆ ಏನು ಹೇಳಿದ್ದಾರೆ 
ಅದನ್ನೆಲ್ಲಾ ಈ ಸರ್ಕಾರದವರು ಮಾಡುವುದಕ್ಕೆ ಸಾಧ್ಯವಿದೆಯೇ? ಇವತ್ತು ರಾಜಕೀಯ ಭದತೆ 
ಇಲ್ಲದೇ ಇರತಕ್ಕಂಥ ಕಾಲದಲ್ಲಿ ಯಾವ ಪ್ರಗತಿಪರವಾದ ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ಳದೇ 
ಇರತಕ್ಕಂಥ ಈ ಪಕ್ಷದ ಸರ್ಕಾರ ರಾಜ್ಯದ ಜನತೆಗೆ ಯಾವ ನ್ಯಾಯವನ್ನು ಒದಗಿಸಿ ಕೊಡುತ್ತಾರೆ? 
ಮತ್ತೆ ರಾಜ್ಯದ ಜನತೆಯ ಕಲ್ಮಾಣವನ್ನು ಹೇಗೆ ಮಾಡುವುದಕ್ಕೆ ಸಾಧ್ಧತೆ ಇದೆ? ಮತ್ತು ಈ ರಾಜ್ಯವನ್ನು 
ಸುಭದ್ರವಾಗಿ ನಡೆಸಿಕೊಂಡು ಹೋಗುವುದಕ್ಕಾಗುತ್ತದೆಯೇ? ಎಂದು ಜನತೆ ತಮ್ಮ ಅಭಿಪ್ರಾಯವನ್ನು 
ವ್ಯಕ್ತಿಪಡಿಸುತ್ತಿದ್ದಾರ. 


ಇವತ್ತು ನಮ್ಮ ರಾಜ್ಯದಲ್ಲಿರತಕ್ಕ ಸರ್ಕಾರ ಅಭದ್ರವಾಗಿದೆ ಮತ್ತು ಅಸ್ಪಷ್ಟವಾಗಿದೆ. ಈ ರೀತಿ 
ವಿಚಿತ್ರವಾಗಿ ರಚನೆಯಾಗಿರತಕ್ಕ ಸರ್ಕಾರ ಬಡವರಿಗಾಗಲೀ, ದೀನದಲಿತರಿಗಾಗಲೀ ಅಥವಾ 
ಅಂತಿಮವಾಗಿ ರಾಜ್ಯದ ಭದತೆಯನ್ನು ನೋಡಿಕೊಳ್ಳತಕ್ಕ ಶಕ್ತಿ ಸಾಮರ್ಥ್ಯ ಇಲ್ಲವೆಂದು ಹೇಳದಿದ್ದರೆ 
ಆಗುವುದಿಲ್ಲ. 


ತೀ ಎಂ. ರಘುಪತಿ :- ಪಾರ್ಲಿಮೆಂಟರಿ ಪದ್ಧತಿಯಲ್ಲಿ ಮಂತ್ರಿಗಳು ಕೂಡ ಸದಸ್ಕರೇ, 
ಮಂತ್ರಿಗಳಾದವರು ಮಧ್ಯೆ ಪವೇಶಿಸಿ ಮಾತನಾಡಬಾರದೆಂದು ಎಲ್ಲಿಯೂ ಹೇಳಿಲ್ಲ. ಅವರು ಶಲ್ಲ್‌ 
ಆಗಿರುವುದರಿಂದಲೇ ಮಧ್ಯೆ ಪ್ರವೇಶಿಸುತ್ತಿದ್ದೇನೆ. ಎರಡು ತಿಂಗಳಲ್ಲಿ ಇವರು ಅಧಿಕಾರ 
ಕಳೆದುಕೊಂಡರೆಂದು ಹೊಟ್ಟೆಕಿಚ್ಚಿನಿಂದ ಇಷ್ಟೊಂದು ಶೋಷಣೆ ಮಾಡುತ್ತಿದ್ದಾರಲ್ಲ ಎಂದು 
ದುಃಖವಾಗುತ್ತಿದೆ. 


ತ್ರೀ ಟಿ.ಎನ್‌. ನರಸಿಲಹಮೂರ್ತಿ :- ನನಗೆ ಏನೋ ಹಸಿವು*ಇದೆ, ಅದಕ್ಕೆ 
ರಘುಪತಿಯವರನ್ನು ಕೇಳುತ್ತಿದ್ದೇನೆ. ಇವತ್ತು ನಿಮ್ಮಪಕ್ಷದವರಿಗೆ ಬಹುಮತ ಇದೆಯೇ? 


ತ್ರೀ ಎಂ. ರಘುಪತಿ :- ಇವತ್ತೇ ಬೇಕಾದರೆ ನೋ ಕಾನ್‌ಫಿಡೆನ್ಸ್‌ ಮೋಷನ್‌ ತನ್ನಿ. 
ನಮಗೆ ಬಹುಮತ ಇದೆಯೇ ಇಲ್ಲವೇ ಎಂಬುದನ್ನು ತೋರಿಸುತ್ತೇವೆ. ನಮಗೆ ಬಹುಮತ ಇಲ್ಲದಿದ್ದರೆ 
ನೀವು ಹೇಳುವುದನ್ನೆಲ್ಲಾ ಒಪ್ಪಿಕೊಳ್ಳುತ್ತೇವೆ. 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಅದಕ್ಕೇ ಹೇಳಿದೆ ಈ ಮಗುವಿಗೆ ಎರಡು ತಲೆ 
ಇದೆ. 3 ಕಾಲುಗಳಿವೆ ಮತ್ತು ಹೃದಯ ಇಲ್ಲ ಎಂದು. ಇದಕ್ಕೆ ಏತಕ್ಕೆ ಸುಮ್ಮನೆ ವಾದ ವಿವಾದ 
ಮಾಡುತ್ತಿದ್ದೀರಿ? ನಿಮ್ಮ ಜನತಾ ಪಕ್ಷ ಎಂಬುದಕ್ಕೆ ಸ್ಪಷ್ಟವಾದ ಬಹುಮತ ಇಲ್ಲ. ನಿಮಗೆ ರಾಜ್ಯಭಾರ 


118 ಟಿ.ಎನ್‌. ನರಸಿಂಹಮೂರ್ತಿ 


ಮಾಡವುದಕ್ಕೆ ನೈತಿಕ ಹಕ್ಕು ಇಲ್ಲ, ಸುಬ್ಬಯ್ಕನವರು, ಎಂ.ಎಸ್‌. ಕೃಷ್ಣನ್‌ರವರು ಬೆಂಬಲ ಕೊಡದಿದ್ದರೆ 
ನಿಮ್ಮ ಪಕ್ಷದ ಸರ್ಕಾರ ಎಲ್ಲಿರುತ್ತಿತ್ತು? ಅವರು ಬೆಂಬಲ ಕೊಡದಿದ್ದರೆ ಅದು ನಿಮ್ಮ ಪಕ್ಷದ ಸರ್ಕಾರ 
ಅಲ್ಲವೇ ಅಲ್ಲವೆಂದು ನಿನ್ನೆಯೂ ಹೇಳಿದ್ದೇನೆ, ಇವೊತ್ತು ಹೇಳುತ್ತಿದ್ದೇನೆ. ಮತ್ತು ಅದನ್ನು ಮಾನ್ಯ 
ರಘುಪತಿಯವರು ಒಪ್ಪಿಕೊಳ್ಳಬೇಕೆಂದು ಹೇಳುತ್ತೇನೆ. ಏತಕ್ಷಾಗಿ ಈ ಮಾತನ್ನು ಹೇಳುತ್ತಿದ್ದೇನೆಂದರೆ, 
ಈ ಸರ್ಕಾರ ಸ್ಟೇಬಲ್‌ ಆಗಿದೆ ಎಂದು ಕಾಗೋಡು ತಿಮ್ಮಪ್ಪನವರು ಹೇಳುತ್ತಿಲ್ಲ. ವೀರಪ್ಪ 
ಮೊಯಿಲಿಯವರೂ ಹೇಳುತ್ತಿಲ್ಲ. ಆದರೆ ಬೊಮ್ಮಾಯಿಯವರು ಮಾತ್ರ ಹೇಳುತ್ತಿದ್ದಾರೆ. ಜನರ 
ರಕ್ಷಣೆ ಇರುವವರೆಗೆ ಸರ್ಕಾರದ ಅಭದ್ರತೆ ಅಸಾಧ್ಯವೆಂದು ಹೇಳುತ್ತಿದ್ದಾರೆ. ಶ್ರೀಮತಿ ಇಂದಿರಾ 
ಗಾಂಧಿಯವರು ಮನಸ್ಸು ಮಾಡಿದರೂ ರಾಜ್ಯದ ಸರ್ಕಾರವನ್ನು ಕಿತ್ತುಹಾಕುವುದಕ್ಕೆ ಸಾಧ್ಯವಿಲ್ಲವೆಂದು 
ಹೇಳುತ್ತಿದ್ದಾರೆ. ಜನತೆಯ ವಿಶ್ವಾಸ ಉಳಿಸಿಕೊಂಡಿರುವವರೆಗೆ ಈ ಮಾತಿನ ಅಗತ್ಯ ಇಲ್ಲ. ನೀವೆಲ್ಲರೂ 
ಸುಭದ್ರವಾಗಿದ್ದರೆ ಏತಕ್ಕೆ ಈ ಮಾತನ್ನು ಹೇಳಬೇಕಾಗಿತ್ತು? ಮುಖ್ಯ ಮಂತ್ರಿಗಳ ದೃಷ್ಟಿಯಲ್ಲಿ ಆ ರೀತಿ 
ಇಲ್ಲದಿದ್ದರೆ ಏತಕ್ಕೆ ಈ ಮಾತನ್ನು ಹೇಳುತ್ತಿದ್ದರು? ಜನತಾ ಪಕ್ಷದ ಅಧ್ಯಕ್ಷರಾಗಿರತಕ್ಕ 
ಬೊಮ್ಮಾಯಿಯವರು, ದೇವೇಗೌಡರು ಹಾಗೂ ಜೆ.ಹೆಚ್‌. ಪಟೇಲರು ಸಹ ಈ ಮಾತನ್ನು ಹೇಳಿದ್ದಾರೆ. 

ಒಬ್ಬರು ಮಾನ್ಯ ಸದಸ್ಯರು :- ಕಾರಣವೇನೆಂದರೆ, ಜನತಾ ಪಕ್ಷದ ಸರ್ಕಾರ ಉರುಳಿ 
ಹೋಗುತ್ತದೆಂದು ಜನರು ಹೇಳುತ್ತಿದ್ದಾರೆ. 


ಶ್ರೀ ಕೆ.ಎನ್‌. ನಾಗೇಗೌಡ :- ಅದು ಸರಿಯಾದ ಮಾತಲ್ಲ. ನಮ್ಮ ನಾಯಕರು 
ಸ್ಪಷ್ನವಾಗಿ ಹೇಳಿದ್ದಾರೆ. ನಿಮ್ಮ ಸರ್ಕಾರವನ್ನು ಕಿತ್ತೆಸೆಯುವ ಕೆಲಸವನ್ನು ನಾವು ಮಾಡುವುದಿಲ್ಲ. 
ನೀವೇ ನೀವಾಗಿ ಹೋಗುತ್ತೀರೆಂಬ ಸಂಶಯ ಇದೆ, ನಾಳೇ ದಿವಸ ನಾವು ಸರ್ಕಾರ ಕಟ್ಟುತ್ತೇವೆಂಬ 
ಮಾತನ್ನು ಹೇಳಿದ್ದಾರೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಅಂತರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಖ್ಯಾತಿ 
ಪಡೆದ ರಾಷ್ಟ್ರ ನಾಯಕಿಯಾದ ಶ್ರೀಮತಿ ಇಂದಿರಾಗಾಂಧಿವರು ನಮ್ಮ ಸಂಯುಕ್ತವಾದ ಯಶಸ್ಸಿನ 
ಬಗ್ಗೆ ಅಪಾರವಾದ ಗೌರವ ವ್ಯಕ್ತ ಮಾಡಿದ್ದಾರೆ. ಅದನ್ನು ನೀವು ಉಳಿಸಿಕೊಂಡು ಹೋಗಿ. 1977ರಲ್ಲಿ 
2/3 ಭಾಗದಷ್ಟು ಮೆಜಾರಿಟಿ ನಿಮ್ಮ ಪಕ್ಷಕ್ಕೆ ಇತ್ತು. ಅವತ್ತು ಜನ ನಿಮ್ಮನ್ನು ಹೋಗಿ ಎಂದು ಹೇಳಲಿಲ್ಲ. 
ಆದರೂ ನೀವು ಅಧಿಕಾರ ಬಿಟ್ಟು ಹೋದಿರಿ. ನಾವೆಲ್ಲಿಯೂ ಈ ಸರ್ಕಾರ ಹೋಗಬೇಕೆಂದು ಪುಜಾರ 
ಮಾಡುತ್ತಿಲ್ಲ. ನಿಮ್ಮ ಮುಖ್ಯ ಮಂತ್ರಿಗಳೇ ಹೇಳುತ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿರತಕ್ಕ ಸರ್ಕಾರ ಇವತ್ತು 
ಭದ್ರವಾಗಿದೆ ಎಂದು. ನಾವು ಭದವಾಗಿದ್ದೇವೆ ಎನ್ನುವ ಮಾತನ್ನು ಜನತೆಗೆ ಹೇಳುತ್ತಿದ್ದಾರೆ. ನಮ್ಮದು 
ಜನತಾ ಸರ್ಕಾರ ಎಂದು ಹೇಳುವ ನಿಮಗೆ ಮತ್ತು ಸುಬ್ಬಯ್ಕನವರಿಗೆ ಒಂದು ಪ್ನೆ ಕೆಳಬಯಸುತ್ತೇನೆ. 
ಅವರು ಒಂದು ಪಕ್ಷದ ನಾಯಕರು. ಅವರು ನಿಮಗೆ ಬಂಬಲಿಗರಾಗಿ ಕೆಲಸ ಮಾಡುತ್ತಿದ್ದಾರೆ. 
ಅವರೇನಾದರೂ ಸರ್ಕಾರದ ಕೆಲಸ ಕಾರ್ಯಗಳ ಬಗ್ಗೆ ಅತೃಕ್ತಿಗೊಂಡು ತಮ್ಮ ಬೆಂಬವನ್ನು ವಾಪಸ್‌ 
ಪಡೆದರೆ ಈ ಸರ್ಕಾರದ ಪರಿಸ್ಥಿತಿ ಏನಾಗುತ್ತದೆ? ಅಗ ಈ ರಾಜ್ಯದಲ್ಲಿ ಸುಭದ್ರವಾದ ಸರ್ಕಾರ 
ಇರುತ್ತದೆಯೇ? . 


ಸಂಸದೀಯ ಪಟು 119 


ಶ್ರೀ ಎಕೆ. ಸುಬ್ಬಯ್ಯ :- ಆದರೆ, ಹೋದರೆ ಎಂಬ ಮಾತುಗಳಕೆ? ಬಂದರೆ ಹೋದರೆ 
ಎಂಬ ವಾದಗಳೇಕೆ? ಪಾರ್ಲಿಮೆಂಟಿನಲ್ಲಿ ಅರ್ಧ ಭಾಗದಷ್ಟು ಜನರು ಈ ಕಡೆ ಬಂದರೆ ನಿಮ್ಮ 
ಇಂದಿರಾಗಾಂಧಿಯವರ ಸರ್ಕಾರ ಉಳಿಯುತ್ತದೆಯೇ? ಈಗ ಸರ್ಕಾರ ಇದೆ. ಅದನ್ನು 
ಉಳಿಸಿಕೊಳ್ಳುವುದು ಬಿಡುವುದು ಅಸೆಂಬ್ಲಿಯವರಿಗೆ ಬಿಟ್ಟದ್ದು. ಈಗ ನಾವು ಫೌನ್ಸಿಲ್‌ನಲ್ಲಿ ಚರ್ಚೆ 
ಮಾಡುತ್ತಿರುವುದರಿಂದ ಸಾರ್ವಜನಿಕರ ದೃಷ್ಟಿಯಿಂದ ಗಂಭೀರವಾದ ವಿಚಾರಗಳನ್ನು ಚರ್ಚಿಸುವುದು 
ಒಳ್ಳೆಯದು. ಈ ಸದನದಲ್ಲಿ ಸರ್ಕಾರದ ಭದ್ರತೆ, ಅಭದ್ರತೆ ಬಗ್ಗೆ ಚರ್ಚಿಸುವುದು ಸೂಕ್ತವಲ್ಲವೆಂದು 
ಹೇಳುತ್ತೇನೆ 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಆಗಬಹುದು, ನೇರವಾಗಿ ಪ್ರೆಗೆ ಬರುತ್ತಿದ್ದೇನೆ. 
ರಾಜಕೀಯ ಹಿನ್ನೆಲೆಯನ್ನು ಹೇಳದಿದ್ದರೆ ನಾವು ಜನತೆಗೆ ಸ್ಪಷ್ಟವಾದ ಚಿತ್ರವನ್ನು ಹೇಳುವುದಕ್ಕೆ 
ಸಾಧ್ಯವಿಲ್ಲವೆಂದು ಹೇಳುತ್ತಿದ್ದೇನೆ. ಇವತ್ತು ಇವರ ಪ್ರಗತಿಪರವಾದ ಕಾರ್ಯಕ್ರಮಗಳ ಜೊತೆಗೆ 
ರಾಜಕೀಯ ಭದ್ರತೆ ಮತ್ತು ರಾಜಕೀಯ ಸ್ಥಿರತೆ ಏನು ಎಂಬುದನ್ನು ಹೇಳಿದ್ದೇನೆ. ಇವರು ಇತ್ತೀಚೆಗೆ 
ಅಧಿಕಾರಕ್ಕೆ ಬಂದ ಮೇಲೆ ದಕ್ಷವಾದ ಸರ್ಕಾರ ಕೊಡುತ್ತೇವೆ ಮತ್ತು ಪ್ರಾಮಾಣಿಕವಾದ ಆಡಳಿತವನ್ನು 
ಜನತೆಗೆ ಕೊಡುತ್ತೇವೆ. ಬಡವರು, ದೀನದಲಿತರ ಬಗ್ಗೆ ಕಳಕಳಿ ವ್ಯಕ್ತಪಡಿಸುತ್ತೇವೆ ಮತ್ತು ಅವರಿಗಾಗಿ 
ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತೇವೆಂದು ಹೇಳುತ್ತಿದ್ದಾರೆ. ಚುನಾವಣೆಯ ಕಾಲದಲ್ಲಿ ದೇವರಾಜ 
ಅರಸುರವರ ಭಾವಚಿತ್ರವನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಹಾಕಿದ್ದರು. ಏಕೆಂದರೆ ದೇವರಾಜ 
ಅರಸುರವರು ಕರ್ನಾಟಕ ರಾಜ್ಯದಲ್ಲಿ 7 ವರ್ಷಗಳ ಕಾಲ ಮುಖ್ಯ ಮಂತ್ರಿಗಳಾಗಿ ಜನಪ್ರಿಯತೆ 
ಗಳಿಸಿದ್ದವರು ಮತ್ತು ಅವರ ಹತ್ತಿರ ಇದ್ದ ಜನ ನಾವು ಎಂದು. ೪975ರಲ್ಲಿ ಚುನಾವಣೆ ನಡೆದಾಗ 
ಕರ್ನಾಟಕ ರಾಜ್ಯದ ಜನತೆ ಬಡವರು, ಹರಿಜನ, ಗಿರಿಜನರು ಸ್ವಯಂಪ್ರೇರಣೆಯಿಂದ ಮತದಾನ 
ಮಾಡಿ ಜನತಾ ಪಕ್ಷಕ್ಕೆ ಅತ್ಯಧಿಕ ಬಹುಮತ ಗಳಿಸಿಕೊಟ್ಟರು. ಈ ವಿಚಾರ ಎಲ್ಲರಿಗೂ ಗೊತ್ತಿದೆ. 
1983ರ ಚುನಾವಣೆಯಲ್ಲಿ ದೇವರಾಜ ಅರಸುರವರು ಕಾಲವಾಗಿದ್ದರೂ ಅವರ ಭಾವಚಿತ್ರವನ್ನು 
ಬಿಡಲಿಲ್ಲ. ಅರಸುರವರು ಮಾಡಿದ ಕಾರ್ಯಕ್ರಮಗಳು ಎಂದರೆ 20 ಅಂಶಗಳ ಕಾರ್ಯಕ್ರಮ. 
ಅರಸು ಎಂದರೆ 20 ಅಂಶಗಳ ಕಾರ್ಯಕ್ರಮ. ಅರಸುರವರು ಎಂದರೆ ಹಿಂದುಳಿದವರ ಪ್ರತೀಕ. 
ಆದುದರಿಂದ ಅವರ ಭಾವಚಿತ್ರವನ್ನು ಹಾಕಿದರೆ ಜನ ಓಟು ಕೊಡುತ್ತಾರೆಂದೂ ಹಾಗೂ ಅವರ 
ಚಿತ್ರವನ್ನು ಇಟ್ಟುಕೊಂಡೇ ಜನತಾರಂಗ ಎಂದು ಹೊಂದಾಣಿಕೆ ಮಾಡಿಕೊಂಡು ಆ ಪಕ್ಷ 96 
ಸ್ಥಾನಗಳನ್ನು ಗಳಿಸಿತು. 


ಶ್ರೀ ಎಸೆ. ಸುಬ್ಬಯ್ಯ :- ದೇವರಾಜ ಅರಸುರವರು ಅಧಿಕಾರದಲ್ಲಿದ್ದರು, ಆದರೆ 
1580ರಲ್ಲಿ ಅವರ ಪಕ್ಷ ನುಚ್ಚು ನೂರಾಯಿತು. ನಾವು ಅವರ ಫೋಟೋ ಹೊತ್ತುಕೊಂಡು ಹೋಗಿ 
ಏನು ಮತ ಕೇಳಿಲ್ಲ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಿಮ್ಮ ಬಿ.ಜೆ.ಪಿ. ಬೇರೆ. ಇವತ್ತಿನ ದಿವಸ ಅವರು 
ಪತ್ರಿಕಾ ಗೋಷ್ಟಿಯಲ್ಲಿ ಹೇಳುತ್ತಿದ್ದಾರೆ, ದೇವರಾಜ ಅರಸುರವರ ಹೆಸರನ್ನು ಉಳಿಸಬೇಕಾದರೆ ಅವರಿಗೆ 


120 ಟ.ಎನ್‌. ನರಸಿಂಹಮೂರ್ತಿ 


ಯಾವುದರಲ್ಲಿ ನಂಬಿಕೆ ಇತ್ತು ಅದನ್ನು ನಾವು ಇವತ್ತು ಮಾಡಬೇಕಾಗಿದೆ ಎಂದು ಜವಾಬ್ದಾರಿಯಿಂದ 
ಹೇಳುತ್ತಿದ್ದಾರೆ. ದೇವರಾಜ ಅರಸುರವರ ವ್ಯಕ್ತಿತ್ವವನ್ನು ಮೆಚ್ಚಿ ಜನ ಓಟು ಕೊಟ್ಟಿದ್ದಾರೆಂದರೆ 
ತಪ್ಪಾಗಲಾರದು. 


ಫೀ ಎಂ. ರಘುಪತಿ :- ಇಷ್ಟು ತೀವ್ರವಾಗಿ ಮಾಕನಾಡುವವರು, ದೇವರಾಜ ಅರಸುರವರು 
ಕೆಲವು ಕಾಲ ವಿರೋಧ ಪಕ್ಷದಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದರಲ್ಲ ಆಗ ಈ ತರಹ ಪ್ರಶಂಸೆ ಮಾಡಿದ್ದರೆ 
ಮೆಚ್ಚುತ್ತಿದ್ದರು. ಇದೇ ಪ್ರಶ್ನೆಯನ್ನು ನಮಗೆ ಕೇಳಬಹುದು. 


2.30 ಪಿ.ಎಂ. 


ಸರ್ಕಾರಿ ಮುಖ್ಯ ಸಚೇತಕನಾಗಿದ್ದಾಗ ನಾನು ದೇವರಾಜ ಅರಸರೊಬ್ಬರೇ 
ಹಿಂದುಳಿದವರ್ಗದವರಿಗೆ ಕಲ್ಯಾಣ ಮಾಡಿದವರು ಎಂದು ಧೈರ್ಯವಾಗಿ ಹೇಳಿದ್ದೇನೆ. ಬೇಕಾದರೆ 
ದಾಖಲೆಯನ್ನು ತೆಗೆದು ನೋಡಿ. 


ಶೀ ಎಂ.ಡಿ. ನಟರಾಜ್‌ :- ಇದೇ ಜಾಗದಲ್ಲಿ ಕುಳಿತು ದೇವರಾಜ ಅರಸರ ಬಗ್ಗೆ 
ಮಾತನಾಡಿರುವುದನ್ನೂ ದಾಖಲೆಯಿಂದ ತೆಗೆಯೋಣ. 


ಶೀ ರಘುಪತಿ :- ಆಗಲೀ, ಆಡೋಣ. | 


ತೀ ಎ.ಕೆ. ಸುಬ್ಬಯ್ಯ :- ಈ ರಾಜ್ಯದಲ್ಲಿ ಸಬ್‌-ಇನ್‌ಸ್ಪೆಕ್ಷರ್‌ ಹುದ್ದೆಯನ್ನು ಹರಾಜು 
ಹಾಕುವಂಥಾದ್ದು ಯಾವಾಗ ಪ್ರಾರಂಭವಾಯಿತು? ಅದನ್ನು ಯಾರು ಮಾಡಿದ್ದರು? 


ಶ್ರೀ ಎಂ.ಡಿ. ನಟರಾಜ್‌ :- ಆದು -ದೇವರಾಜ ಅರಸರ ಕಾಲದಲ್ಲಿ ಆಗಿದ್ದಲ್ಲ. 
ಶ್ರೀ ಎಂ. ರಘುಪತಿ :- ಇನ್ನೇನು ಗುಂಡುರಾಯರ ಕಾಲದಲ್ಲ? 


ಶ್ರೀ ಎಂ.ಡಿ. ನಟರಾಜ್‌ :- ಈಗೀಗ ಬಂದಿರುವುದು, ಇನ್ನೆರಡು ಮೂರು ತಿಂಗಳಲ್ಲಿ 
ಬರುತ್ತದೆ, ನೋಡೋಣ ಸುಮ್ಮನಿರಿ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- 7 ಜನ ಮುಖ್ಯ ಮಂತ್ರಿಗಳಲ್ಲಿ ಕೆ.ಸಿ. ರೆಡ್ಗಿಯವರ 
ಆದಿಯಾಗಿ ದೇವರಾಜ ಆರಸರವರೆಗೆ ಬಂದಂಥ ಎಲ್ಲ ಮುಖ್ಯ ಮಂತ್ರಿಗಳ ಪೈಕಿ ಕೆಲಸ ಕಾರ್ಯಗಳ 
ವಿಚಾರದಲ್ಲಿ ಶ್ರೀಮಾನ್‌ ದೇವರಾಜ ಅರಸರು ಒಂದು ಅಡಿ ಎತ್ತರದಲ್ಲಿದ್ದಾರೆ ಎಂಬ ಮಾತನ್ನು 
ದೇವರಾಜ ಅರಸರು ಮುಖ್ಯ ಮಂತ್ರಿಗಳಾಗಿದ್ದಾಗಲೂ ಹೇಳಿದ್ದೇನೆ. ಮತ್ತು ಮುಖ್ಯಮಂತ್ರಿ ಸ್ಥಾನ 
ಕಳೆದುಕೊಂಡ ಮೇಲೂ ಹೇಳಿದ್ದೇನೆ ಎಂಬ ಮಾತನ್ನು ಶ್ರೀಮಾನ್‌ ರಘುಪತಿಯವರಿಗೆ ಜ್ಞಾಪಕ 
ಮಾಡುತ್ತಿದ್ದೇನೆ. ನಾನು ದೇವರಾಜ ಅರಸರ ಕಾರ್ಯಕ್ರಮಗಳ ಬಗ್ಗೆ ಅತ್ಯಪ್ತಿಯನ್ನು ವ್ಯಕ್ತ ಮಾಡಿಲ್ಲ 
ನಾನು ಇದನ್ನು ಏತಕ್ಕೆ ಹೇಳುತ್ತಿದ್ದೇನೆಂದರೆ.... 


ಸಂಸದೀಯ ಪಟು 121 


ಶ್ರೀ ಎ.ಕೆ. ಸುಬ್ಬಯ್ಯ :- ಈಗ ಏತಕ್ಕೆ ಹೇಳುತ್ತಿದ್ದೀರಿ ಎಂದರೆ ಈಗ ಅವರು ಸತ್ತು 
ಹೋಗಿದ್ದಾರೆ ಎದ್ದುಬರುವುದಿಲ್ಲ ಎಂದು. ಈಗ ಈ ಮಾತುಗಳನ್ನು ಹೇಳುವುದರಿಂದ ಇವರಿಗೆ 
ಲಾಭ ಆಗಬಹುದು. ದೇವರಾಜ ಅರಸರ ಜೀವ ಇದ್ದಾಗ ಹೇಳಿದ್ದರೆ ಅವರಿಗೆ ಲಾಭ ಆಗುತ್ತಿತ್ತು. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಸುಬ್ಬಯ್ಯನವರು ಒಳ್ಳೆಯ ಹಾಸ್ಕಾಸ್ತದವಾಗಿ 
ಮಾತನಾಡುತ್ತಾರೆ. ತರೀಕೆರೆ ಚುನಾವಣೆ ನಡೆಯಿತಲ್ಲ..... 


ಶ್ರೀ ಕಾಗೋಡು ತಿಮ್ಮಪ್ಪ :- ಒಬ್ಬ ಮುಖ್ಯಮಂತ್ರಿ ಮೇಲೆ ನ್ಯಾಯಾಂಗ ತನಿಖೆ 
ನಡೆದು, ಆಪಾದನೆಗಳೆಲ್ಲಾ ರುಜುವಶಾಗಿದ್ದು ಅವರ ಮೇಲೆಯೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ದೇವರಾಜ ಅರಸರ ಭಾವಚಿತ್ರವನ್ನು ತರೀಕೆರೆ 
ಚುನಾವಣೆಯಲ್ಲಿ ಹಾಕಿಕೊಂಡಿದ್ದರು. ಅವರ ಭಾವಚಿತ್ರ ನೋಡಿದರೆ ಹೆಸರು ನೋಡಿದರೆ ಬಡಜನರು 
ಹರಿಜನರು, ಗಿರಿಜನರು, ಅಲ್ಲಸಂಖ್ಯಾತರು ಓಟು ಕೊಡಬಹುದೆಂದು ಹಾಕಿಕೊಂಡಿದ್ದರು ಆದರೆ 
ನಾನು ಇವತ್ತು ಕೇಳುತ್ತೇನೆ. ಅತ್ವಂತ ಜನಪ್ರಿಯವಾದ ದೇವರಾಜ ಆರಸರಿಗೆ ಅತ್ಯಂತ ಪ್ರಿಯವಾಗಿದ್ದಂಥ 
20 ಅಂಶಗಳೆ ಕಾರ್ಯಕ್ರಮವನ್ನು ಇವತ್ತು ಏನು ಮಾಡಿದ್ದೀರಿ? ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲೂ 
ದೇವರಾಜ ಅರಸರ ಸ್ಥರಣೆಯಾಗಲೀ ಅಥವಾ ಪರೋಕ್ಷವಾಗಿ ಅವರಲ್ಲಿ ನಂಬಿಕೆ ಇದ್ದು 20 ಅಂಶಗಳು 
ಕಾರ್ಯಕ್ರಮದ ಬಗ್ಗೆಯಾಗಲೀ ಹೇಳಿಲ್ಲ. ಅವರು ಕಾಂಗ್ರೆಸ್‌ ಬಿಟ್ಕಮೇಲೆ ಕ್ರಾಂತಿರಂಗ ಎಂಬ 
ಪಕ್ಷವನ್ನು ಮಾಡಿದರು. ಪ್ರಗತಿಪರವಾದ ಕಾರ್ಯ ಕ್ರಮಗಳನ್ನಿಟ್ಟುಕೊಂಡು ದೇಶಕ್ಕೆ ಅದರಲ್ಲೂ 
ವಿಶೇಷವಾಗಿ ಕೆಳ ಹಂತದಲ್ಲಿರುವವರಿಗೆ 2 ಅಂಶದ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕೆಂದು 
ಅವರಿದ್ದರು. ಭೂಸುಧಾರಣಾ ಕಾಯಿದೆ, ಯಣಪರಿಹಾರ, ಬಡಜನರಿಗೆ ಮನೆಗಳನ್ನು ಕಟ್ಟಸಿಕೊಡತಕ್ಕದ್ದು 
ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಹಾಕಿಕೊಂಡಿದ್ದು ಅವೆಲ್ಲವನ್ನೂ ಸಂಪೂರ್ಣವಾಗಿ 
ಈಗಿನ ಸರ್ಕಾರದವರು ಕೈಬಿಟ್ಟದ್ದೀರಿ. ಯಾವ ಒಂದು ಪಕ್ಷವನ್ನು ಕ್ರಾಂತಿರಂಗ ಎಂದು ದೇವರಾಜ 
ಅರಸರು ಕಟ್ಟಿದ್ದರೋ ಅದರ ಸಮಾಧಿ ಮಾಡಿದ್ದಾರೆ. ಜನತಾಪಕ್ಷ ಕೇಂದ್ರದಲ್ಲಿದ್ದಾಗ ದೇವರಾಜ 
ಅರಸರ ಮೇಲೆ ಏನೇನೋ ಆರೋಪಣೆಗಳನ್ನು ಮಾಡಿ ವಿಶೇಷವಾಗಿ ಗ್ರೋವರ್‌ ಆಯೋಗವನ್ನು 
ವಿಚಾರಣೆಗಾಗಿ ಏರ್ಪಡಿಸಿದ್ದರು. ಅವರ ಸರ್ಕಾರವನ್ನು ಕಿತ್ತುಹಾಕುವುದಕ್ಕೆ ಪ್ರಯತ್ನ ಮಾಡಿದರು. 
ಅವರನ್ನು ಜೀವಸಹಿತ ಸಮಾಧಿ ಮಾಡುವುದಕ್ಕೆ ಪಯತ್ನ ಮಾಡಿದರು. ಇವತ್ತು ಯಾವ ಮುಖ 
ಹಾಕಿಕೊಂಡು, ಯಾವ ಹೃದಯ ಇಟ್ಟುಕೊಂಡು ದೇವರಾಜ ಅರಸರ ಕ್ರಾಂತಿರಂಗವನ್ನು ನಿಮ್ಮ 
ಮಡಿಲಿಗೆ ಪಾಕಿಕೊಂಡಿದ್ದೀರಿ? ಜನತೆಗೆ ಗೊತ್ತಾಗಬೇಕು, ಈ ಸರ್ಕಾರಕ್ಕೆ ದೇವರಾಜ ಅರಸರ ವೃಕ್ಷಿತ್ವದಲ್ಲಿ 
ನಂಬಕೆ ಇಲ್ಲ ಅವರ ಕಾಯಣ್ರಮದಲ್ಲಿ ನಂಬಿಕೆ ಇಲ್ಲ ಅಂಥ ಪಕ್ಷದ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ 
ಎಂಬುದು ಗೊತ್ತಾಗಬೇಕು ಎಂಬ ದೃಷ್ಟಿಯಿಂದ ಈ ಮಾತನ್ನು ಹೇಳುತ್ತಿದ್ದೇನೆ. 

ತ್ರೀ ಎಂ.ಸಿ. ಪೆರುಮಾಳ್‌ :- ಕರ್ನಾಟಕ ಕ್ರಾಂತಿರಂಗದ ವಿಚಾರ ಹೇಳುತ್ತಿದ್ದಾರೆ. 


ದೇವರಾಜ ಅರಸರ ವಿಚಾರದಲ್ಲಿ ಅನುಕಂಪ ತೋರಿಸಿ ಮಾತನಾಡುತ್ತಿದ್ದಾರೆ. 


೧ 


122 ಟಿ.ಎನ್‌. ನರಸಿಂಹಮೂರ್ತಿ 


ಶೀ ಟಿ.ಎನ್‌. ನರಸಿಂಹಮೂರ್ತಿ :- ನಿನ್ನೆಹೇಳಿದ್ದಿ ದಿ, ಮತ್ತೆ ಎಷ್ಟು ಷ್ಬು ಸಾರಿ ಹೇಳು ಬಿತ್ತೀರಿ? 


ಫೀ ಎಂ.ಸಿ. ಪೆರುಮಾಳ್‌ :- ನಿಮಗೆ ಅಷ್ಟು ಕೋಪ ಏತಕ್ಕೆ? ಕ್ರಾಂತಿರಂಗದ ವಿಚಾರವನ್ನು 
ಆವರು ಮಾತನಾಡಿದರೆ ಪರವಾಗಿಲ್ಲ. ಆದರೆ ವಿಲೀಸವಾಗಿದೆಯೋ ಇಲ್ಲವೋ ಎಂದು ಕೇಳುವುದಕ್ಕೆ 
ಅವರಿಗೆ ಅಧಿಕಾರ ಇಲ್ಲ. 


ಉಪಸಭಾಪತಿಯವರು :- ನೀವು ಮಾತನಾಡುವ ಕಾಲಕ್ಕೆ ಹೇಳಿ. ಈಗ ಬೇಡ. 


ತೀ ಎಂ.ಸಿ. ಪೆರುಮಾಳ್‌ :- ದೇವರಾಜ ಅರಸ್‌ ಅವರೂ ಕೂಡ ಕ್ರಾಂತಿರಂಗ 
ಅಂತ ಕಂಪೊರರಿಯಗಿ ಮಾಡಿದ್ದರು. ಆಲ್‌ ಇಂಡಿಯಾ ಪಾರ್ಟಿಯಲ್ಲಿ ಇದನ್ನು ಮರ್ಜ್‌' 
ಮಾಡಬೇಕು, ಜನತಾಪಕ್ಷದೊಳಗೋ ಅಥವಾ ಲೋಕದಳದೊಳಗೋ ಸೇರಿಸಬೇಕು ಎಂದು ಅವರೂ 
ಹೇಳಿಕೆ ಕೊಟ್ಟಿದ್ದರು. ಆದರೆ ನರಸಿಂಹಮೂರ್ಶಿಯವರು, ಸಮಾಧಿ ಮಾಡಿದ್ದಾರೆಂದು ಹೇಳುತ್ತಿದ್ದಾರೆ. 
1980 ಚುನಾವಣೆಯಾದ ಮೇಲೆ ಇಲ್ಲಿ ಕುಳಿತುಕೊಂಡು ಅವರು ಏನು ಮಾತನಾಡಿದ್ದಾರೆ ಎಂಬುದನ್ನು 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಾನು ಅಲ್ಲಿ ಕುಳಿತು ಏನೇನು ಭಾಷಣ 
ಮಾಡಿದ್ದೇನೋ ಎಂಬುದನ್ನು ಅಚ್ಚು ಹಾಕಿಸಿ ಜನರಿಗೆ ಹಂಚಿ, ನೋಡೋಣ. 


ತೀ ಎಂ. ರಘುಪತಿ :- ಅದು ಬೇರೆ ಖರ್ಚು. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಕಂಡದ್ದನ್ನು ಕಂಡಹಾಗೆ ಹೇಳಿದರೆ ಕೆಂಡದಂಥ 
ೋಪ ಎಂಬ ಗಾದೆ ಮಾತಿದೆ. ಆದ್ದರಿಂದ ನಾವು ಹೇಳಿದ್ದು ನಿಮಗೆ ಹಿಡಿಸುವುದಿಲ್ಲ. ಏಕೆಂದರೆ 
ಡಾಕ್ಷರ್‌ Bip ಕೊಟ್ಟರೆ ಹೇಗೆ ಜುಚ್ಚುತ್ತದೋ ಹಾಗೆ ಇವರಿಗೆ ಜುಚ್ಚುತ್ತದೆ. X 


ತೀ ಎಂ. ರಘುಪತಿ :- ದೇವರಾಜ ಅರಸ್‌ ಅವರು ಜನತಾ, ಕ್ರಾಂತಿರಂಗ ಮತ್ತು 


ಾರ್ಟಿಗಳನ್ನು ಸೇರಿಸಿ ಯು.ಡಿ.ಎಫ್‌. ಮಾಡಿದ್ದನ್ನು ಮರೆತು ಹೋದಿರಾ? 


ಶೀ ಟಿ KS 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಎಲ್ಲಿ ಮಾಡಿದ್ದರೋ ಗೊತ್ತಿಲ್ಲ. 


p 
ಅ 
pl 
3) 
ಎಂ 


ತೀ ಎಂ. ರಘುಪತಿ :- ನಿಮ್ಮ ಅನುಕೂಲಕ್ಕೆ ಬೇಕಾದ್ದು ಗೊತ್ತಿದೆ. ಬೇಕಿಲ್ಲದೇ ಇರುವುದು 


ಗುದ್ದಜ್ಮ 
ತೀ ಟಿ.ಎನ್‌. ನರಸಿಂಹಮೂರ್ತಿ :- ದೇವರಾಜ ಅರಸರ ಹೃದಯವನ್ನು ನಾನು 
ಚೆನ್ನಾಗಿ ಆರಿತುಕೊಂಡಿದ್ದೇನೆ. 


ಉಪಸಭಾಪತಿಯವರು :- ರಾಜ್ನಪಾಲರ ಭಾಷಣದ ಮೇಲೆ ಮಾತನಾಡಿ. 


ಸಂಸದೀಯ ಪಟು 123 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಸರ್ಕಾರ ಇರುವ ಬಗ್ಗೆ ನಾನು ಹೇಳಬೇಕ 
ಪೆರುಮಾಳ್‌ ಅವರು ಇದೆಲ್ಲಾ ನಿಮಗೇತಕ್ಕೆ ಎಂದು ಹೇಳಿದರು. ನನಗೂ ಕೇಳುವುದಕ್ಕೆ ಹಕ್ಕಿ 
ನಾನು ಸರ್ಕಾರದ ಬಗ್ಗೆ ವ್ಯಾಖ್ಮಾನ ಮಾಡಬೇಕಾಗಿದೆ. ಮಾನ್ಯ ವೀರಪ್ಪ ಮೊಯಿಲಿಯವರು 
ಕೆಳಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಇಲ್ಲಿ ಮಾನ್ಯ ಶಿಮ್ಮಪುನವರಿದ್ದಾರೆ. ಇವರಿಬ್ಬರೂ 
ಸೇರಿ ಕಾಂಗ್ರೆಸ್‌ (ಐ) ಪಕ್ಷವನ್ನು ಬೇರೆ ಪಕ್ಷದೊಂದಿಗೆ ವಿಲೀನ ಮಾಡುವುದಕ್ಕೆ ಹಕ್ಕಿದೆಯೇ? 


ಕಾರ್ಯಕಾರಿ ಸಮಿತಿಯನ್ನು ್ನಿಸದಸ್ಥರನ್ನುಬಿ ಟ್ಸು ಏಕಾಏಕಿಯಾಗಿ ಕ್ರಾಂತಿರಂಗದವರು ಇದದೊಡನೆ 
ವೀಲಿನವಾಗಿದ್ದಾರೆಂದು ಹೇಗೆ ಹೇಳ ಸವುದಕ್ತಾಗುತ್ತದೆ? ಮಾನ, ಬಂ 

ಹೇಳಿದ್ದಾರೆಂಬುದು ಪತ್ರಿಕೆಯಲ್ಲಿ ಬಂದಿದೆ. ಅವರು ಕ್ರಾಂತಿರಂಗದ ದಲ್ಲಿ ಕವಾಗಿ ಕುಳಿತಿದ್ದಾರೆ. 
ಸರ್ಕಾರ ಸಡಿಲವಾಗಿದೆ. ಎಷ್ಟು ದಿವಸದಲ್ಲಿ ಈ ಮಂತ್ರಿಮಂಡಲ ಪತನವಾಗುತ್ತದೋ ಗೊತ್ತಿಲ್ಲ. 
ಇದನ್ನೆಲ್ಲಾ ಏತಕ್ಕಾಗಿ ಹೇಳುತ್ತಿದ್ದೇನೆಂದರೆ ಇವತ್ತು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಮೇಲೆ ಹರಿಜಸ 
ಗಿರಿಜನರಿಗೆ ರಾಜಕೀಯವಾಗಿ ಪೆಟ್ಟು ಬಿದ್ದಿದೆ. ಹರಿಜನ ಗಿರಿಜನರಿಗೆ ರಾಜಕೀಯ ಸಮಾನತೆ, 
ಆರ್ಥಿಕ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆಬೇಕು. ಯಾರನ್ನಾದರೂ ಮಂತ್ರಿಗಳನ್ನಾಗಿ ಮಾಡಲಿ, 
ಸಾನು ಬೇಡ ಎಂದು ಹೇಳುವುದಿಲ್ಲ. ನನ್ನು ಪಕ್ಷ ಅಧಿಕಾರದಲ್ಲಿದ್ದಂಥ ಕಾಲದಲ್ಲಿ ಕರ್ನಾಟಕದಲ್ಲಿ 5 
ಜನೆ ಹರಿಜನವರ್ಗಕ್ಕೆ ಸೇರಿದ ಸಂಪುಟದಜೆ ೯ ಸಜಿವರಿದ್ದರು. ನನಗೆ ರಾಚಯ್ಕನವರ ಬಗ್ಗೆ ಕಳಕಳಿ 
ಇದೆ. ಅವರಿಗೇನಾದರೂ ಆತ್ಮಗೌರವ ಇದ್ದರೆ ಏತಕ್ಕೆ ಈ ಪದ ಉಪಯೋಗಿಸುತ್ತಿದ್ದೇನೆ ಎಂದರೆ 
ಅವರು ಮುಖ್ಯಮಂತ್ರಿಗಳಾಗುವುದನ್ನು ನೋಡಚೆಕೆಂದಿದ್ದೆವು. ಅದು ಆಗಲಿಲ್ಲ. ಹೋಗಲಿ ಎರಡನೇ 

ಸ್ಥಾನದಲ್ಲಾದರೂ ಇದ್ದಾರೆಯೇ ಎಂದರೆ ಅದೂ ಇಲ್ಲ. ಮೂರು, ನಾಲ್ಕು ಮತ್ತು ಐದನೆ ಸ್ಥಾನ ನದಲ್ಲೂ 
ಇಲ್ಲ. 6ನೇ ಸ್ಥಾನದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ಗೌರವವನ್ನು ನಿಮಗೆ ಕೊಟ್ಟಿದ್ದಾರೆಂದು 
ಕೀಳಬೇಕಾಗಿದೆ. ನಾನು ವೈಯಕ್ತಿಕವಾಗಿ ಅವರ ಬಗ್ಗೆ ಟೀಕೆ ಮಾಡುತ್ತೇನೆಂದು ತಿಳಿದುಕೊಳ್ಳಬಾರದು. 
ನಮಲ್ಲಿರತಕ್ಕ ರಾಜಕಾರಣಿಗಳ ಳಲ್ಲಿ ಅವರು ಮ ಕ ವ್ಯಕ್ತಿ 


೬ 


5 


ಮತ್ತು ಇವರು ಬಹಳ ಸೌಮ್ಯ ವ್ಯಕ್ತಿ. ರಾಜಕೀಯದಲ್ಲಿ ಇವರಿಗೆ ಇಂತಪ ದುಸ್ಥಿತಿ 
ಬರಬಾರದು. ಅವರಲ್ಲಿ ಫತಗಳವ ಇದ್ದರೆ ದಯಮಾಡಿ ಆ ಸ್ಥಾನವನ್ನು ಖಾಲಿ ಮಾಡಿ 
ಹೋಗಬೇಕೆಂದು ಹೇಳುತ್ತೇ 

ಶ್ರೀ ಎಸ್‌. ಚನ್ನಬಸವಯ್ಯ :- ನಿಮ್ಮ ಕಣು 


Rg 


ಣ್ಲೂ ಅವರ ಮೇಲೆ ಬಿತ್ತೇ ಸ್ಥಾಮಿ? 


ತ್ರೀ ಪಿ.ಜಿ.ಆರ್‌. ಸಿಂಧ್ಯಾ :- ದುಸ್ಥಿತಿ ರಾಜಯ್ಕನವರಿಗೆ ಬಂದಿಲ್ಲ, ನಿಮಗೆ ಬಂದಿದೆ. 


[) [) 
Sri. T.N, Narasimha Murthy :- You have placed him in n9 
position. What is his position today? You must know that he is the most 


leader in the political field. on accepted leader of the Scheduled Caste 
and Scheduled Tribe people. 


124 ಟ.ಎನ್‌. ನರಸಿಂಹಮೂರ್ತಿ 


ಅವರಿಗೆ ಗೃಹ ಇಲಾಖೆ ಕೊಡಬಹುದಲ್ಲಾ ಅಥವಾ ಕೈಗಾರಿಕಾ ಖಾತೆ ಕೊಡಬಹುದಲ್ಲಾ? 


Sri G. Basavannappa :- He commands the same respect here 
also. 


ತೀ ಬಿ. ರಾಚಯ್ಯ :- ಮಾನ್ಯ ಸದಸ್ಮರು ಬಹಳ ಕಳಕಳಿಯಿಂದ ನನಗೆ ಶಿಫಾರಸ್ಸು 
ಮಾಡುತ್ತಿದ್ದಾರೆ. ಅದಕ್ಕೋಸ್ಕರ ಬಹಳ ವ್ವಥೆಪಡುತ್ತಿದ್ದಾರೆ. ನಾನು ಆಪಕ್ಷದಲ್ಲಿ ಇದ್ದಾಗ ಅವರು 
ನನ್ನನ್ನು ಸಸೋರ್ಟ್‌ ಮಾಡಲಿಲ್ಲ. ಈಗ ಅಲ್ಲಿಂದ ನನಗೆ ಏಕೆ ಸಪೋರ್ಟ್‌ ಮಾಡುತ್ತಿದ್ದಾರೋ 


ಗೊತ್ತಿಲ್ಲ. 
k poe) 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಆಗ ಸಜೆವಸಂಪುಟದಲ್ಲಿ 5 ಜನ ನಮ್ಮವರು 


ಛಾ 
ಸಾನವನ್ನು 
[a] 8 


ಶ್ರೀ ಅಬ್ದುಲ್‌ ನಜೀರ್‌ಸಾಬ್‌ :- ಕೇಂದ್ರದಲ್ಲಿ ಎಷ್ಟು ಜನ ನಿಮ್ಮವರು ಮಂತ್ರಿಗಳಿದ್ದಾರೆ. 


ಕೊಟ್ಟಿದ್ದಾರೆ. ಅದೂ ಅಟ್ಕಾಚ್‌ಮೆಂಟ್‌. ಆದ್ದರಿಂದ ಇವರಿಗೆ ಸರಿಯಾದ ಸ್ಥಾನ ಸಿಕ್ಕಲ್ಲ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಸುಮಾರು ಏಳೆಂಟು ಜನರಿದ್ದಾರೆ. ಬೂಟಾಸಿಂಗ್‌ 
ಇದ್ದಾರೆ, ಶಂಕರಾನಂದ ಇದ್ದಾರೆ, ಬಿರೇಂದ್ರಸಿಂಗ್‌ರವರು ಮುಂತಾದವರು ಏಳೆಂಟು, ಜನರಿದ್ದಾರೆ. 
ಮಾನ್ಯ ರಾಚಯ್ಯನವರು ಯಾವುದೇ ಪಕ್ಷದಲ್ಲಿ ಇರಲಿ ಅವರು ಈ ಜನಾಂಗದ ಗೌರವವನ್ನು 
ಕಳೆಯುವುದಕ್ಕೆ ಹೋಗಬಾರದು. ಇವತ್ತು ಹೋರಾಡಿ ನೀವು ಅಧಿಕಾರದಲ್ಲಿ ಇರಬಹುದು. ತಾವು 
ಯಾವುದೇ ಪಕ್ಷದಲ್ಲಿ ಇರಲಿ ಜನಾಂಗದ ಪರವಾಗಿ ಹೇಳುವುದಾದರೆ... 


ತ್ರೀ ಎಲ್‌.ಜಿ. ಹಾವನೂರ್‌ :- ನಾನು ಮಾನ್ಯ ನರಸಿಂಹಮೂರ್ತಿಯವರ 
ಭಾಷಣವನ್ನು ಕೇಳಿದೆ. ಹಾಗೂ ರಾಜಯ್ಕನವರ, ನಜೀರ್‌ ಸಾಬ್‌ರವರ, ರಘುಪಶಿಯವರ ಹಾಗೂ 
ಇನ್ನೂ ಅನೇಕರ ಭಾಷಣವನ್ನು ಕೇಳಿದ್ದೇನೆ. ಇದರಲ್ಲಿ ಒಂದು ಮಾತು ನಿಜ. ಎಲ್ಲರೂ ಮಾನ್ಯ 
ದೇವರಾಜ ಆರಸ್‌ರವರ ಬಗ್ಗೆ ಸ್ತುತಿ ಮಾಡುತ್ತಿದ್ದಾರೆ. ಆದ್ದರಿಂದ ನಾನು ಒಂದು ವಿನಂತಿ 
ಮಾಡಿಕೊಳ್ಳುತ್ತೇನೆ. ನಮ್ಮಲ್ಲಿ ವಾದ ವಿವಾದ ಬೇಡ. ನಾವೇ ಅರಸು ಪಕ್ಷ ಕಟ್ಟೋಣ. ತಾವು 
ಸಿದ್ದರಾಗುತ್ತೀರಾ? 

ತೀ ಟಿ.ಎನ್‌. ನರಸಿಂಹಮೂರ್ತಿ :- ಯಾವುದೇ ಒಂದು ವ್ಯಕ್ತಿಯ ಮೇಲೆ... 

ತೀ ಜಿ. ಪುಟ್ಟಸ್ಟಾಮಿಗೌಡ :- ಮಂತ್ರ ಬಾರದ ಬ್ರಾಹ್ಮಣ ಹೋಮ ಮಾಡುವುದಕ್ಕೆ 
ಹೋಗಿ ಗಡ್ಡವನ್ನು ಸುಟ್ಟುಕೊಂಡ ಹಾಗೆ ನರಸಿಂಹಮೂರ್ತ್ಶಿಯವರು ಯಾವಾಗಲೂ ಆಡಳಿತ 
ಪಕ್ಷದ ಕಡೆ ಕುಳಿತು ಭಾಷಣ ಮಾಡುತ್ತಿದ್ದವರು ಈಗ ವಿರೋಧ ಪಕ್ಷದ ಕಡೆಯಿಂದ ಭಾಷಣ 
ದರೆ ಹೀಗೇ ಆಗುವುದು. 


ಸಂಸದೀಯ ಪಟು 125 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ನಮಗೆ ಎಷ್ಟು ತ್ರಾಸ ಆಗುತ್ತದೆಯೋ ಅಷ್ಟೇ 
ತ್ರಾಸ ನಿಮಗೂ ಆಗುತ್ತಿದೆ. ಇವತ್ತು ನಾವು ರಾಜಕೀಯ ಹಿನ್ನೆಲೆಯಲ್ಲಿ ಭಾಷಣ ಮಾಡುತ್ತಿದ್ದೇವೆ. 
ಬಜ್ಜೆಟ್‌ ಮೇಲೆ ರಾಜಕೀಯ ಭಾಷೂ ಮಾಡುವುದಕ್ಕಾಗುವುದಿಲ್ಲ. ಇವತ್ತು ಮಾನ್ವ ಪುಟ್ಟಸ್ತಾಮಿಗೌಡರು 
ಅಕಸ್ಥಾತಾಗಿ ಅಲ್ಲಿ ಕುಳಿತಿದ್ದಾರೆ. ಆಕಸ್ನಿಕವಾಗಿ ನಜೀರ್‌ಸಾಬ್‌ರವರು ಸಭಾನಾಯಕರಾಗಿದ್ದಾರೆ. 
ಆಕಸ್ಲಿಕವಾಗಿ ರಾಜಕೀಯ ಬೆಳವಣಿಗೆ ಆಗಿದೆ. ಇದನ್ನು ಮರೆಯುವುದು ಬೇಡ. ನಾವು ಮುಂದಿನ 
ಚಿತ್ರವನ್ನು ನೋಡೋಣ. ಹರಿಜನ ಗಿರಿಜನರ ವಿಚಾರವನ್ನು ಮಾತನಾಡಿದ್ದೇನೆ. ಹರಿಜನ ಗಿರಿಜನರಿಗೆ 
20 ಅಂಶಗಳ ಆರ್ಥಿಕ ಕಾರ್ಯಕ್ರಮಗಳು ಬಹಳ ಪ್ರಿಯವಾಗಿವೆ. 


ತ್ರೀ ಅಬ್ದುಲ್‌ ನಜೇರ್‌ಸಾಬ್‌ :- 20 ಅಂಶಗಳ ಆರ್ಥಿಕ ಕಾರ್ಯಕ್ರಮದ ಬಗ್ಗೆ 
ಕೇಂದದ ಒಂದು ಯೋಜನಾ ಆಯೋಗ ಕೊಟ್ಟಿರುವ ವರದಿಯನ್ನು ತಾವು ಓದಿ, ಈ ಕಾರ್ಯಕ್ರಮ 
ಕರ್ನಾಟಕದಲ್ಲಿ ಪರಿಣಾಮಕಾರಿಯಾಗಿ ಆಗಿಲ್ಲವೆಂದು ಹೇಳಿದ್ದಾರೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ತಾವು ಅದನ್ನು ಓದಿ ಸ್ವಾಮಿ. 


ತ್ರೀ ಕೆ.ಎನ್‌. ನಾಗೇಗೌಡ :- ಕಾಂಗೆಸ್‌ ಸರ್ಕಾರ 1973ರಿಂದ 80 ರವರೆಗೆ ಈ ರಾಜ್ಯದ 
ಬಡ ಜನರಿಗೆ ಏನೇನು ಮಾಡಿದೆ ಎಂಬ ಬಗ್ಗೆ ತಾವು ಹಳ್ಳಿಗಳಿಗೆ ಹೋಗಿ ನೋಡಿ, ಆಗ ಗೊತ್ತಾಗುತ್ತದೆ. 


ಶೀ ಅಬ್ದುಲ್‌ ನಜೀರ್‌ ಸಾಬ್‌ :- ಈ ದೇಶದ ಶ್ರೀಮಂತರನ್ನು ಭದ್ರವಾಗಿ ಕೂರಿಸಿ 
ಬಡವರ ಬಾಯಿಗೆ ಬಣ್ಣ ತೋರಿಸುವ ಕಾರ್ಯಕ್ರಮ ಇದಾಗಿದೆ. 


ತ್ರೀ ಕಾಗೋಡು ತಿಮ್ಮಪ್ಪ :- ಬಡವರನ್ನು ಮತ್ತು ಶ್ರೀಮಂತರವನ್ನು ಒಂದು ಲೆವೆಲ್‌ಗೆ 
ತರಬೇಕಾಗುತ್ತದೆ. ಇದು ಮೂಲಭೂತವಾದ ತತ್ವ ಇದೆ. ನಿಮ್ಮ ಸರ್ಕಾರದಲ್ಲಿ ಇಂತಹಾ ಒಂದು 
ವ್ಯವಸ್ಥೆ ದೊರಕುವ ಬಗ್ಗೆ ಮೂಲಭೂತವಾದ ಧೋರಣೆ ಇಲ್ಲ. 


ತ್ರೀ ಅಬ್ದುಲ್‌ ನಜೀರ್‌ ಸಾಬ್‌ :- ಮೂಲಭೂತ ಧೋರಣೆ ಇದೆ. ರಾಜ್ಯ ಸರ್ಕಾರದ 
ಧೋರಣೆಯನ್ನು ನಾವು ಮಾಡಿಕೊಳ್ಳಬಲ್ಲೆವು. ರಾಷ್ಟೀಯ ಮಟ್ಟದಲ್ಲೂ ನಮ್ಮ ಸರ್ಕಾರ ಬಂದರೆ 
ಅಲ್ಲೂ ನಾವು ತೋರಿಸಲ್ಲೆವು. ಎನ್‌.ಆರ್‌.ಇ.ಪ. ಯನ್ನು ಯಾರು ಮಾಡಿದ್ದು? ಇದನ್ನು ತಂದಿದ್ದು 
ಜನಶಾ ಸರ್ಕಾರ. ಇದು 1 ತಾಲ್ಲೂಕಿನಲ್ಲಿ 3 ಸಾವಿರ ಜನರಂತೆ 15 ಸಾವಿರ ಸಂಸಾರಗಳನ್ನು 
ಬಡತನದ ರೇಖೆಯಿಂದ ಮೇಲೆ ಎತ್ತುವ ಒಂದು ಕಾರ್ಯಕ್ರಮ. ಆದರೆ ಇದನ್ನು ನೀವು ಬದಲಾವಣೆ 
ಮಾಡಿದ್ದೀರಿ. 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ನಜೀರ್‌ ಸಾಬ್‌ರವರು ಕೇವಲ 6 
ತಿಂಗಳ ಹಿಂದೆ ನಮ್ಮ ಪಕ್ಷದಲ್ಲಿ ಇದ್ದವರು. ಈ ಬಗ್ಗೆ ಜನತಾಪಕ್ಷದ ನಿಜ ಸದಸ್ಕರಾದ ಮಾನ್ಕ 
ಸಿಂಧ್ಯಾರವರು ಹೇಳಲಿ. ಮಾನ್ಯ ನಜೀರ್‌ಸಾಬ್‌ ರವರು ಕಳೆದ ಜೂನ್‌ನಲ್ಲಿ... 


126 ಟಿ.ಎನ್‌. ನರಸಿಂಹಮೂರ್ತಿ 


ಶ್ರೀ ಅಬ್ದುಲ್‌ ನಜೀರ್‌ ಸಾಬ್‌ :- ಹಿಂದಿನ ಬಡ್ಜೆಟ್‌ ಭಾಷಣಗಳಲ್ಲೂ ನಾನು 
ಬಡಜನರ ಬಗ್ಗೆ ರೈತರ ಬಗ್ಗೆ ಮಾತನಾಡಿದ್ದೇನೆ. ಬೇಕಾದರೆ ತರಿಸಿ ನೋಡಿ. 


ಶೀ ಟಿ.ಎನ್‌. ನರಸಿಂಹಮೂರ್ತಿ :- ಭು ಸರ್ಕಾರದ ಪಕ ಮ ಯಾವ 


€ ಪಿ.ಜಿ.ಆರ್‌. ಸಿಂಧ್ಯಾ :- ಕರ್ನಾಟಕದ ಜನರು ತಾವು ಅಲ್ಲಿ ಕುಳಿತುಕೊಳ್ಳಬೇಕೆಂದು 
ತೀರ್ಮಾನ ಮ ತಾವು ಒಪಿ ಸ್ಲಿಕೊಳ್ಳುತ್ತೀರಾ? 


ತೀ ಟಿ.ಎನ್‌. ನರಸಿಂಹಮೂರ್ತಿ :- 62 ಜನ ಜನತಾ ಪಕ್ಷದವರು 32 ಜನಕ್ರಾಂತಿ 
ರಂಗದವರು. 18 ಜನ ಬಿ.ಜೆ.ಪಿ. ನವರು, 18 ಜನ ಪಕ್ಷೇತರರು ಕೂಡಿ ಸರ್ಕಾರ ನಿಮ್ಮದು. ಆದರೆ 
8 ಜಸ ಬಲ ಇರುವ ಪಕ್ಷ ನಮ್ಮದು. 8 ಜನಕ್ಕೆ ನಮ್ಮ ಜನ ಸ್ಪಷ್ಟ ಬಹುಮತ ಕೊಟ್ಟಿದ್ದಾರೆ. ನಿಮ್ಮ 
ಎಲ್ಲಾ ರಾಜಕೀಯ ಪಕ್ಷಗಳಿಗಿಂತ 6 ಪಠ್ಗಂಟ್‌ ಹೆಚ್ಚು ಮತ ನಮ್ಮಪ ಕ್ಷಕ್ಕೆ ಬಂದಿದೆ. 


ಶ್ರೀ ವಿ.ಎಸ್‌. ಕೃಷ್ಣಯ್ಯರ್‌ :- ನೂರಕ್ಕೆ 60 ಜನರು ನಿಮ್ಮ ವಿರುದ್ಧ ಓಟು ಕೊಟ್ಟಿದ್ದಾರೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಿಮಗೆ ನೂರಕ್ಕೆ 3 ಓಟು ಕೊಟ್ಟರೆ ನಮಗೆ 
ನೂರಕ್ಕೆ 6 ಜನ ಓಟು ಕೊಟ್ಟಿದ್ದಾರೆ. ಇನ್ನು ಜನತಾ ಗೃಡ ಯೋಜನೆ ಬಗ್ಗೆ ರಾಜ್ಯ ಪಾಲರ 
ಭಾಷಣದಲ್ಲಿ ಒಂದು ಚಕಾರವನ್ನೂ ಎತ್ತಿಲ್ಲ ಅತ್ಯಂತ ಕ್ರಾಂತಿಕಾರಕವಾದ ಬದಲಾವಣೆ ಎಂದರೆ 
ಅದು ಭೂಸುಧಾರಣಾ ಕಾಯಿದೆ. ಅದರ ಮುಖಾಂತರ ಲಕ್ಷಾಂತರ ಜನ ಗೇಣಿದಾರರು 
ಭೂಮಾಲೀಕರಾದ ಅತಂಕ. ಆದ್ಯತೆಯ ಮೇರೆಗೆ ಇದನ್ನು ಜಾರಿಗೆ ತರಲಾಯಿತು. 1978ರಲ್ಲಿ ಈ 
ಕಾಯಣಮವನ್ನು ನೋಡಿದ ಭೂಮಾಲೀಕರು ಇದನ್ನುವಿರೋಧ ಮಾಡಿದರು. ಆದರೆ ಗೇಣಿದಾರರು 
ಬೆಂಬಲ ಮಾಡಿದರು ಇವತ್ತು ಈ ಸರ್ಕಾರ ಬಂದಿದೆ. ಇವತ್ತು ಮಾನ್ಯ ದೇವರಾಜ ಆರಸ್‌ರವರ 
ನಾಯಕತ್ವದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿರುವ ನಜೀರ್‌ ಸಾಬ್‌ರವರೇ ಇವತ್ತು ನಾಯಕರಾಗಿದ್ದು 
ಇವರ ಬಗ್ಗ ಒಂದು ಮಾತನ್ನೂ ಆಡುತ್ತಿಲ್ಲ. 


ಇವರ ಸರ್ಕಾರ ಆಸಿತ್ರಕ್ಕೆ ಬಂದಮೇಲೆ ಭೂನ್ಯಾಯ ಮಂಡಲಿಗಳು ಕೆಲಸ ಮಾಡುತ್ತಿಲ್ಲ 

ಎರಡು ತಿಂಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುತ್ತೇವೆಂದು ಎಲ್ಲಾ ಜಿಲ್ಲೆಗೂ ನಿಮ್ಮ ಪಕ್ಷದ 
ಅಧ್ಯಕ್ಷರೂ ಹೋಗಿದ್ದರೂ ಯಾವ ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದು ಕಾಣಲಿಲ್ಲ. ಭೂನ್ಮಾಯ 
ಮಂಡಲಿಗಳ ಕೆಲಸಗಳನ್ನು ಏತಕ್ಕೆ ನಿಲ್ಲಿಸಿದ್ದೀರಿ. ನಿನ್ನೆ ದಿವಸ ನಿಮ್ಮ ಕಂದಾಯ ಮಂತ್ರಿಯವರು 
ನಿನ್ನೆ ದಿವಸ ಉತ್ತರ ಕೊಟ್ಟಿದ್ದಾರೆ. ಭೂ ನ್ಯಾಯ ಮಂಡಲಿಗಳ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿವೆ 


ಎಂದು. 


ತೀ ಕೆ.ಎನ್‌. ನಾಗೇಗೌಡ :- ಭೂ ನ್ಯಾಯ ಮಂಡಲಿಗಳಲ್ಲಿರತಕ್ಕ ಖಾಸಗೀ ಸದಸ್ಕರು 


ಸಂಸದೀಯ ಪಟು 127 


ಶ್ರೀ ಅಬ್ದುಲ್‌ ನಜೀರ್‌ ಸಾಬ್‌ :- ಹೌದು ಕೇಳಿದ್ದೇವೆ. 


ಶ್ರೀ ಪಿ.ಜಿ.ಆರ್‌. ಸಿಂಧ್ಯಾ :- ಇದುವರೆವಿಗೂ ಭೂ ನ್ಯಾಯ ಮಂಡಲಿಗಳಲ್ಲಿ 
ಗೇಣಿದಾರರ ವಿರುದ್ಧವಾಗಿಯೇ ಇಡ್ಡಂಥವರು ಇದ್ದರು. ಅವರ ರಾಜೀನಾಮೆಗಳನ್ನು ತೆಗೆದುಕೊಂಡು 
ಬೇರೆ ಸದಸ್ಕರನ್ನು ಹಾಕಿ ಅಲ್ಲಿ ಆಗಿರತಕ್ಕಂಥಹ ಅನ್ಯಾಯಗಳನ್ನು ಸರಿಪಡಿಸಬೇಕಾಗಿದೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಭೂ 
ನ್ಯಾಯ ಮಂಡಲಿಗಳಲ್ಲಿರುವಂಥ ಕೇಸುಗಳು ಎಷ್ಟು ಗೇಣಿದಾರರ ಪರವಾಗಿ ತೀರ್ಮಾನವಾಗಿವೆ. 
ಮಾಲೀಕರ ಪರವಾಗಿ ಎಷ್ಟು ತೀರ್ಮಾನವಾಗಿವೆ ಎಂಬುದನ್ನು ಅಂಕಿಸಂಖ್ಯೆಗಳ ಸಮೇತ ಹೇಳಿ. 


ಶೀಮತಿ ಪದ್ದಾದತಿ ಬಿ. ವಿಠಲರಾವ್‌ :- ಇವರೇನು ಇಲ್ಲಿ ಪಕ್ಷದ ಬಗ್ಗೆ ಮಾತನಾಡುವುದಕ್ಕೆ 
ಬಂದಿದ್ದಾರೆಯೇ? 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮತ್ತೆ ಉಪಾಧ್ಯಾಯರುಗಳ ಬಗ್ಗೆ 
ಮಾತನಾಡೋಣವೇ ಇವತ್ತು ಭೂ ಕಾಯಿದೆ ರೀತಿ ಯಾರು ನಿಜವಾಗಿ ಭೂಮಿಯನ್ನು ಉಳುಮೆ 
ಮಾಡುತ್ತಾನೆ. ಶ್ರಮ ಜೀವಿಯಾಗಿ ದುಡಿಯುತ್ತಾನೆ. ಅವನು ಭೂಮಾಲೀಕನಾಗುವುದನ್ನು 
ಸಗಿತಗೊಳಿಸಿದ್ದೀರಿ. ನಿಮ್ಮ ಸರ್ಕಾರಕ್ಕೆ ಬಡವರ ಬಗ್ಗೆ ಹಿಂದುಳಿದವರ ಬಗ್ಗೆ ದೀನದಲಿತರ ಬಗ್ಗೆ 
ಕಳಕಳಿ ಇದ್ದರೆ 20 ಅಂಶಗಳ ಕಾರ್ಯಕ್ರಮಗಳನ್ನು ಏತಕ್ಕೆ ಕೈಬಿಡುತ್ತಿದ್ದೀರಿ? 


ತ್ರೀ ಅಬ್ದುಲ್‌ ನಜೀರ್‌ ಸಾಬ್‌ :- ಅದಕ್ಕಿಂತ ಉತ್ತಮವಾದ ಕಾರ್ಯಕ್ರಮಗಳನ್ನು 
ಜಾರಿಗೆ ತರುತ್ತೇವೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಅಣ್ಣಾ ಡಿ.ಎಂ.ಕೆ. ಪಕ್ಷದ ಸರ್ಕಾರದವರು 
ಕೂಡ ಈ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡಿದ್ದಾರೆ. ಯಾವುದೇ ಕುಂಟು ನೆಪ ಹಾಕಿ ಬಡವರ 
ಬಾಳಿಗೆ ಅತ್ಯಂತ ಪ್ರಗತಿಪರವಾಗಿರುವ ಈ 20 ಅಂಶಗಳ ಕಾರ್ಯಕ್ರಮಗಳನ್ನು ಕೈಬಿಡುವುದಾದರೆ, 
ಪ್ರಬಲವಾಗಿ ಕೇಂದ್ರಸರ್ಕಾರ ಒತ್ತಾಯ ಹಾಕಬೇಕೆಂದು ಪ್ರಾರ್ಥಿಸುತ್ತೇನೆ. ಪ್ರತಿಗಾಮಿ ಶಕ್ತಿಗಳಿಂದ 
ಬಡವರಿಗೆ ಅನಾಯವಾಗುವುದಾದರೆ ಅದಕ್ಕೆ ಅವಕಾಶ ಕೊಡುವುದಿಲ್ಲವೆಂದು ಈ ಸಂದರ್ಭದಲ್ಲಿ 
ಎಚ್ಚರಿಕೆ ಕೊಡುತ್ತಿದ್ದೇನೆ. ಮತ್ತೊಂದು ವಿಜಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 
ಮಿತ ವ್ಯಯವನ್ನು ಸಾಧಿಸಿಕೊಂಡು ಬರುತ್ತೇವೆಂದು ದೊಡ್ಡ ಆದರ್ಶವಾದ ಮಾತುಗಳನ್ನು ಜನತೆಯ 
ಮುಂದೆ ಹೇಳಿದ್ದಾರೆ. ಪಕ್ಷಾಂತರ ಮಸೂದೆಯನ್ನು ತರುತ್ತೇವೆ. ಕ್ಯಾಪಿಚೇಷನ್‌ ಶುಲ್ಕವನ್ನು ರದ್ದು 
ಮಾಡುತ್ತೇವೆ. ಸರ್ಕಾರೀ ನೌಕರರ ನಿವೃತ್ತಿ ವಯಸ್ಸನ್ನು 5 ರಿಂದ 58ಕ್ಕೆ ಏರಿಸುತ್ತೇವೆಂದು ಹೇಳಿದ್ದಾರೆ. 
ರೈತರ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೇವೆಂದು ಹೇಳಿಕೊಂಡು ಚುನಾವಣೆಯಲ್ಲಿ ಗೆದ್ದು 
ಬಂದಿದ್ದಾರೆ. ಇವತ್ತು ರಾಜ್ಯದ ರೈತ ಸಂಘದವರು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಿದ್ದಾರೆ. ಮಂತ್ರಿಗಳ 


128 ಟಿ.ಎನ್‌. ನರಸಿಂಹಮೂರ್ತಿ 


ಮನೆ ಮುಂದೆ ಪ್ರತಿಭಟನೆ ಮಾಡು ವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ರೈತರಿಗೆ, ಬಡವರಿಗೆ, 
ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುತ್ತೇವೆಂದು ಆಶ್ವಾಸನೆ ಕೊಟ್ಟು ಬು ಅಧಿಕಾರಕ್ಕೆ ತ ತಾವು ಬಂದಮೇಲೆ, 
ವರಸನ ಹಳ್ಳಿಯಲ್ಲಿ, ತುಮಕೂರಿನಲ್ಲಿ, ಬಿಜಾಪುರದಲ್ಲಿ, ಬಳ್ಳಾರಿಯಲ್ಲಿ 

% 


ಬ ಹೊ 
ಹಾಗೂ ಬೆಂಗಳೂರು ನಗರದಲ್ಲಿ ನಡೆದದ್ದು ಏನು? ತಾವು ಅಧಿಕಾರಕ್ಕೆ ಬಂದ ಮೇಲೆ ಅತ್ಕಾಜಾರ, 
ದೌರ್ಜನ್ಯ ಹಾಗೂ ದಬ್ಬಾಳಿಕೆ ಹಿಂಸೆಗಳ a ಗುತ್ತಿವೆ. ರಾಜ್ಯದ ಹರಿಜನ ಗಿರಿಜನರು ಇವತ್ತು 


ಜಿಗುಪ್ನೆ ಗೊಂಡಿದ್ದಾರೆ. ತಮಗೆ ಬೆಂಬಲ ಮ ಥ ಭಾರತೀಯ ಜನತಾ ಪಕ್ಷದವರೇ ನಡೆದಂಥ 
ಘಟನೆಗಳ ಬಗ್ಗೆ ನ್ಯಾಯಾಂಗ ತನಿಖೆ ಮಾಡಿ ಎಂದು ಒತ್ತಾಯ ಮಾಡಿದ್ದಾರೆ. ಪಕ್ಷಾಂತರ 
ಮಸೂದೆಯನ್ನು ತಾವು ತರುವುದಾದರೇ, ಪಕ್ಷೇತರ ಸದಸ್ಸರನ್ನು ಬಿಟ್ಟು ಬಿಡಿ. ರಾಜಕೀಯ ಪಕ್ಷಗಳಲ್ಲಿ 
ತಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಿ. ಪಕ್ಷೇತರ ಸದಸ್ಕರನ್ನು ಯಾವುದೇ ಕಾರಣದಿಂದಲೂ 
ಜನತಾ ಪಕ್ಷಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಎನ್ನು ಎನ್ನುವ ಬಗೆ ಸ್ಪಷ ಗೆ ಸ್ಪಷ್ಟ ಭರವಸೆಯನ್ನು ಕಾವು ಕೊಡಬೇಕು. 


ಲೋಕಾಯುಕ್ತ ಮಸೂದೆಯನ್ನು ಮುಖ್ಯ ಮಂತ್ರಿಗಳನ್ನು ಸೇರಿಸಿ ಹೊಸದಾಗಿ 
ಕ್ರಾಂತಿಕಾರಕವಾದ ಮಸೂದೆಯನ್ನು ತರುತ್ತಿದ್ದೇವೆಂದು ತಾವು ಹೇಳಿದ್ದೀರಿ. 1979ರದಲ್ಲಿ ನಮ್ಮಸರ್ಕಾರ 
ಇದ್ದಂಥ ಕಾಲದಲ್ಲಿಯೇ ಪ್ರಯತ್ನ ಮಾಡಿ. ಕೇಂದ್ರದಲ್ಲಿ ತರುವಂಥ ಮಸೂದೆಗೂ ಇಲ್ಲಿ ತರುವಂಥ 
ಮಸೂಬೆಗೂ ಅಂತರ ಇರ ಬಾರದೆನ್ನುವ ದ್ದ ೈಷ್ಠಿಯಿಂದ ತಡೆಹಿಡಿಯಲಾಯಿತು. ತಾವು ತಠರುವಂಥ 
ಮಸೂದೆಯನ್ನು ಸ್ವಾಗತ ಮಾಡುತ್ತೇನೆ. ಮಾನ್ಯ ಮುಖ್ಯ ಮಂತ್ರಿಗಳ ಇಂಗಿತವನ್ನು ನಾನು ಸ್ವಾಗತ 
ಮಾಡುತ್ತೇನೆ. ಮಾನ್ಯ ಕೃಷ್ಣಯ್ಯರ್‌ ಅವರಲ್ಲಿ ಒಂದು ವಿಶೇಷ ಪ್ರಾರ್ಥನೆ. ಈ ರಾಜ್ಯದಲ್ಲಿ ಭಷ್ಟಾಚಾರ 
ತೊಲಗಬೇಕು. ಶುಚಿತ್ತದ ವಾತಾವರಣ ಇರಬೇಕು. ಒಳ್ಳೆಯ ಹಾಗೂ ದಕ್ಷ ಆಡಳಿತ ಏರ್ಪಾಡು 
ಮಾಡಬೇಕಂಬ ನಂಬಿಕೆ ತಮಗೆ ಇದ್ದರೆ. 1947ನೇ ಇಸವಿಯಿಂದ ಈಚೆಗೆ, ಪ್ರಥಮ 
ಚುನಾವಣೆಯಾದಾಗಿನಿಂದ ಇದುವರೆವಿಗೂ ಆ ಆಗಿರತಕ್ಕ ಮುಖ್ಯ ಮಂತ್ರಿಗಳ, ಮಂತ್ರಿಗಳ, ಶಾಸಕರ 
ಹಾಗೂ ರಾಜಕೀಯ ಜೇವನದಲ್ಲಿ ಇದ್ದಂಥವರ ಆಸ್ತಿ ಪಾಸ್ಟಿಗಳನ್ನು ರಾಷ್ಟ್ರೀಕರಣ ಮಾಡುವುದಕ್ಕೆ 
ತಮಗೆ ತಾಕತ್ತು ಇದೆಯೇ? ರಾಜಕೀಯ ವ್ಯಕ್ತಿಗಳು ಮತ್ತು ಅವರ ಅನುಯಾಯಿಗಳು ಅಪಾರವಾದ 
ಆಸ್ತಿಪಾಸ್ತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಬರೀ ಕಾನೂನುಗಳನ್ನು ಜನಗಳಿಗೆ ಮಾಡಿ, ಮೋಸ 
ಮಾಡುವುದಕ್ಕೆ ಹೋಗ ಬೇಡಿ. ತಮಗೆ ಕಳಕಳಿ ಇದ್ದರೆ ಎಲ್ಲಾ ಮಂತ್ರಿಗಳನ್ನು, ಎಲ್ಲ ಶಾಸಕರನ್ನು 
ಸೇರಿಸುವಂಥ ಕಾನೂನನ್ನು ತೆಗೆದುಕೊಂಡು ಬನ್ನಿ. 


ಸಂಸದೀಯ ಪಟು 129 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ 
ಹೆಚ್ಚನ ಪ್ರಾಧಾನ್ಯತೆ 
(ಮರ್ಚ್‌ 28, 1983) 


ಫಿ ಟಿ.ಎನ್‌. ನರಸಿಂಹಮೂರ್ತಿ :- ನಾವು ಸಹ ಅದರ ಬಗ್ಗೆ ಒತ್ತಾಯ ಮಾಡುತ್ತಿದ್ದೇವೆ. 
ಹರಿಜನ ಗಿರಿಜನರಿಗೆ ಯಾವ ಯಾವ ಕ್ಷೇತ್ರದಲ್ಲಿ ರಿಸರ್ವೇಷನ್‌ ಕೊಡಬೇಕು. ಅದು ಪ್ರಮಾಣಿಕವಾಗಿ 
ಜಾರಿಗೆ ಬರುವ ದಿಸೆಯಲ್ಲಿ ತೊಂದರೆಯಾದಾಗ ಇದರ ಬಗ್ಗೆ ಅಂಕಿ ಅಂಶ ಕೊಡಬೇಕೆಂದು 
ಮೇಲ್ಲನೆಯಲ್ಲಿ ಮತ್ತು ಕೆಳಮನೆಯಲ್ಲಿ ಒತ್ತಾಯ ಮಾಡಿದಾಗ, ಸರ್ಕಾರದ ಪರವಾಗಿ ಉತ್ತರ 
ಹೇಳುವ ಸಂದರ್ಭದಲ್ಲಿ, ನಾವು ಇದರ ಬಗೆ ಮೇಲ್ವಿಚಾರಣೆ ಮಾಡುತ್ತೇವೆ ಈ ವರ್ಗದವರಿಗೆ 
ಸಲ್ಲಬೇಕಾದ ಮೀಸಲಾತಿಯ ಬಗ್ಗೆ ಒಂದು ಉನ್ನತಮಟ್ಟದ ಸಮಿತಿ ಮಾಡುತ್ತೇವೆಂದು ಹೇಳಿ 
ಮಾನ್ಯ ಗುಂಡೂರಾವ್‌ ಅವರ ಅಧ್ಯಕ್ಷತೆಯಲ್ಲಿ, ಮಾನ್ಯ ದೇವೇಗೌಡರು ಹಿರಿಯ ಸದಸ್ಮರು 
ಇರತಕ್ಕ ಕಮಿಟಿ ಮಾಡಿ ಕಮಿಟಿ ಒಂದಲ್ಲ ಅನೇಕ ಸಾರಿ ಮೀಟಿಂಗ್‌ ಮಾಡಿದ್ದಾರೆ. ಇಷ್ಟೆಲ್ಲಾ ಆದರೂ 
ಸಹ ಅವರಿಗೆ ಸಲ್ಲಬೇಕಾದಂಥ ಸ್ಥಾನಮಾನಗಳು ಸಿಕ್ಕಿಲ್ಲ. ಇವೊತ್ತು ಒಬ್ಬ ಅಸಿಸ್ಟೆಂಟ್‌ ಕಮೀಷನರ್‌, 
ಒಬ್ಬ ತಹಸೀಲ್ದಾರ್‌ ಆಗಬೇಕಾದರೆ ಇವರು ಇಟ್ಟಿರತಕ್ಕ ನಾರಮ್ಸ್‌ ಏನು? 18 ಪರ್‌ಸೆಂಟ್‌ನವರಿಗೆ 
ಇವರು ಏಕಾಂಗಿಯಾಗಿ ಕೊಡುವುದಿಲ್ಲ. ಅವರ ಕಾನ್‌ಫಿಡೆನ್ಗಿಯಲ್‌ ರಿಪೋಟ್‌ ತೆಗೆದುಕೊಳ್ಳುತ್ತಾರೆ. 
ಒಬ್ಬ ತಹಶೀಲ್ದಾರ್‌ ಆಸಿಸ್ಥೆಂಟ್‌ ಕಮೀಷನರ್‌ ಆಗುವಂತ ಸಂದರ್ಭದಲ್ಲಿ ಅವರ ಮೇಲೆ ಅಧಿಕಾರಿಗಳು 
ಯಾವುದೇ ಒಂದು ಒತ್ತಡಕ್ಕೆ ಬಲಿಯಾಗಿ ಕಾನ್‌ಫಿಡೆನ್ನಿಯಲ್‌ ರಿಪೋರ್ಟ್‌ನಲ್ಲಿ ಒಂದು ಸಣ್ಣ 
ಚುಕ್ಕೆ ಹಾಕಿದ ಸಾಕು ಅವನಿಗೆ ಪ್ರಮೋಷನ್‌ ಸಿಕ್ಕುವುದಿಲ್ಲ. ಇಂತಹ ನಿದರ್ಶನಗಳು ಅನೇಕ ಇವೆ. 
ಇವೊತ್ತು ಹರಿಜನ ಗಿರಿಜನರಲ್ಲಿ ಒಬ್ಬ ತಹಶೀಲ್ದಾರ್‌ ಅಸಿಸ್ಥೆಂಟ್‌ ಕಮೀಷನರ್‌ ಆಗಬೇಕಾದರೆ, ಒಬ್ಬ 
ಅಸಿಸ್ಥೆಂಟ್‌ ಕಮೀಷನರ್‌ ಜಿಲ್ಲಾಧಿಕಾರಿಯಾಗಬೇಕಾದರೆ, ಒಬ್ಬ ಅಸಿಸ್ಟೆಂಟ್‌ ಸೀನಿಯರ್‌ ಒಬ್ಬ 
ಅಸಿಸ್ಸೆಂಟ್‌. ಆಗಬೇಕಾದರೆ ಒಬ್ಬ ಸೆಕ್ಷನ್‌ ಆಫೀಸರ್‌ ಅಂಡರ್‌ ಸೆಕ್ಷೆಟರಿಯಾಗಬೇಕಾದರೆ ಎಷ್ಟು ಕಷ್ಟ 
ಇದೆ ಎನ್ನುವುದನ್ನು ನಾನು ತಿಳಿದು ಕೊಂಡಿದ್ದೇನೆ. ನಾನು ಕಳೆದ ಸಾರಿ ಬಡ್ಡಚ್‌ ಭಾಷಣದ ಮೇಲೆ 
ಮಾತನಾಡುವಾಗ ಹೇಳಿದ್ದೇನೆ. ಈಗಲೂ ಸಹ ನಾನು ಹೇಳುವುದು ಏನೆಂದರೆ ಹರಿಜನ ಗಿರಿಜನ 
ಅಧಿಕಾರಿಗಳಿಗೆ ಪ್ರಮೋಷನ್‌ ಕೊಡುವ ಸಂದರ್ಭ ಬಂದರೆ ಅವರ ಕಾನ್‌ಫಿಡೆನ್ನಿಯಲ್‌ ರಿಪೋರ್ಟ್‌ 
ಗಣನೆಗೆ ತೆಗೆದುಕೊಳ್ಳಬಾರದು. ಕಾವು ಕಾನ್‌ಫಿಡೆನ್ನಿಯಲ್‌ ರಿಪೋರ್ಟ್‌ ಬಗ್ಗೆ ಹೆಚ್ಚು ಆದ್ಯತೆ ಕೊಟ್ಟರೆ 
ಅದಕ್ಕೆ ಅನೇಕ ಅಡ್ಡಿ ಆತಂಕಗಳು ಬರುತ್ತವೆ. ಇದರ ಬಗ್ಗೆ ಮಾನ್ಯ ಸಚಿವರು ಗಮನದಲ್ಲಿಟ್ಟುಕೊಂಡು 
ಹರಿಜನ ಗಿರಿಜನ ಅಧಿಕಾರಿಗಳ ಪ್ರಮೋಷನ್‌ ಆಗುವಾಗ ಅವರ ಕಾನ್‌ಫೀಡೆನ್ನಿಯಲ್‌ ರಿಪೋರ್ಟ್‌ 
ಗಣನೆಗೆ ತೆಗೆದುಕೊಳ್ಳಬಾರದೆಂದು ಹೇಳುತ್ತೇನೆ. ಇನ್ನು ಹರಿಜನ ಗಿರಿಜನರಿಗೆ ನೀವು ಕೊಟ್ಟಿರತಕ್ಕ 
ನೀತಿ ಏನು. ಏಕ್ಕೆಕ ಮಾರ್ಗ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರನ್ನು ವಿದ್ಧಾವಂತರಾಗಿ ಮಾಡಬೇಕೆಂದು 


130 ಟಿ.ಎನ್‌. ನರಸಿಂಹಮೂರ್ತಿ 


ಇದೆ. ಇವೊತ್ತು ಅವರಿಗೆ ತಮ್ಮ ಮುಂದಿನ ಜೀವನದಲ್ಲಿ ಹೇಗೆ ಬದುಕಬೇಕೆಂದು ಎನ್ನುವುದು 
ಗೊತ್ತಿದೆ. ಇವೊತ್ತು ಸಮಾಜ ಕಲ್ಪಾಣ ಇಲಾಖೆ ಕ್ಷೇತ್ರದಲ್ಲಿ ಹೆ 


ಹು ಸಿ 
ಶಿಶುವಿಹಾರಗಳು ಬರುತ್ತವೆ. ಅನೇಕ ಸಂದರ್ಭಗಳಲ್ಲಿ ಇವುಗಳ ಬಗ್ಗೆ ಚರ್ಚೆಯಾಗಿ ನಾವು 
ಆರೋಪಣೆಗಳು ಬಂದಿವೆ. ಇವೊತ್ತು ಖಾಸಗಿ ಹಾಸ್ಥಲುಗಳೇನಿವೆ, ಅವುಗಳನ್ನು ನಡೆಸಲಿಕ್ಕೆ ಯಾವ 
ಶಕ್ತಿ ಇಲ್ಲ ಅವುಗಳನ್ನೆಲ್ಲಾ ರಾಷ್ಟಿಕರಣ ಮಾಡಬೇಕೆಂಬ ನಾನು ಕಳೆದ ಹತ್ತು ವರ್ಷಗಳಿಂದ ಒತ್ತಾಯ 
ಮಾಡಿಕೊಂಡು ಬರುತ್ತಲೇ ಇದ್ದೇನೆ ಇವೊತ್ತು ಏನಾಗಿದೆ ಎಂದರೆ ಅನೇಕ ಖಾಸಗಿ ಸಂಸ್ಥೆಯು 
ಮಕ್ಕಳಿಗೆ ಸರ್ಕಾರದಿಂದ ಕದಡತಕ ಪಠ್ಯಪುಸ್ತಕಗಳೇ ಸಿಕ್ಕುವುದಿಲ್ಲ. ಎಲ್ಲಾ ಖಾಸಗಿ 
ವಿದ್ದಾರ್ಥಿನಿಲಯಗಳಲ್ಲೂ ಇದೇ ರೀತಿ ನಡೆಯುತ್ತಿದೆ ಎಂದು ಹೇಳುವುದಿಲ್ಲ. ಅನೇಕ ಖಾಸಗಿ 
ವಿದ್ಯಾರ್ಥಿನಿಲಯ ಗಳು ಜೆನ್ನಾಗಿ ನಡೆಯುತ್ತಿವೆ. ಮಾನ್ಯ ಕೃಷ್ಣಯ್ಯರ್‌ ಅವರು ಒಂದು ಖಾಸಗಿ 
ಸಂಸ್ಥೆಯ ಉದಾಹರಿಸಿದ್ದಾರೆ, ಅಲ್ಲಿ ಚೆನ್ನಾಗಿ ನಡೆಯುತ್ತಿದೆ. ಅಂತಹ ಖಾಸಗಿ ಸಂಸ್ಥೆಗಳಿಗೆ 
ಶಹಾಬಾಸ್‌ಗಿರಿ ನೀಡಿ ಪಾರಿತೋಷಕವನ್ನು ಕೊಡಿ. ಯಾವ ಖಾಸಗಿ ಸಂಸ್ಥೆಗಳು ಚೆನಾಗಿ 
ನಡೆಯುವುದಿಲ್ಲ ಅಂಶಹವುಗಳ ಮೇಲೆ ಕ್ಷಮವನ್ನು ತೆಗೆದುಕೊಳ್ಳಬೇಕು. ಇವೊತ್ತು ಜೊ 
ಸಂಸ್ಥೆಗಳು ಸೇರಿಸಿಕೊಂಡು ರಾಷ್ಟ್ರೀಕರಣ ಮಾಡುವುದಾದರೆ ಇವೊತ್ತು ಸೇವಾ 
ಪ್ರಾಮಾಣಿಕವಾಗಿ ನಡೆಸುತ್ನಾ ಇರುವವರಿಗೆ ಉತ್ಸಾಹ ಬರುವುದಿಲ್ಲ. ಇವೊತ್ತು ಮಾನ್ಯ ಕೃಃ 
ಅವರು ಸಹ ಒಂದೊಂದು ದು ಸಂಸ್ಥೆಯ ಅಧ್ಯಕ್ಷರಾಗಿ ಸಾರ್ವಜನಿಕ ಜೀವನದಲ್ಲಿ ಸೇ 
ಕೆಲಸವನ್ನು ಮಾಡುತ್ತಿದ್ದೇವೆ. 


fob 1 2d 
Gl eG 
U es [31 
6 435 


ಮಾನ್ಯ ಸಭಾಪತಿಯವರೆ :- ನನ್ನ ಸಂಸ್ಥೆಯನ್ನೂ ಸೇರಿಸಿಕೊಂಡು ರಾಷ್ಟ್ರೀಕರಣ 
ಮಾಡಿ. ನಾವು ಕೊಡತಕ್ಕ... 


ವೈಸ್‌ ಛೇರ್ಮನ್‌ :- ಮಾನ್ವ ನರಸಿಂಹಮೂರ್ತಿಯವರೇ, ತಮಗೆ ಇನ್ನೂ ಎಷ್ಟು 
ಹೊತ್ತು ಬೇಕಾಗುತ್ತದೆ? 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ನಾನು ಇನ್ನೂ ನನ್ನ ಭಾಷಣವನ್ನೇ ಪ್ರಾರಂಭ 
ಮಾಡಿಲ್ಲ. ನಾನು ಕನಿಷ್ಠ 6 ಗಂಟೆಯವರೆಗೂ ಮಾತ ನಾಡಬೇಕೆಂದಿ ದಿದ್ದೇನೆ. ತಾವು ದಯವಿಟ್ಟು 


ಅವಕಾಶ ಮಾಡಿ ಗ 
ವೈಸ್‌ ಛೇರ್ಮನ್‌ :- ಈಗ 10 ನಿಮಿಷಗಳ ಕಾಲ ಸಭೆಯನ್ನು ್ಸಿ ಮುಂದೂಡಿದೇನೆ. 


(ಸಭೆಯು 4 ಗಂಟೆ 1 ನಿಮಿಷಕ್ಕೆ ಮುಕ್ತಾಯವಾಗಿ 10 ನಿಮಿಷಗಳ ಕಾಲ 
ಮುಂದೂಡಲ್ಲಟ್ಟಿು) 


ಸಂಸದೀಯ ಪಟು 131 


ಸಭೆಯು ಪುನಃ ನಾಲ್ಕು ಗಂಟೆ ನಲವತ್ತು ನಿಮಿಷಗಳಿಗೆ ಸೇರಿತು. 
(ಸಭಾಪತಿಯವರು ಪೀಠವನ್ನು ಅಲಂಕರಿಸಿದರು) 


ಶೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸಭಾಪತಿಯವರೇ, ಅನುಸೂಚಿತ 
ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಪಾಧಾನ್ಮತೆಯನ್ನು 
ಕೊಟ್ಟಿರುವ ಈ ಸರ್ಕಾರ ಮಾಡಬೇಕಾಗಿರುವ ಅತಿ ಮುಖ್ಯವಾದ ಕೆಲಸವೆಂದರೆ ಈಗ ಸರ್ಕಾರವೇ 
ನಡೆಸುತ್ತಿರುವ ವಿದ್ಯಾರ್ಥಿಗಳ ನಿಲಯಗಳ ಜೊತೆಗೆ ಖಾಸಗೀ ಸಂಸ್ಥೆಗಳು ಸಹಾಯಧನ ಪಡೆದು 
ನಡೆಸುತ್ತಿರುವ ವಿದ್ಯಾರ್ಥಿನಿಲಯಗಳನ್ನು ಸಹ ಸೇರಿಸಿಕೊಂಡು ಸರ್ಕಾರದವರೇ ನಡೆಸಬೇಕು. 
ಏಕೆಂದರೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ಆರ್ಥಿಕ ಅಭಾವದಿಂದ ಈ ವಿದ್ಯಾರ್ಥಿನಿಲಯಗಳನ್ನು 
ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುವಂತಹ ಒಂದು ಸದವಕಾಶವನ್ನು ಕಳೆದುಕೊಂಡಿವೆ. 
ಆರ್ಥಿಕ ಅಭಾವದಿಂದ ವಿದ್ಯಾರ್ಥಿಗಳಿಗೆ ಎಷ್ಟು ಸೌಕರ್ಯಗಳನ್ನು ಒದಗಿಸಿಕೊಡಬೇಕೋ ಅಷ್ಟು 
ಒದಗಿಸಿಕೊಡಲು ಸಾಧ್ಯವಾಗುತ್ತಿಲ್ಲವೆನ್ನುವ ಮಾಕನ್ನು ನಾನು ಇಲ್ಲಿ ಅನೇಕ ವರ್ಷಗಳಿಂದ ಹೇಳುತ್ತಿದ್ದೇನೆ 
ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿನಿಲಯಗಳನ್ನು ಜೆನ್ನಾಗಿ ನಡೆಸುತ್ತಿರುವ ಕಾರಣ 
ತಾವು ಏತಕ್ಕೆ ಈ ಬಗ್ಗೆ ಆತುರ ಮಾಡುತ್ತೀರಿ ಎನ್ನುವ ಮಾತನ್ನು ನನಗೆ ಕೆಲವು ಮಾನ್ಯ ಸದಸ್ಕರು 
ಹೇಳಿದರು. ಆದರೆ ಈ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಅನುಕೂಲಗಳು ಖಾಸಗೀ 
ವಿದ್ಯಾರ್ಥಿನಿಲಯಗಳಲ್ಲಿ ಸಿಗುತ್ತಿಲ್ಲವಾದ ಕಾರಣದಿಂದ ಸರ್ಕಾರ ಕೂಡಲೇ ಎಲ್ಲ ಖಾಸಗೀ 
ಹಾಸ್ಕಲ್‌ಗಳನ್ನು ರಾಷ್ಟ್ರೀಕರಣ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಸರಿಯಾದಂಥ ವ್ಯವಸ್ಥೆಯನ್ನು 
ಕಲ್ಲಿಸಬೇಕೆಂದು ಹೇಳುತ್ತೇನೆ. ಕೆಲವು ಖಾಸಗಿ ಸಂಸ್ಥೆಗಳು ಚೆನ್ನಾಗಿ ಕೆಲಸ ಮಾಡುತ್ತಿವೆ, ಕೆಲವು 
ಚೆನ್ನಾಗಿ ಕೆಲಸ ಮಾಡುತ್ತಿಲ್ಲ ಎನ್ನುವ ವಾದ ಇದೆ. ಸರಿಯಾದ ನೀತಿ ಇರತಕ್ಕ ಸರ್ಕಾರ ಇರುವುದಾದರೆ 
ಸರಿಯಾಗಿ ಕೆಲಸ ಮಾಡದ ಸಂಸ್ಥೆಗಳನ್ನು ಸರ್ಕಾರವೇ ತನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿ ಕೆಲಸ 
ಮಾಡತಕ್ಕ ನೌಕರರ ಸೇವೆಯನ್ನು ಮುಂದುವರಿಸಬೇಕು. ಖಾಸಗಿ ಸಂಸ್ಥೆಗಳಲ್ಲಿ ನೈತಿಕ ಮೌಲ್ಯಗಳ 
ಅಭಾವವಿರುವುದರಿಂದ ಇವೆಲ್ಲಾ ಆಗುತ್ತವೆ. ಬಡವರ್ಗದ ಜನ ಸಮಾಜದಲ್ಲಿ ಬೇರೆಯವರಂತೆ 
ಅವರು ಕೂಡ ನಾಗರಿಕರಾಗಿ ಬಾಳಬೇಕಾದರೆ ಶಿಕ್ಷಣ ಕ್ಷೇತ್ರ ಒಂದೇ ಒ೦ದು ಉಳಿದಿರತಕ್ಕ ಮಾರ್ಗ. 
“ಬೆಳೆಯುವ ಪೈರನ್ನು ಮೊಳಕೆಯಲ್ಲಿ ನೋಡು” ಎಂಬಂತೆ ಮಕ್ಕಳನ್ನು ಸರಿಯಾಗಿ ತಯಾರು 
ಮಾಡದಿದ್ದರೆ, ಬೇರೆಯವರ ಮಕ್ಕಳ ಹಾಗೆ ತಯಾರು ಮಾಡದಿದ್ದರೆ ಅವರಿಗೆ ಬೇಕಾದ ಸೌಕರ್ಯ 
ಒದಗಿಸಿ ಕೊಡದಿದ್ದರೆ ಬೇರೆಯವರ ಹಾಗೆ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಬಾಳಿನಲ್ಲಿ 
ಸುಖವನ್ನು ಕಾಣಬೇಕಾದರೆ ಎಲ್ಲಾ ವಿದ್ಯಾಸಂಸ್ಥೆಗಳನ್ನು ರಾಷ್ಟ್ರೀಕರಣ ಮಾಡಿ ಒಂದು ವ್ಯವಸ್ಥೆಗೆ 
ತರಬೇಕು. ಎಲ್ಲಿಯವರೆಗೆ ಶಿಕ್ಷಣ ಸಂಸ್ಥೆಗಳನ್ನು ರಾಷ್ಟ್ರೀಕರಣ ಮಾಡುವುದಿಲ್ಲವೋ ಮಕ್ಕಳಿಗೆ ಏನು 
ಸಹಾಯಧನವನ್ನು ಕೊಡುತ್ತಿದ್ದಾರೆ ತಿಂಗಳಿಗೆ 75 ರೂಪಾಯಿ ಅದನ್ನು 100 ರೂಪಾಯಿಗಳ ವರೆಗೂ 
ಹೆಚ್ಚಿಸಬೇಕು. ಈ ಬಗ್ಗೆ ಸರ್ಕಾರದ ಮಂತ್ರಿಗಳ ಗಮನವನ್ನು ಸೆಳೆಯುತ್ತೇನೆ. ರಾಷ್ಟ್ರೀಕರಣ ಮಾಡುವುದೆ 


132 ಟಿ.ಎನ್‌. ನರಸಿಂಹಮೂರ್ತಿ 


ಅಡ್ಡಿ ಆತಂಕ ಬರಬಹುದು. ನಮ್ಮ ಸಂವಿಧಾನದ ಪ್ರಕಾರ ತೊಂದರೆಯಾಗುತ್ತದೆ. ಕೇವಲ ಹರಿಜನ- 
ಗಿರಿಜನರಿಗಾಗಿ ನಡೆಸತಕ್ಕ ವಿದ್ಯಾಸಂಸ್ಥೆಗಳಲ್ಲೂ ಅನೇಕ ತೊಂದರೆಗಳಿವೆ ಎನ್ನುವುದನ್ನು ತಮ್ಮ 
ಮುಂದೆ ಇಟ್ಟಿದ್ದೇನೆ. ಇವತ್ತು ಬಿಹಾರದಲ್ಲಿ ರಾಷ್ಟ್ರೀಕರಣ ಮಾಡಿದಂತೆ ನೀವು ಕೂಡ ಮಾಡುವುದಕ್ಕೆ 
ಮನಸ್ಸು ಮಾಡಿ. ಅಂತಹ ಒಂದು ಸಮಗ್ರವಾದ ಕಾನೂನು ತಂದು ನೀವು ಕೂಡ ಮಾಡಿ. ಕೊಡತಕ್ಕ 
ಸಹಾಯಧನ ಕನಿಷ್ಠ ಪಕ್ಷ 100 ರೂಪಾಯಿಗಳನ್ನಾದರೂ ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ 
ಪಠ್ಯಪುಸ್ತಕಗಳನ್ನು ಉಡುಪು ಇತ್ಕಾದಿಗಳನ್ನು ಕೊಡುತ್ತಿದ್ದಾರೆ, ಖಾಸಗಿ ವಿದ್ಧಾರ್ಥಿನಿಲಯಗಳಿಗೂ 
ಕೊಟ್ಟಿದ್ದಾರೆ. ಶಿಕ್ಷಣದ ಬಗ್ಗೆ ಒಂದು ದೊಡ್ಡ ನೀತಿಯನ್ನು ಅನುಸರಿಸಬೇಕು. ಆದ್ದರಿಂದ ಶ್ರೀರಂಗರಾಜು 
ಡಿ.ಪಿ.ಐ. ಅವರ ಅಧೃತೆಯಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಸರ್ಕಾರ ವರದಿಯನ್ನು 
ತರಿಸಿಕೊಂಡಿದೆ. ಆ ವರದಿಯಲ್ಲಿ ಸರ್ಕಾರ ಯಾವ ರೀತಿ ಮಾಡಬೇಕೆಂದು ಅವರು ಹೇಳಿದ್ದಾರೆ. 
ಆ ನೀತಿಯನ್ನು ಅನುಸರಿಸಬೇಕೆಂದು ನಾನು ಅನೇಕ ಸಾರಿ ಒತ್ತಾಯ ತಂದಿದ್ದೇನೆ. ನೀತಿ ಕೂಡ 
ಮಾಡಿ ಎಂದು ನಾನು ಮಕ್ಕಳ ಹಿತದೃಷ್ಟಿಯಿಂದ ಒತ್ತಾಯ ಮಾಡುತ್ತಿದ್ದೇನೆ. ಆ ವರದಿಯ 
ವಿದ್ಧಾರ್ಥಿಗಳಿಗೆ ಯಾವರೀತಿಯ ವಿಶೇಷವಾದ ಸೌಕರ್ಯಗಳನ್ನು ಕೊಡಬೇಕು ಎನ್ನುವ ಮಾಹಿತಿಯನ್ನು 
ಕೊಟ್ಟಿದ್ದಾರೆ. ಈಗ ತಾವು ಯಾರು ರ್ಯಾಂಕ್‌ ಪಡೆದು ಹೆಚ್ಚು ಅಂಕಗಳನ್ನು ಪಡೆದು ಫಸ್ಟ್‌ಕ್ಸಾಸ್‌ 
ಪಾಸಾಗಿರುತ್ತಾರೆ ಅಂತಹವರಿಗೆ ಪೋತ್ಸಾಹ ಕೊಡುವಂತಹ ಮಾತನ್ನು ಹೇಳಿದ್ದೀರಿ. ಹೆಚ್ಚು ಅಂಕಗಳನ್ನು 
ಗಳಿಸಿರುವವರು ಮೆರಿಟ್‌ನಲ್ಲಿ ಬಂದೇ ಬರುತ್ತಾರೆ. ನಮ್ಮಲ್ಲಿ ಬಹಳ ಜನರು ಇದ್ದಾರೆ ಎಂಬ ಎಂಎಸ್‌ಸಿ 
ಯಲ್ಲಿ ಮೆರಿಟ್‌ನಲ್ಲಿ ಪಾಸಾಗಿರುವವರು ಕೆ.ಎ.ಎಸ್‌. ನಲ್ಲಿ ಅವರೇ ಬರುತ್ತಾರೆ. ಆದರೆ ಗ್ರಾಮಾಂತರ 
ಪ್ರದೇಶಗಳಿಂದ ಬಂದಿರತಕ್ಕ ಒಬ್ಬ ವಿದ್ಯಾರ್ಥಿ ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕೆ ಹೆಚ್ಚು ಸೌಕರ್ಯಗಳು 
ಇರುವುದಿಲ್ಲ. ಬೆಂಗಳೂರಿನಲ್ಲಿರತಕ್ಕ ಒಬ್ಬ ಅಸಿಸ್ಥೆಂಟ್‌ ಕಮೀಷನರ್‌ ಮಗ ಎಂ.ಎ. ಫಸ್ಟ್‌ 
ಬಂದೇಬರುತ್ತಾನೆ. ಗ್ರಾಮಾಂತರ ಪದೇಶದ ಒಬ್ಬ ರೈತನ ಮಗ, ಚಪ್ಪಲಿ ಕೆಲಸ ಮಾಡುವ ಮಗನನ್ನು 
ಜಿಲ್ಲಾಧಿಕಾರಿಗಳ ಮಗನ ಜೊತೆಯಲ್ಲಿ ಸ್ಪರ್ಧಾ ಪರೀಕ್ಷೆ ಏರ್ಪಡಿಸಿದರೆ ವಿಂಡಿತವಾಗಿ ಗಾಮಾಂತರ 
ಪದೇಶದಿಂದ ಬಂದಿರತಕ್ಕವನು ತೇರ್ಗಡೆಯಾಗುವುದಿಲ್ಲ. ಇಬ್ಬರೂ ಷೆಡ್ಕೂಲ್ಸ್‌ ಕ್ಯಾಸ್ಥ್‌ನವರೇ. ಒಬ್ಬ 
ಅಧಿಕಾರಿಯ ಮಗನ ಜೊತೆಯಲ್ಲಿ ಕಾಂಪೀಟ್‌ ಮಾಡಬೇಕಾದರೆ ಕಷ್ಟವಾಗುತ್ತದೆ. ಯಾರು 
ಕೆಳಹಂತದಿಂದ ಬಂದಿರುತ್ತಾರೆ ಅಂತಹವರ ಮಕ್ಕಳಿಗೆ ರಕ್ಷಣೆ ಕೊಡತಕ್ಕದ್ದು ಒಳ್ಳೆಯದು. ನೀವು 
ಆಗ ಈ ವರ್ಗದ ಜನರಿಗೆ ಉಪಕಾರ ಮಾಡಿದಂತಾಗುತ್ತದೆ. ನೀವು ಅವರಿಗೆ ವಿಶೇಷವಾದ ಅವಕಾಶ 
ಕೊಟ್ಟ ಹಾಗೆ ಆಗುತ್ತದೆಂದು ಈ ಸಂದರ್ಭದಲ್ಲಿ ಒತ್ತಾಯ ಮಾಡುತ್ತೇನೆ. ಇವತ್ತು ಹರಿಜನರಿಗಾಗಿ 
ಇಲ್ಲಿ ರಾಜ್ಯ ಮತ್ತು ಕೇಂದ್ರಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀರಿ. ಸಂಘ 
ರಚನಾತ್ಮಕವಾಗಿ ದೊರೆಯಬೇಕಾದ ಅನೇಕ ರೀತಿಯ ಸೌಲಭ್ಯಗಳನ್ನು ಕೊಡುತ್ತಿದ್ದೀರಿ. ಇವುಗಳನ್ನು 
ನೋಡುವುದಕ್ಕೆ ಯಾರು ಮಂತ್ರಿಗಳಿದ್ದಾರೆ? ಇವತ್ತು ಸಮಾಜ ಕಲ್ಯಾಣ ಇಲಾಖೆಗೆ ರಾಜ್ಯ 
ಮಂತ್ರಿಗಳೊಬ್ಬರು ಕ್ಯಾಬಿನೇಟ್‌ ಮಂತ್ರಿಗಳೊಬ್ಬರು ಎಂದು ಇಬ್ಬರು ಮಂತ್ರಿಗಳನ್ನು ಮಾಡಿದ್ದೀರಿ 
ಇಬ್ಬರೂ ಹೊಸಬರೆ. 


ಸಂಸದೀಯ ಪಟು 133 


ಶ್ರೀ ವಿ.ಎಸ್‌. ಕೃಷ್ಣಯ್ಸರ್‌ :- ಸರ್ಕಾರಿ ವಿದ್ಯಾರ್ಥಿನಿಲಯಗಳಿಗೆ ಮತ್ತು ಖಾಸಗೀ 
ವಿದ್ಯಾರ್ಥಿನಿಲಯಗಳಿಗೆ ಮತ್ತು ವಿದ್ಧಾಸಂಸ್ಥೆಗಳಿಗೆ ವ್ಯತ್ಯಾಸವಿದೆ. ಅವುಗಳನ್ನು ರಾಷ್ಟ್ರೀಕರಣ ಮಾಡಿ 
ಒಂದು ರೀತಿಯ ವಿದ್ಯಾಭ್ಯಾಸ ಕ್ರಮ ಜಾರಿಗೆ ತನ್ನಿ ಎನ್ನುವ ಮಾತನ್ನು ಮಾನ್ಯ 
ನರಸಿಂಹಮೂರ್ತಿಯವರು ಹೇಳಿದ್ದಾರೆ. ಈಗ ನಗರಗಳಲ್ಲಿರತಕ್ಕ ಅನೇಕ ವಿದ್ಯಾರ್ಥಿನಿಲಯಗಳಿಗೆ 
ಮುನಿಸಿಪಾಲಿಟಿಯ ಈ ಫಂಡ್‌ನಲ್ಲಿ ಶೇಕಡ 18ರಷ್ಟು ಹಣವನ್ನು ಇಟ್ಟು ಅವುಗಳ ಖರ್ಚುವೆಚ್ಚಕ್ಕಾಗಿ 
ಉಪಯೋಗಿಸಬೇಕಾಗುತ್ತದೆ. ಉದಾಹರಣೆಗೆ ವಿದ್ಯಾರ್ಥಿನಿಲಯದ ಕಟ್ಟಡದ ಸುಣ್ಣ ಬಣ್ಣ ಇತರೆ 
ಖರ್ಚುಗಳಿಗಾಗಿ ಹಣವನ್ನು ಕೊಡಬೇಕು. ನಮ್ಮ ಹಾಸ್ಟಲ್‌ಗೆ ಮುನಿಸಿಪಾಲಿಟಿ ಫಂಡ್‌ನಲ್ಲಿ ಹಣವನ್ನು 
ಕೊಟ್ಟು ನಾಲ್ಕು ವರ್ಷಗಳಾಯಿತು. 25 ಸಾವಿರ ರೂಪಾಯಿ ಖರ್ಚಾಗುತ್ತದೆ. ಎಜುಕೇಶನ್‌ಗಾಗಿ 
ಕೊಡತಕ್ಕ ಇಂತಿಷ್ಟು ತೆಗೆದಿಡಬೇಕೆಂದು ಸರ್ಕಾರ ಮುನಿಸಿಪಾಲಿಟಿಗಳಿಗೆ ಕಡ್ಡಾಯ ಮಾಡಬೇಕು, 
ಫಂಡ್‌ನಲ್ಲೂ ಕೂಡ ವಿದ್ಯಾರ್ಥಿನಿಲಯಗಳ ಮೇನ್‌ ಟೆನೇನ್ಸ್‌ಗೆ ಒಂದು ಭಾಗ ತೆಗೆದಿಡಬೇಕೆಂದು 
ಎಲ್ಲೂ ಸೂಚನೆ ಕೊಡಬೇಕು. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಹಿಂದಿನ ಸರ್ಕಾರ ಅನೇಕ ರೀತಿಯ ಅಂಶಗಳನ್ನು 
ಟೌನ್‌ ಮುನಿಸಿಪಾಲಿಟಿಗಳು ಆಯಾಯ ಪ್ರದೇಶಗಳಲ್ಲಿ ಶೇಕಡ (8ರಷ್ಟು ಹಣವನ್ನು ಹರಿಜನ 
ಗಿರಿಜನ ಕಲ್ಮಾಣಕ್ಕಾಗಿ ಕೊಡುವುದು ಇತ್ತು. ಅಕ್ಷಾಯಿ ತೆಗೆದ ಮೇಲೆ ಮುನಿಸಿಪಾಲಿಟಿಗಳಿಗೆ ಆದಾಯ 
ಕಡಿಮೆ ಆಗಿ ಅವರು ಯಾವುದೆ ಕಾರ್ಮಕಮವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಅನೆಕ ಕಾರ್ಪೋರೇಷನ್‌ 
ಮತ್ತು ಟೌನ್‌ ಮುನಿಸಿಪಾಲಿಟಿಗಳಲ್ಲಿ ಪೌರ ಕಾರ್ಮಿಕರಿಗೆ ಶೇಕಡ 18ರಷ್ಟು ಹಣವನ್ನು 
ಖರ್ಚುಮಾಡಬೆಕೆಂದು ಹೇಳುವುದರಲ್ಲಿ ಅರ್ಥವಿಲ್ಲ. ನಾನು ಹೇಳುವುದೇನೆಂದರೆ ಸರ್ಕಾರದ 
ವತಿಯಿಂದ ಸ್ಥೆಷಲ್‌ ಆಗಿ ಶೇಕಡ 18ರಷ್ಟು ಹಣವನ್ನು ರಿಲೀಸ್‌ ಮಾಡಿ. ಮುನಿಸಿಪಾಲಿಟಿಗಳಲ್ಲಿ 
ಹಣವೇ ಇಲ್ಲದಿದ್ದರೆ ಅವರು 18 ಪರ್ಸೆಂಟ್‌ ಹಣವನ್ನು ಯಾವರೀತಿ ಖರ್ಚು ಮಾಡುತ್ತಾರೆ? 
ನಿಮಗೆ ಬರತಕ್ಕ 70-80 ಕೋಟಿ ರೂಪಾಯಿ ಆದಾಯದಲ್ಲಿ 25 ಕೋಟಿ ರೂಪಾಯಿಗಳನ್ನು 
ಮುನಿಸಿಪಾಲಿಟಿಗಳಿಗೆ ಕೊಡಿ. ಮುನಿಸಿಪಾಲಿಟಿಗಳ ಬಗ್ಗೆ ಬರುವ ಜೂನ್‌ ತಿಂಗಳಿನಲ್ಲಿ ಚುನಾವಣೆ 
ನಡೆಸುತ್ತೇವೆಂದು ಬೇರೆ ಹೇಳಿದ್ದೀರಿ ಮುನಿಸಿಪಾಲಿಟಿಗಳವರ ಹತ್ತಿರ ಹಣವೇ ಇಲ್ಲ. ಸರ್ಕಾರದ 
ಬಡ್ಡೆಟ್‌ನಲ್ಲಿ ಶೇಕಡ 18ರಷ್ಟು ಹಣವನ್ನು ಕೊಡಬೇಕು. ನೀವು ಸುತ್ಡೋಲೆಗಳನ್ನು ಕಳುಹಿಸಿದರೆ 
ಅವರು ಫೈಲ್‌ ಮಾಡಿಕೊಂಡಿರುತ್ತಾರೆ. ಬಡೀ ಪಟಾಕಿ ಕ್ಕಾಬಿ ನಹೀ ಆ ತರಹ ಆಗುತ್ತಿದೆ. 

ಶ್ರೀ ಅಬ್ದುಲ್‌ ನಜೀರ್‌ ಸಾಬ್‌ :- ಮಾನ್ಯ ಸದಸ್ಕರು ನೀಡುತ್ತಿರುವ ಸಲಹೆಯನ್ನು 
ಸಾನು ಪುರಸಭೆಯ ಅಧ್ಯಕ್ಷನಾಗಿದ್ದಾಗ ಸಲಹೆ ಮಾಡಿದ್ದೇನೆ. ಶೇಕಡ 18ರಷ್ಟು ಹಣವನ್ನು ಹಾಸ್ಟಲ್‌ 
ಬಿಲ್ಲಿಂಗ್‌ ಕಟ್ಟುವುದಕ್ಕೆ ಕೊಡುತ್ತಿದ್ದರು. ಕಾನೂನು ಪ್ರಕಾರ ಹಾಸ್ಟಲ್‌ ಕಟ್ಟಡಗಳಿಗೆ ಹಣವನ್ನು ಖರ್ಚು 
ಮಾಡಬೇಕು. ಎಲ್ಲೂ ಕಟ್ಟಡಗಳು ಪತ್ತೆ ಇಲ್ಲ. ಆಕ್ಷಾಯಿ ಹೋದಮೇಲೆ ಪುರಸಭೆಗಳಿಗೆ ಹಣವನ್ನು 
ಸರ್ಕಾರದವರೇ ಕೊಡುತ್ತಿದ್ದಾರೆ. ಪುರಸಭೆಗಳು ಯಾವುದೇ ತೆರಿಗೆ ಹಣ ಇಲ್ಲದೆ ಅವರಿಗೇ ಹಣ 


134 ಟಿ.ಎನ್‌. ನರಸಿಂಹಮೂರ್ತಿ 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಕೆಲವು ಅಧಿಕಾರಿಗಳಿಗೆ ಹೃದಯ ಇದೆ ಕೆಲವರಿಗೆ 
ಅಧಿಕಾರವಿದೆ. ಕೆಲವರಿಗೆ ಪೃದಯವಿದ್ದು ಕೂಡ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಮತ್ತು ಹೃದಯ 
ಎರಡೂ ಇಲ್ಲದೇ ಇರುವುದರಿಂದ ಸಾಮಾಜಿಕ ನ್ಯಾಯ ಸಿಗುತ್ತಿಲ್ಲ. ಪುರಸಭೆ ಕಾರ್ಪೊರೇಷನ್‌ಗ ಲಿಗೆ 
ನಿರ್ದಿಷ್ಟವಾದ ಆದೇಶ ಕೊಟ್ಟಿದ್ದರೂ ಅವರು ಅವಕ್ಕೆ ಪಾಮುಖ್ಯತೆ ಕೊಡದಿದ್ದರೆ ಅಂತಹ ಪುರಸಭೆಗಳಿಗೆ 
€ಲೆ ಕ್ರಮ ತೆಗೆದುಕೊಳ್ಳಬೇಕು. ಯಾರಾದರೂ ಒಬ್ಬ ಬಡ ಗುಮಾಸ್ತ 5 ರೂಪಾಯಿ 
ಮಿಸ್‌ಅಪ್ರೊಪ್ರಿಯೇಷನ್‌ ಮಾಡಿದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೀರಿ? ಸರ್ಕಾರದ 
ಆದೇಶವನ್ನು ಯಾರು ಮಾನ್ಯತೆ oh ಅಂತಹ ಮುನಿಸಿಪಾಲಿಟಿಗಳ ಬಗೆ ಗೆ ಸ್ಪಷ್ಟವಾದ 
ಕಮ ತೆಗೆದುಕೊಳ್ಳಬೇಕಾದ್ದು ಅಗತ್ಯವಿದೆ. ಇಜ ಕಲ್ಯಾಣ ಇಲಾಖೆಯ ನಿರ್ವಹಣೆಯನ್ನು 
ಹೊತ್ತಂತಹ ಕ್ಯಾಬಿನೇಟ್‌ be ಮತ್ತು ರಾಜ್ಯ ಮಂತ್ರಿಗಳು ಇಬ್ಬರೂ ಹೊಸಬರೇ. 
ಇಬ್ಬರೂ ಕೂಡ ಹೊಸ ದಾಗಿ ಶಾಸನಸಭೆಗೆ ಈ ಸಾರಿ ಆರಿಸಿ ಬಂದಿದ್ದಾರೆ. ಈ ಒಂದು ಇಲಾಖೆಯ 
ಕಾರ್ಯ ನಾನ ಹೊತ್ತಂತಹವರಿಗೆ ಅನುಭವ ಇರುವುದರ ಜೊತೆಗೆ ವಿಷಯಗಳನ್ನು 
ತಿಳಿದುಕೊಂಡಿರತಕ್ಕ ಅನುಭವವೂ ಬೇಕಾಗುತ್ತದೆ. ವಿಧಾನ ಪರಿಷತ್ತಿನಲ್ಲಿ ಹಿರಿಯರೂ ಅನುಭವಿಗಳೂ 
ಆದ ಮಾನ್ಯ ಮಂಜುನಾಥ್‌ರವರು ಸದಸ್ಯರಾಗಿದ್ದಾರೆ. ಹರಿಜನ-ಗಿರಿಜನರ ಸಂಕಷ್ಟಗಳನ್ನು 
ತಿಳಿದುಕೊಂಡಿರುವವರೂ ಈ ಇಲಾಖೆಯ ಮೇಲ್ವಿಚಾರಣೆಗೆ ಬೇಕಾಗುತ್ತದೆ. ಹರಿಜಸ-ಗಿರಿಜನರಿಗೆ 
ಪ್ರತ್ತೇಕವಾದ ಇಲಾಖೆ ಬೇಕು. ಕ್ರಾಂತಿಕಾರಕ ಸುಧಾರಣೆಗಳನ್ನು ಮಾಡಿ, ನಿಮ್ನ ವರ್ಗದವರನ್ನು 
ಮೇಲೆ ತರಶಕ್ಕಂತಹ ಕೆಲಸವನ್ನು ನಿಮ್ಮ ಸರ್ಕಾರ ಮಾಡಲಿ. ಆ ರೀತಿ ಮಾಡಲು ಪ್ರತ್ಯೇಕವಾದಂತಹ 
ಇಲಾಖೆ ಹರಿಜನ-ಗಿರಿಜನರಿಗೆ ಬೇಕು. ಈ ಅಐಲಾಖೆಯನ್ನು ಇದೇ ರೀತಿ ಮುಂದುವರಿಸಿದರೆ 
ಇವರ ಕೈಯಲ್ಲಿ ಏನೂ ಮಾಡುವುದಕ್ಕಾಗುವುದಿಲ್ಲ. 


ke) 


ತೀ ಅಬ್ದುಲ್‌ ನಜೀರ್‌ಸಾಬ್‌ :- ಈ ಐಲಾಖೆಯನ್ನು ರಚನೆ ಮಾಡಿದಾಗಿನಿಂದಲೂ 
ಈ ಇಲಾಖೆಯನ್ನು ಹರಿಜನರೇ ನೋಡಿಕೊಂಡು ಬಂದಿದ್ದಾರೆ. ನಾವು ಬಂದು ಎರಡೂವರೆ 
ತಿಂಗಳು ಆಗಿದೆ. 


ಫೀ ಟಿ.ಎನ್‌. ನರಸಿಂಹಮೂರ್ತಿ :- ಈ ಇಲಾಖೆಯನ್ನು ರಚನೆ ಮಾಡಿದಾಗಿನಿಂದಲೂ 
ಹರಿಜನ-ಗಿರಿಜನರು ಅಧ್ಯಕ್ಷರು, ಅಧಿಕಾರಿಗಳು, ಮಂತ್ರಿಗಳು ಆಗಿದ್ದಾರೆ. ನೀವು ಹೇಳುವುದು 
ಒಂದು, ಮಾಡುವುದೇ ಮತ್ತೊಂದು. ಘರ್ಷಣೆ ಬರುತ್ತದೆ, ಹಾಗೆಂದು ಇವರಿಗಾಗಿ ಮಾಡತಕ್ಕ 
ಕೆಲಸಗಳನ್ನು ಯಾವರೀತಿಯಿಂದಲೂ ನಿಲ್ಲಿಸಬಾರದು. ನಮ್ಮ ವಾದಕ್ಕೂ ನಿಮ್ಮ ವಾದಕ್ಕೂ 
ಒಂದಕ್ಕೊಂದು ಸಂಬಂಧವಿಲ್ಲ. ಅರು ಮಾಡತಕ್ಕ ಕಸುಬುಗಳಿಗೆ ಅನುಕೂಲವಾಗುವಂತೆ ಹಣ 


ಸಂಸದೀಯ ಪಟು 135 


ಒದಗಿಸಿ ಕೊಡಿ. ನವ ಸಮಾಜ ನಿರ್ಮಾಣ ಮಾಡುವುದಕ್ಕೆ ಈ ದೇಶದಲ್ಲಿ ಅವಕಾಶ ಮಾಡಿಕೊಡಿ. 
ಹರಿಜನ ಮ ಮೂರು ಜನರನ್ನು ಮಾಡಿದ್ದೀರಿ, ಅದರಲ್ಲಿ ರಾಜ್ಯಮಂತ್ರಿಗಳೇ ಜಾಸ್ತಿ. 
ಹರಿಜನ ಹಾಸ್ಟೆಲ್‌ಗಳಿಗೆ ಕೊಡತಕ್ಕ ಗ್ರಾಂಟ್‌ ಜಾಸ್ತಿ ಮಾಡಿ. ಪರಿಜನ ಗಿರಿಜನ ps 
ಸ್ಥಾಲರ್‌ಷೀಪ್‌ ಜಾಸ್ತಿ ಮಾಡಿ ಬಡವರಿಗಾಗಿ ಕೊಡತಶಕ್ಕ ಜನತಾ ಮನೆಗಳಿಗೆ ಈಗ 4 ಸಾವಿ 
ರೂಪಾಯಿಗಳನ್ನು ಕೊಡುತ್ತಿದ್ದೀರಿ. ಅದನ್ನು 5 ಸಾವಿರ ರೂಪಾಯಿಗಳಿಗೆ ಏರಿಸಿ ಜಾಸ್ತಿ ಮಾಡಿ. 
ಹರಿಜನ-ಗಿರಿಜಸರಿಗಾಗಿ ಮೀಸಲಾಗಿಟ್ಟಿರುವ ಶೇಕಡ 18ರಷ್ಟು ರಿಯಾಯಿತಿಗಳನ್ನು ಜಾಸ್ತಿ ಮಾಡಿ. 
ಶೇಕಡ 18ರಷ್ಟು ಏನು ರಿಯಾಯಿತಿ ತೋರಿಸಿದ್ದೀರಿ ಅದನ್ನು ಈಗ ಜಾಸ್ತಿ ಮಾಡಬೇಕು. ಏಕೆಂದರೆ 
ಅವರ ಜನಸಂಖ್ಯೆ ಬೆಳೆದಿದೆ. ಜೊತೆಗೆ ಬೇರೆಯವರನ್ನು ಈ ಗುಂಪಿಗೆ ಸೇರಿಸಿರುವುದರಿಂದ 
ಸರಿಯಾದ ಸವಲತ್ತು ಇವರಿಗೆ ಸಿಗುತ್ತಿಲ್ಲ. 18 ಪರ್ಸೆಂಟ್‌ ಕೊಡುತ್ತಿದ್ದೇವೆ ಎಂದು ಹೇಳಿಕೊಳ್ಳುವುದನ್ನು 
25 ಪರ್ಸೆಂಟ್‌ಗೆ ಏರಿಸಿ. 18 ಪರ್ಸೆಂಟ್‌ ಅನೇಕ ವರ್ಷಗಳಿಂದ ಇದೆ ಇವರಿಗೆ ಸರಿಯಾದ ನ್ಯಾಯ 
ಸಿಗಬೇಕಾದರೆ 18 ಪರ್ಸೆಂಟ್‌ ಇರುವುದನ್ನು 25 ಪರ್ಸೆಂಟ್‌ ಮಾಡಬೇಕು. ಅವರ ಜನಸಂಖ್ಯೆ 
ಗಳೂ ಜಾಸ್ತಿ ಆಗಿವೆ. ನೀವು ಪರ್ಸಂಟೇಜ್‌ ಜಾಸ್ತಿ ಮಾಡಿದರೆ ಅವರ ಬಗ್ಗೆ 
ಕಳಕಳಿ ತೋರಿಸಿದಂತಾಗುತ್ತದೆ. ನಮ್ಮ ರಾಜ್ಯದಲ್ಲಿ 5-6 ವಿಶ್ವವಿದ್ಧಾನಿಲಯಗಳಿವೆ, ಅದರಲ್ಲಿ 
- ವಾನು ಸಿಂಡಿಕೇಟ್‌ ಸದಸ್ಯನಾಗಿ ಸಭೆಯಲ್ಲಿ ಭಾಷಣ ಮಾಡುವಾಗ 
ಮುಖ್ಯಮಂತ್ರಿಗಳ ಗಮ ನವನ್ನು ್ಸಿಸೆಳೆದಿದ್ದೇನೆ. ಸರ್ಕಾರ ವಿಶ್ವವಿದ್ಯಾನಿಲಯಗಳಲ್ಲಿರತಕ್ಕಂತಹ ರೀಡರ್‌ 
ಲೆಕ್ಷರರ್ಸ್‌ ಮತ್ತು ಪ್ರೊಫೆಸರ್ಸ್‌ಗಳನ್ನು ವರ್ಗ ಮಾಡುತ್ತಿದ್ದಾರೆ. ಇದನ್ನು ಅವರು ಪ್ರತಿಭಟನೆ ಮಾಡುತ್ತಿದ್ದಾರೆ. 
ಎಂ.ಎ. ಎಂ.ಎಸ್ಸಿ. ಡಾಕ್ಷರ್ಸ್‌, ಇಂಜಿನಿಯರ್ಸ್‌ ಮಾಡಿರತಕ್ಕ ಹರಿಜನ-ಗಿರಿಜನ ಅಭ್ಯರ್ಥಿಗಳಿದ್ದಾರೆ. 
ಅಂತಹವರನ್ನು ಒಳಗೊಂಡಂತೆ ಒಂದು ಪ್ರತ್ಯೇಕ ಪಟ್ಟಿಯನ್ನು ಮಾಡಿ ತನ್ಮೂಲಕ ಸ್ಪೆಷಲ್‌ 
ರಿಕ್ರೂಟ್‌ಮೆಂಟ್‌ ಮಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಮಾಡುವುದಾದರೆ ಈಗ 
ವಿಶ್ವವಿದ್ಧಾನಿಲಯಗಳಲ್ಲಿರತಕ್ಕ ತೊಂದರೆಗಳು ನಿವಾರಣೆಯಾಗುತ್ತವೆ. ಈ ಬಗ್ಗೆ ನೀವು 
ತಡಮಾಡುತ್ತಿದ್ದೀರಿ, ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿದರೆ ಜನಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ. ' 
ವರ್ಗ ಮಾಡುವಾಗ ಒಂದೇ ನೀತಿಯನ್ನು ಅನುಸರಿಸದೆ ಒಬ್ಬೊಬ್ಬರಿಗೊಂದು ನೀತಿಯಂತೆ 
ಮಾಡುತ್ತಿದ್ದರಿಂದ ಈ ಕಷ್ಟ ಬಂದಿದೆ. ಸೆಷಲ್‌ ರಿಕ್ಟೂಟ್‌ಮೆಂಟ್‌ ಮಾಡಿ ಇಂತಹ ವಿಶೇಷವಾದಂತಹ 
ಕೆಲಸವನ್ನು ಮಾಡಿದ್ದೇವೆ. ನಾವು ಆಶ್ತಾಸನೆ ಕೊಟ್ಟಂತಹ ವಿಷಯಗಳನ್ನು ಜಾರಿಗೆ ತಂದಿದ್ದೇವೆಂದು 
ಮುಂದಿನ ವರ್ಷದ 194ನೇ ಇಸವಿಯ ಒಡ್ಡೆಟ್‌ನಲ್ಲಿ ಹೇಳುವುದಕ್ಕೆ ಒಂದು ಅವಕಾಶ ಮಾಡಿಕೊಳ್ಳ. 


(4 
ಮಹಿಳೆಯರ ಬಗ್ಗೆ ಬಡ್ಡೆ ಬಡ್ಜೆಟ್‌ ಭಾಷಣದಲ್ಲೂ ಹೇಳಿದ್ದಾರೆ. ಮಾನ್ಯ ಮುಖ್ಯ ಮಂತ್ರಿಗಳು 
ಅಧಿಕಾರ ವಹಿಸಿಕೊಂಡ ಮೇಲೆ 'ಸಟಿವ ಸಂಪುಟದಲ್ಲಿ ಚರ್ಚೆ ನಡೆಸಿದ್ದಾ ೌರೆ. ಶೇಕಡ 30ರಷ್ಟು 
ಸ್ಥಾನಗಳನ್ನು ಮಹಿಳೆಯರಿಗಾಗಿ ನಗರಸಭೆ, ಪುರಸಭೆ ಚುನಾವಣೆಯಲ್ಲಿ ಮೀಸಲಾಗಿ 


136 ಟಿ.ಎನ್‌. ನರಸಿಂಹಮೂರ್ತಿ 


ಇಡಲಾಗುತ್ತದೆಂದು ಹೇಳಿಕೊಂಡಿದ್ದಾರೆ. ನೀವು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮಾಡಿ ನಿಮಗೆ 
ಶೇಕಡ 30ರಷ್ಟು ಮಹಿಳೆಯರು ಎಲ್ಲಿ ಸಿಗುತ್ತಾರೆ? ನಿಮ್ಮ ಬಡ್ಡೆ್‌ ಭಾಷಣದಲ್ಲಿ ಮಹಿಳೆಯರಿಗಾಗಿ 

ಶೇಕಡ 30ರಷ್ಟು ಸ್ಥಾನಗಳನ್ನು ಮೀಸಲಾಗಿಟ್ಟಿರುವುದಕ್ಕೆ ತಾರಾದೇವಿಯವರು ಸ್ಟಾಗತ ಮಾಡಿದ್ದಾರೆ. 
ಮಹಿಳೆಯರಿಗಾಗಿ ಒಂದು ಪತ್ಯೇಕವಾದ ಮ ಮಾಡಿ, ಅವರ ಸಮಸ್ಥೆಗಳನ್ನು ಬಗೆಹರಿಸಲು 
ಒಂದು ನಿರ್ದೇಶನಾಲಯ ಇದ್ದರೂ ಆ ಇಲಾಖೆಗೆ ಮಂತ್ರಿಗಳು ಮಂತ್ರಿಗಳು ಇಲ್ಲ. ಸ್ಥಾಪಃ 
ಮಾಡಿದಂತಹ ಇಲಾಖೆ ಏನಾಗಿದೆ? ಬಡ್ಜೆಟ್‌ ಭಾಷಣದಲ್ಲಿ ಇದರ ಬಗ್ಗೆ ಏನೂ ಪ್ರಸ್ತಾಪ ಮಾಡಿಲ್ಲ. 
ಮಹಿಳೆಯರಿಗಾಗಿ ಒಂದು ಕೆಲಸವೂ ಆಗುವುದಿಲ್ಲ. 


ನಮ್ಮ ರಾಜ್ಯದಲ್ಲಿ ಶೇಕಡ 48 ಪರ್ಸೆಂಟ್‌ ಮಹಿಳೆಯರು ಇರುವಾಗ ತಾವು ಅವರಿಗೆ 
ಯವ ರೀತಿಯ ಸ್ಥಾನ ಮಾನವನ್ನು ಕೊಟ್ಟಿದ್ದೀರಿ? 


ಶ್ರೀ ಅಬ್ದುಲ್‌ ನಜೀರ್‌ ಸಾಬ್‌ :- ಯಾವುದೆ: ಕ್ಷೇತ್ರದಲ್ಲಿ ನಾವು ಇಟ್ಟುಕೊಂಡಿರುವ 
ಉದ್ದೇಶವನ್ನು ನಾವು ಹೇಳಿದ್ದೇವೆ. ಆದರೆ ಇವತ್ತು ನಮ್ಮ ಸಮಾಜದಲ್ಲಿ ಎರಡು ವರ್ಗಗಳು ಇವೆ. 
ಒಂದು ಮಹಿಳೆಯರು ಎರಡನೆಯದಾಗಿ ಅಸ್ಪಶ್ಯರು. ನಾವು ಇವತ್ತು ರಾಜಕೀಯವಾಗಿ ಅವರಿಗೆ 
30 ಪರ್ಸೆಂಟ್‌ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ. ನಮ್ಮ ಪಜಾಪಭುತ್ನದಲ್ಲಿ Democracy is a 
combination of presure groups. ಇದರಲ್ಲಿ ಒತ್ತಾಯ ತರತಕ್ಕಂಥ ಗುಂಪುಗಳು ಸಮಾಜದಲ್ಲಿ 
ತ್ತು ಇವೆ. ಮಹಿಳೆಯರ ಕಲ್ಪಾಃ ಿಣಕ್ಕಾಗಿ ನಾವು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ 30 
ಪರ್ಸೆ ೯ಂಟ್‌ ಕೊಟ್ಟಿದ್ದೇವೆ. ಇದರ ಮೂಲ ಉದ್ದೇಶವೇನೆಂದರೆ they should have their 
pressure group in the sociery. That is the main philosophy behalf this 
conceding of 30% costs to them. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಅಧ್ಯಕ್ಷರೇ ನಮ್ಮ ರಾಜ್ಯದಲ್ಲಿ ಶೇಕಡ 
4ರಷ್ಟು ಜನ ಮಹಿಳೆಯರು ಇರುವಾಗ ಅವರ ಬಗ್ಗೆ ಈ ಅಯವ್ಯಯ ಪಟ್ಟಿಯಲ್ಲಿ ಏನಾದರೂ 
ಪ್ರಸ್ತಾಪ ಮಾಡಿದ್ದಾರೆಯೇ? ಅವರಿಗಾಗಿ ಏನಾದರೂ ಹಣವನ್ನು ಮೀಸಲಾಗಿ ಇಟ್ಟಿದ್ದಾರೆಯೇ. 
ತಾವು ಈ ಅಯ-ವ್ಯಯ ಪಟ್ಟಿಯಲ್ಲಿ ಮಂಜೂರಾತಿಯನ್ನು ಪಡೆದುಕೊಳ್ಳದೆ ಯಾವ ರೀತಿಯಲ್ಲಿ 
ಹಣವನ್ನು ಖರ್ಚು ಮಾಡುತ್ತೀರಿ? 


ತೀ ಅಬ್ದುಲ್‌ ನಜೀರ್‌ ಸಾಬ್‌ :- ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿಗಾಗಿ ಬೇರೆ 
೩d of ೩ಂಂunt ಇದೆ. ಅದರಲ್ಲಿ ನಾವು ಹಣವನ್ನು ಖರ್ಚು ಮಾಡುತ್ತೇವೆ. ಈ ಅಯವ್ಯಯ 
ಪಸ್ಥಾಪ ಮಾಡಬೇಕೆಂದು ಏನೂ ಇಲ್ಲ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಸ್ಥಾಮಿ ನಮ್ಮ ರಾಜ್ಯದಲ್ಲಿ ಶೇಕಡ 48ರಷ್ಟು ಜನ 
ಮಹಿಳೆಯರು ಇದ್ದು ಅವರ ಬಗ್ಗೆ ಈ ಅಯವ್ವಯ ಪಟ್ಟಿ ರಲ್ಲಿ ಸೆ ಸೇರಿ ರಿಸುವುದಕ್ಕೂ ಕೂಡ ಸರ್ಕಾರಕ್ಕೆ 
ವೇಳೆ ಇಲ್ಲವೇ? ಸರ್ಕಾರ ಇಷ್ಟು ಲಗುವಾಗಿ ತೆಗೆದುಕೊಂಡರೆ ಹೇಗೆ? 


ಹು 


ಶ್ರೀ ಅಬ್ದುಲ್‌ ನಜೀರ್‌ ಸಾಬ್‌ :- ಸ್ವಾಮಿ ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೇವೆ. 
ತಮಗೆ ಅದರಲ್ಲಿ ಅನುಮಾನ ಬೇಡ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಸಾಮಿ ತಾವು ಈ ಆಯವ್ಯಯ ಪಟ್ಟಿಯಲ್ಲಿ 


[oN 
ಪಸಾಪ ಮಾಡಿದರೆ ಚೆನ್ನಾಗಿರುತಿತು. 
ST (ಮ ps ರುತ್ತಿ 


pr) 


ತೀ ಎಕೆ. ಸುಬ್ಬಯ್ಯ :- ನೀವು ಮಹಿಳೆಯರ ಬಗ್ಗೆ ಎಷ್ಟು ಮಾಶನಾಡಿದರೂ ನಿವ 
ಬಗ್ಗೆ ಯಾರಿಗೂ ಆಕರ್ಷಣೆ ಬರುವುದಿಲ್ಲ. 


ತೀ ಟಿಎನ್‌. ನರಸಿಂಹಮೂರ್ತಿ :- ಮಾನ್ವ ಸದಸ್ಪರಾದಂಥ ಶ್ರೀಮಾನ್‌ ಸುಬ್ಬಯ್ದನವರು 
ರಾಜಕೀಯವಾಗಿ ಆ ಮಾತನ್ನು ಹೇಳಿದ್ದಾರೆ. ಅದು ಮಹಿಳೆಯರಿಗೂ ಗೊತ್ತಾಗುತ್ತದೆ. ಈ ಮಹಿಳಾ 
ಮತ್ತು ಮಕ್ಕಳ ಕಲ್ವಾಣ ಅಭಿವು ಧ್ಲಿಗಾಗಿ ಒಬ್ಬ ಮಹಿಳಾ ಮಂತ್ರಿಗಳು ಇಲ್ಲದೆ ಕೈ ಬಿಟ್ಟಿರುವುದರಿಂದ 
ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ನಿಮಗೆ ಮಹಿಳೆಯರ ಅಭಿವೃದ್ಧಿ ಬಗ್ಗೆ ಕಛಕಳಿ ಇಲ್ಲವೆಂದು, 
ಅದ್ದರಿಂದ ತಾವು ಒಬ್ಬ ಮಹಿಳಾ ಮಂತ್ರಿಗಳನ್ನು ನೇಮಕ ಮಾಡಬೇಕು. ಮತ್ತು ಮಹಿಳೆಯರ 
ಸರ್ವತೋಮುಖವಾದ € ಅಭಿವೃದ್ಧಿಗಾಗಿ ಪಗತಿಪರವಾದಂಥ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕೆಂದು. 


ತೀ ಅಬ್ದುಲ್‌ ನಜೀರ್‌ ಸಾಬ್‌ :- ಹಿಂದಿನ ಸರ್ಕಾರದಲ್ಲಿ ಈ ಇಲಾಖೆ ಒಬ್ಬ ರಾಜ್ಯ 
ಸಜಿವೆಯರು ನೋಡಿಕೊಳ್ಳುತ್ತಿದ್ದರು. ಆದರೆ ಈ ವರ್ಷ ದುರಾದೃಷ್ಟವಶಾತ್‌ ಯಾರೂ ಮಹಿಳೆಯರು 
ಸುನಾಯಿಸಿ ಬರಲಿಲ್ಲ. ನಮ್ಮ ಕಡೆ ಮತ್ತು ನಿಮ್ಮಕಡೆ ಚುನಾಯಿಸಿ ಬಂದಿರುವವರು ಒಬ್ಬೊಬ್ಬರು. 
ಆದ್ದರಿಂದ ನಾವು ಏನು ಮಾಡೋಣ? 


ತೀ ಕೆ.ಎನ್‌. ನಾಗೇಗೌಡ :- ನಮ್ಮ ಕಡೆಯವರಲ್ಲಿ ಒಬ್ಬ ಮಹಿಳೆಯರನ್ನು 
ಕಳುಹಿಸಿಕೊಡುತ್ತೇವೆ. ನೀವು ಮಂತ್ರಿಯನ್ನು ಮಾಡುತ್ತೀರಾ? ನಾವು ಈಗ ಶ್ರೀಮಶಿ 


oD 


ಮಾಡುವುದಾದರೆ, ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಹೇಳುವುದಾದರೆ ಈ ವರ್ಗದ ಜಸರ 
ಅಭಿವೃದ್ದಿಗಾಗಿ ಸರ್ಕಾರದವರು ಯಾವ ಯಾವ ಕಾರ್ಯಕಮಗೇ ಳನ್ನು ಹಾಕಿಕೊಂಡಿದ್ದೀರಿ? ಇವರ 


C8 


ಅಭಿವೃ ದಿಯ ಬಗೆ ಗ ಸರ್ಕಾರಕ್ಕೆ ಕಳಕಳಿ ಇಲ್ಲ. ಮುನಿರಾಜು ಕಮೀಷನ್‌ ನೇಮಕ ಮಾಡಿದ್ದೀರಿ 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಇನ್ನು ಹರಿಜನ ಮತ್ತು ಗಿರಿಜನರ ಬಗ್ಗೆ ಪಸ್ತಾಪ 


138 ಟಿ.ಎನ್‌. ನರಸಿಂಹಮೂರ್ತಿ 


ಬಾಕ್‌ವರ್ಡ್‌ಕಾಸ್‌ ಕಮೀಷನ್‌ ಮಾಡುತೇವೆ 


[) 


ತೀ ಬಿ.ಜೆ. ಪುಟ್ಟಸ್ಥಾಮಿ :- ತಾವು ಃ 
ಎಂದು ಹೇಳಿದ್ದೀರಿ. ಅಲ್ಲಿಯವರೆಗೆ ಈಗೇನು ನೇಮಕಾತಿಗಳು ನಡೆಯುತ್ತಿವೆ, ಅವುಗಳನ್ನು ಸ್ನ 
ತಡೆಹಿಡಿಯುವುದಕ್ಕೆ ಆಗುವುದಿಲ್ಲವೆ? 


ಶೀ ಅಬ್ದುಲ್‌ ನಜೇರ್‌ ಸಾಬ್‌ :- ಹಿಂದಿನ ಸಿಸ್ಸಮ್‌ ಪ್ರಕಾರ ರಿಕೂಟ್‌ಮೆಂಟ್‌ 
ನಡೆಯುತ್ತವೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಈ ಬ್ಯಾಕ್‌ವರ್ಡ್‌ ಕ್ಲಾಸ್‌ ಕಮೀಷನ್‌ ಬಗ್ಗೆ ನಿಮ್ಮ 
ಸರ್ಕಾರದ ನಿಲುವು ಏನು ಎಂಬುದನ್ನು ಸ್ಪಷ್ಟಪಡಿಸಬೇಕು. ಹಿಂದಿನ ಸರ್ಕಾರ ನೀಡಿದಂತಹ ಕಾರ್ಯ 
ಕಮಗಳ ಜೊತಗೆ ಹೊಸದಾಗಿ ಏನೇನು ಕಾರ್ಯಕ್ರಮಗಳನ್ನು ಈ ವರ್ಗದವರಿಗೆ ಕೊಡುವುದಕ್ಕೆ 
ತೀರ್ಮಾನ ಮಾಡಿದ್ದೀರಿ ಎಂಬುದನ್ನು ತಮ್ಮ ಉತ್ತರದಲ್ಲಿ ಹೇಳಬೇಕು. ನಿಮ್ಮ ಸ್ಪಷ್ಟವಾದ ನಿಲ್ಲುವು 
ಏನೆಂಬುದನ್ನು ತಿಳಿಯಪಡಿಸಬೇಕು. ಒಂದು ಕಡೆ ಕಾರ್ಪೊರೇಷನ್‌ಗಳಿಗೆ ಚುನಾವಣೆ ಮಾಡುತ್ತೇವೆ 
ಎಂದು ಹೇಳುತ್ತಿದ್ದೀರಿ. ಮತ್ತೊಂದು ಕಡೆ ತಾಲ್ಲೂಕು ಅಭಿವೃದ್ಧಿ ಮಂಡಳಿಗಳಿಗೆ ಚುನಾವಣೆ 
ಮಾಡುತ್ತೇವೆ ಎಂದು ಹೇಳುತ್ತಿದ್ದೀರಿ. ಮತ್ತೊಂದು ಕಡೆ ಅಶೋಕ ಮೆಹತಾ ಸಮಿಶಿಯವ ವರದಿಯನ್ನು 
ಜಾರಿಗೆ ತರುತ್ತೇವೆ ಎಂದು ಹೇಳುತ್ತಿದ್ದೀರಿ. ಇದರಲ್ಲಿ ಯಾವುದು ಸರಿ ಅಂತ ನನಗೆ ಗೊತ್ತಾಗುತ್ತಿಲ್ಲ. 
ಆಡಳಿತ ವಿಕೇಂದ್ರೀಕರಣ ಎಂದರೆ ರಾಜ್ಯದ ಜನತೆಗೆ ಅವರಿಗೇ ನೇರವಾದಂಥ ಒಂದು ಆಡಳಿತ 
ವ್ಯವಸ್ಥೆ ಇರಬೇಕು. ಸಮಗ್ರವಾದ ಜವಾಬ್ದಾರಿಯನ್ನು ಅವರು ಹೊರುವಂತಾಗಬೇಕು. ಇಲ್ಲದಿದ್ದರೆ, 
ಅಶೋಕ ಮೆಹತಾ ವರದಿಯನ್ನು ಈಗ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ್ದೀರಾ? ಇದನ್ನು 
ಮೂಲವಾಗಿಟ್ಟುಕೊಂಡು ಒಂದು ವಿಕೇಂಧೀಕೃತ ಮತ್ತು ಸಮಗ್ರವಾದ ಶಾಸನವನ್ನುರಚನೆ ಮಾಡುವ 
ವಿಚಾರ ತಮಗಿದೆಯೆ? 


ಶ್ರೀ ಅಬ್ದುಲ್‌ ನಜೀರ್‌ ಸಾಬ್‌ :- ಅಶೋಕ ಮೆಹ 
ಗಮನದಲ್ಲಿಟ್ಟುಕೊಂಡು, ಅದನ್ನು ಆಧರಿಸಿ ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ ಆಡಳಿತವನ 
© el ಟು 


ರಚನೆ ಮಾಡಬೆಕು. ಇದನ್ನು ಮಂತ್ರಿಮಂಡಲದಲ್ಲಿ ತಾಫ್ಮಿಕವಾಗಿ ಒಪ್ಲಿಕೊಳಲಾಗಿದೆ. ಅದರ ಪಕಾರವಾಗಿ 


9 
pat 
2 
Go 
91 
[3 
aL 
[3) 
3 
3 


ಣಾ 5) p ೪ 
ಸಮಗ್ರವಾದ ಮಸೂದೆ ಮುಗಿದಿದೆ. ಸ್ಫೂಟಿನಿ ಕಮಿಟಿಯಲ್ಲಿ ಅಂತಿಮ ಹಂತ ತಲುಪಿದ ನಂತರ 
ಅದು ಸಚಿವ ಸಂಪುಟದಲ್ಲಿ ಬರುತ್ತದೆ. ಸದ್ಯಕ್ಕೆ ಇಷ್ಟನ್ನು ನಾನು ಹೇಳಬಲ್ಲೆ 


ಆಶೋಕ ಮೆಹತಾ ವರದಿಯನ್ನು ಜಾರಿಗೆ ತರುವುದಾದರೆ, ಅದನ್ನು 


ಪಪ 
ಈಗ ಮಂತ್ರಿಗಳಿಗೆ ಏನು ಹತೋಟಿ ಇದೆ, ಅದು ಪೂರ್ಣವಾಗಿ ಹೋಗಿ, ಅಧಿಕಾರ ಅದರ 


ಪರಿಣಾಮವಾಗಿ ಹೋಗುತ್ತದೆ ಎನ್ನುವ ಶಂಕೆ ನಿಮ್ಮ ಮಂತ್ರಿಮಂಡಲದಲ್ಲಿ ಇದೆ ಎಂದು ಕೇಳಿದ್ದೇನೆ. 


pr) Kt [3 ೧ 


ಸಂಸದೀಯ ಪಟು 139 


ನಿಮಗೇನಾದರೂ ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇದ್ದರೆ ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೆ 
ತಂದು ಪಂಚಾಯತ್‌ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಖಾಸಗಿ ಜನ ಪೂರ್ಣ ಹೊಣೆಗಾರಿಕೆ 
ವಹಿಸುವಂತೆ ಮಾಡಬೇಕು. ಇದನ್ನು ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದೀರಿ. ಆದರೆ 
ಅಷ್ಟು ದಿವಸ ನೀವು ಅಧಿಕಾರದಲ್ಲಿ ಇರುವುದಿಲ್ಲ ಎನ್ನುವ ಶಂಕೆ ನನಗಿದೆ. ನೀವೇನಾದರೂ ಮಾಡಿದರೂ 
ಕೂಡ ಅಧಿಕಾರ ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ ಎನ್ನುವುದು ನನ್ನ ಅಭಿಪ್ರಾಯ. 

ತ್ರೀ ಅಬ್ದುಲ್‌ ನಜೀರ್‌ ಸಾಬ್‌ :- ನಾವು ಅಧಿಕಾರದಲ್ಲಿ ಇರುವುದು ಬಿಡುವುದು 
ಜನರಿಗೆ ಸೇರಿದ ವಿಷಯ. ಜನ ಬೇಕು ಎನ್ನುವವರೆಗೆ ನಾವು ಅಧಿಕಾರದಲ್ಲಿ ಇರುತ್ತೇವೆ. ಜನರು 
ಬೇಕು ಎಂದರೂ ನಾನು ಅಧಿಕಾರದಲ್ಲಿ ಇರಬೇಕು ಎನ್ನುವ ತಂತ್ರವನ್ನು ಉಪಯೋಗಿಸುವವರು. 
ಇದರ ಬಗ್ಗೆ ನಾನು ಹೇಳಿದ್ದೇನೆ. ಏನೆಂದರೆ ಇದನ್ನು ನಮ್ಮ ಮಂತ್ರಿಮಂಡಲ ತಾತ್ವಿಕವಾಗಿ ಒಪ್ಪಿದ್ದು, 
ಇದು ಸಮಗ್ರವಾದ ಶಾಸನ. ಸುಮಾರು ನಾಲ್ಕುನೂರು ಪುಟಗಳ ಶಾಸನವಾಗುತ್ತದೆ. ನ 
ಸ್ಥೂಟಿನಿ ಕಮಿಟಿ ಮುಂದೆ ಇದೆ. ಮಂತ್ರಿಮಂಡಲ ತಾತ್ವಿಕವಾಗಿ ಒಪ್ಪಿರುವುದರಿಂದ ಇ ಯಾವ 
ಅನುಮಾನವು ಇಲ್ಲ 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನೋಡೋಣ ಎಷ್ಟರಮಟ್ಟಿಗೆ ಜಾರಿಗೆ ತರುತ್ತೀರಿ. 
ಇವತ್ತು ಮತದಾನದ ಹಕ್ಕು ನೀಡುವ ವಿಷಯದಲ್ಲಿ ಮತದಾನ ಮಾಡುವ ವಯಸ್ಸನ್ನು ವಶಕ್ಕೆ 
ಇಳಿಸಲಾಗಿದೆ. ಇದು ಯವ ರಾಷ್ಟದಲ್ಲೂ, ಯಾವ ರಾಜ್ಯದಲ್ಲೂ ಇಲ್ಲ. ಎಲ್ಲೂ ಅಂತಹ 
ತೀರ್ಮಾನಮನ್ನು ತೆಗೆದುಕೊಂಡಿಲ್ಲ. ಇದು ತುಂಬಾ ಆತುರದ ತೀರ್ಮಾನವೆಂದು ನನಗನ್ನಿಸುತ್ತ 


ಶ್ರೀ ಅಬ್ದುಲ್‌ ನಜೀರ್‌ ಸಾಬ್‌ :- ಇದು ಕೇರಳದಲ್ಲಿದೆ. 


ಒಬ್ಬರು ಮಾನ್ಯ ಸದಸ್ಕರು :- ಕೇರಳದಲ್ಲಿ ಮಠದಾನದ ವಯಸ್ಸನ್ನು ಇಳಿಸಬೇಕೆಂದು 
ಮಾಡಿದ್ದಾರೆ ಹೊರತು ಮಾಡಿದ್ದಾರೆ ಎಂದು ಗೊತ್ತಿಲ್ಲ. 
ತೀ ಟಿ.ಎನ್‌. ನರಸಿಂಹಮೂರ್ತಿ :- 21 ವರ್ಷ ಇದ್ದದನ್ನು 8ಕ್ಕೆ ಇಳಿಸಿದರೆ ಇದಕ್ಕೆ 

ನಮ್ಮ Ky RG ಆದರೆ ಇ ಇದನ್ನು ಆತುರಾತುರವಾಗಿ ಮಾಡಿದ್ದೀರಿ ಎಂದು ಹೇಳಬೇಕು. 
ಳೆ 15 ವರ್ಷವಯಸ್ಸಿನವರೂ ನಮಗೆ ಮತದಾನದ ಹಕ್ಕು ಕೊಡಿ ಎಂದು ಹೇಳಬಹುದು. ಇ 
ರಾಷ್ಟೀಯ ನೀತಿಯಾಗಿರಬೇಕು. ಆದರೆ ಲೋಕಸಭೆಗೆ, ವಿಧಾನಸಭೆಗೆ ವಯಸಿನ ಮಿಶಿಯಲ್ಲಿ 
ವೃಶ್ನಾಸವಾದರೆ ಒಟ್ಟಿನಲ್ಲಿ ಕನ್‌ಫ್ಮೂಶನ್‌ ಆಗಿ ಕೊನೆಗೆ ಕಾರ್ಪೊರೇಷನುಗಳಿಗೆ, ಮುನಿಸಿಪಾಲಿಟಿಗಳಿಗೆ 
ಚುನಾವಣೆ ಮಾಡುವ ಹಾಗೆಯೇ ಆಗುವುದಿಲ್ಲ. ನೀವು ಇದನ್ನು ವೈಜ್ಞಾನಿಕವಾಗಿ ಯೋಚನೆ 
ಮಾಡಿದಂತಿಲ್ಲ. ನಾನು ಡೆಲ್ಲಿಯಲ್ಲಿ ಇದರ ಬಗೆ ಪ್ರತಿಕ್ರಿಯೆಗಳನ್ನು ಕೇಳಿ ಸ ನಿಮ್ಮರಾಜ್ನ ಸರ್ಕಾರ 
ಮತದಾನದ ವಯಸ್ಸನ್ನು 2 ರಿಂದ 1ಕ್ಕೆ ಇಳಿಸಿರುವುದು ಮಕ್ಕಳನ್ನು ರಾಜಕೀಯಕ್ಕೆ ತಂದಂತಾಗಿ 


ಕಃ 


ಟಿ.ಎನ್‌. ನರಸಿಂಹಮೂರ್ತಿ 


140 


ರ್‌, 
ಲ 
ಮ್‌ 


ನಿರ್ಮಾಣ ಮಾಡಿದಂತಾಗಿದೆ. ಈ ರೀತಿಯಾದ ಅಭಿ 


೯ ಮಾಡ 


ಪಗ ವೆ, 
oe 


ಸಮಗ್ರವಾಗಿ ೬ 


n 
N 


ಪರ"ಬ 


ಮ 
ಇದ್ರ 


ಮೆ: ನಾಡು 


ಕಡಿ 
ವ್ಸ 
ನ್ನ; 


[ 


ನದ ವಯಸನ್ನು 


—_—— 
TD 


ದಮ ಸಾಮೂಹಿಕವಾಗಿ ಇರು 


[eal 
[=| 


ಅಭಿಪ್ರಾ 


— 
ON) 


[pe 
ಹೇ ಮ 


po 


ಅಭಿ 


ಗಿ 


ಛಾ 


ಬ್ಲ 4 ರಿ೦ 


[gg 
3 


ಹಾಕಿದೀರಿ. 
[3 


ಆ 


ದರ ಮೇಲೆ ತೆ 


ಗಿ ತೆರಿಗೆಗಳನ್ನು 


ಕೆಲವು ಹೊಸದಾ 


ದರಲ್ಲಿ 


— 
ನ್ಯು Ks. 


[ea) 
[S 


ಮಾ 
Na 


ರಿಗ 


- 
ಛ 
ಮ 


ಮತ್ತುಜೋ 


ವರು ಗ್ರಾಮಾಂತರ 


pay 
NN) 


Ck 


ಮ್ಸ 


pl 


ಅಳವನ್ನು ತಿ 


ಗಿ ರಾಗಿ ಮತ್ತುಜೊ 


್‌ಾ 


vu 


ಸಿ 
ನೃವ 


ಸಾಮಾ 


ಬಿಡಲಾ 


ಮಿ 
[o] 
2 


್ಸಿ ಪೂರ್ಣವಾಗಿ 


ಇದನ 


ರು, ದಿನದಲಿತರು 


— 
[oN 


೮ 


ಸರ್ಕಾರ 


೧ 


€ ಅಬುಲ್‌ ನಜೇರ್‌ ಸಾಬ್‌ 


ತಿ 


ವಿ 


ಜು 


ವಾಪಾರಿಯ ಒಟು ವಹಿವಾಟು ವರ್ಷದಲ್ಲಿ 5 ಲಕ ರೂಪಾಯಿ 


ಮ 
y 
ಲ್ಸ 


: 


೧ 
We 


ಹಣಕಾಸು ಸಚಿವರೂ ಕೂಡ ಇಷ್ಟೊಂದು ರೀತಿಯಲ್ಲಿ ಕೇಂದ್ರ ಮತ್ತು ರಾಜ್ಕಸರ್ಕಾರದ ಬಾಂಧವೃದ 
ಬಗ್ಗೆ ಪ್ರಸ್ತಾಪ ಮಾಡಿರಲಿಲ್ಲ. ಅನಾವಶ್ಯಕವಾಗಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ನಂಶರ ಕಳೆದ 


ನನ್ನ ಅಭ್ಯಂಥರ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಸವಾಲು ಒಡ್ಡುವ ರೀತಿಯಲ್ಲಿ ಮಾಡತಕ್ಕಂತಹ ಕೆಲಸ 
ಏನಿದೆ. ಇದನ್ನು ಕೆಲವರು ಸ್ತಾಗತ ಮಾಡಿದ್ದಾರೆ. ಕೆಲವರು ಇದು ತುಂಬಾ ಅಪಾಯಯಾದುದೆಂದು 


ಪ್ರತಿಕ್ಷಿಯೆ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರೀತಿ ಮಾಡುವುದು ಸರಿಯಾದುದಲ್ಲ. 


Clb 
Ww 


ತೀ ಅಬ್ದುಲ್‌ ನಜೀರ್‌ ಸಾಬ್‌ :- ರಾಷ್ಟದ ಪ್ರಧಾನ ಮಂತ್ರಿಗಳು ಈ ಒಂದು 
ನಿರ್ಣಯದ ಒಂದು ಸಲಹೆ ಮಾಡಿದ ಮೇಲೆ ಸರ್ಕಾರಿಯಾ ಆಯೋಗವನ್ನು ಏಕೆ ಮಾಡಿದರು? 
ಮೊನ್ನೆ ಕೇಂದ್ರ ಸರ್ಕಾರ ಮಂಡಿಸಿದಂಶಹ ಬಡ್ಡೆಟ್ಟಿನಲ್ಲಿ 780 ಕೋಟಿ ರೂಪಾಯಿಗಳ ತೆರಿಗೆಯನ್ನು 
ಹಾಕಿದ್ದಾರೆ. ಆ ಹಾಕಿರಿತಕ್ಕಂತಹ ಹಣ ಏನಿದೆ ಅದು ರಾಜ್ಯಗಳಿಗೆ ಬರಬಾರದು, ನೇರವಾಗಿ ಕೇಂದ್ರಕ್ಕೆ 
ಹೋಗಬೇಕು ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಇದು ಯಾವಾಗ ಪ್ರಾರಂಭವಾಯಿತು? ರಾಜ್ಯಗಳಿಗೆ 
ಬೇಕಾದಂತಹ ನಮ್ಮ ಪಾಲು ಏನಿದೆ ಅದರ ಖೋತಾ ಹಾಕತಕ್ಕಂತಹ ನೀತಿಯನ್ನು ಮಾಡಿ ರಾಜ್ಯಗಳ 
ಮೇಲೆ ಸವಾಲನ್ನು ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರ ಸವಾಲು ಹಾಕಿದರೆ ನಾವು ಸವಾಲು 
ಹಾಕಬೇಕಾಗುತ್ತದೆ. ಇದು ನಮ್ಮ ಸಮಾಜಕ್ಕೆ ಗೊತ್ತಾಗಬೇಕು. ಸವಾಲು ಹಾಕುವುದರಿಂದ ತಪ್ಪೇನೂ 
ಇಲ್ಲ. 
ಶೀ ಟಿ.ಎನ್‌. ನರಸಿಂಹಮೂರ್ತಿ :- ಸರ್ಕಾರಿಯಾ ಆಯೋಗವನ್ನು ರಚನೆ ಮಾಡಿ 
ನಾರತಾದ್ವಂತ ಇದರ ಬಗ್ಗೆ ಚರ್ಜೆ ಮಾಡಿಯೇ ಮಾಡಿದ್ದಾರೆ: 


ps) 


4 


Sri Abdul Nazir Sab : There is a constitutional provision there 
will be a Finance Commission for every five years for diversion of 
funds from the Centre to the States. What was compelling reasons 
behind appointing the Sarkaria Commission there was a standing 
commission for every five years? 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಸರ್ಕಾರಿಯಾ ಆಯೋಗ ನಮ್ಮ ರಾಷ್ಟ್ರದಲ್ಲಿ 
ಹೊಸದೇನೊ ಅಲ್ಲ. ನಮ್ಮ ರಾಷ್ಟ್ರದಲ್ಲಿ ಈಗಾಗಲೇ 6-7 ಹಣಕಾಸಿನ ಆಯೋಗಗಳನ್ನು ನಮ್ಮ 
ರಾಷ್ಟದಲ್ಲಿ ರಜನೆ ಮಾಡಿದ್ದಾರೆ. 

ತೀ ಅಬ್ದುಲ್‌ ನಜೀರ್‌ ಸಾಬ್‌ :- ಅಯೋಗ ಇರಲೇಬೇಕು. ಆದರೆ ಈಗಾಗಲೇ 
.ಪಣಕಾಸಿನ ಆಯೋಗ ಮಾಡಿದ ಮೇಲೂ ಈ ಸರ್ಕಾರಿಯಾ ಆಯೋಗವನ್ನು ಏಕೆ ಮಾಡಬೆಕು. 

ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಚರ್ಚೆ. ಮಾಡತಕ್ತಂಠಹ ಕಾಲದಲ್ಲಿ ಕರ್ನಾಟಕ 


Ne 
ಊ 
ಹಿತದ ಬಗೆ ಕೇಂದ್ರದವರು ಕೊಡಬೇಕಾಗಿರುವ ಸಹಾಯದ ಬಗ್ಗೆ ಒಂದು ಸಂಗತಿ ವ್ಯಕ್ತಪಡಿಸಿಲ್ಲ. 


142 ಟಿ.ಎನ್‌. ನರಸಿಂಹಮೂರ್ತಿ 


ಇಂತಹ ಪ್ರಮುಖವಾದ ಯಾವುದೇ ವಿಚಾರಗಳನ್ನು ಪ್ರಸ್ತಾಪಿಸಿಲ್ಲ. ಆದರೆ 
ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಎನ್‌.ಟಿ. ರಾಮರಾವ್‌ ರವರು, ಮುಖ್ಯಮಂತ್ರಿಯಾಗಿ 
ಪ್ರಥಮದಲ್ಲಿ ದೆಹಲಿಗೆ ಹೋದಂತಹ ಶ್ರೀ ಎನ್‌.ಟಿ. ರಾಮರಾವ್‌ ರವರು, ಅವರ ಮೊದಲನೆ 
ಕಾರ್ಯಕ್ರಮ ಏನೆಂದರೆ ಪಧಾನ ಮಂತ್ರಿಗಳನ್ನು ಭೇಟಿ ಮಾಡುವುದು. ಅವರು ಪ್ರಧಾನ ಮಂತ್ರಿಗಳನ್ನು 


ಬಗೆ ಚರ್ಚೆ ಮಾಡಿದ್ದಾರೆ. ಅವರ ರಾಜ್ಯಕ್ಕೆ ಆಗಬೇಕಾಗಿದ್ದ 


ರಣ ರ [al 
ಸವಲತ್ತುಗಳ ಬಗ್ಗೆ ಚರ್ಜೆ ಮಾಡಿದ್ದಾರೆ. ಬಿಚ್ಚು ಮನಸ್ಸಿನಿಂದ ಚರ್ಚೆ ಮಾಡಿದ್ದಾರೆ. ಮಂತ್ರಿಯವರ 
ಜೊತೆ ನಡೆಸಿದ ಮಾತುಕತೆ ಬಹಳ ಚೆನ್ನಾಗಿ ನಡೆಯಿತು. ರಾಜ್ಯದ ಪ್ರಗತಿಯ ಬಗ್ಗೆ ಪಧಾನ 


ಮಂತ್ರಿಯವರಿಗೆ ಕಳಕಳಿ ಇದೆ ಎನ್ನುವ ಮಾಠನ್ನು ಹೇಳಿದ್ದಾರೆ. ಆದರೆ ಎಲ್ಲ ರಾಜ್ಯಗಳ 
ಮುಖ್ಯಮಂತ್ರಿಗಳ ಸಭೆಯನ್ನು ಸೇರಿಸಿದ್ದಿರಲ್ಲಾ ಅದರಲ್ಲಿ ತಮಿಳುನಾಡಿಗೆ ಇರತಕ್ಕಂತಹ ಕಾವೇರಿ 
ನೀರಿನ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀರಾ? ಅಥವಾ ನಮಗೆ ವಿದ್ಯುಚ್ಛಕ್ತಿ ಕೊರತೆಯನ್ನು 
ನೀಗುವುದಕ್ಕೆ ಆಂದ್ರದಿಂದ ವಿದ್ಭುಚ್ಛಕ್ಷಿಯನ್ನು ಕೇಳುವುದಕ್ಕೋಸ್ಸ ಸಭೆಯನ್ನು ಆ ಏರ್ಪಡಿಸಿದ್ದೀರಾ? 
ರಾಷ್ಟ ಮತ್ತು ರಾಜ್ಯಗಳು ಹೊಂದಾಣಿಕೆಯಿಂದ ಮ ಸೇವೆಯನ್ನು ಮಾಡಿಲ್ಲ. ಈ 
ಸಭೆಯಲ್ಲಿ ಕೇಂದ್ರದಲ್ಲಿರತಕ್ಕಂತಹ ಪಧಾನ ಮಂತ್ರಿಗಳಾದ ಶ್ರೀಮತಿ ಇಂದಿರಾಗಾಂಧಿಯವರ ಸಂಚಿನ 
ಪಯತ್ನವಾಗಿದೆ. ಕೇಂದ್ರ ಸರ್ಕಾರವನ್ನು ಅಭದ್ರಗೊಳಿಸುವ ಮೂಲಭೂತ ವಾದ ತಂತ್ರ. 


ಶ್ರೀ ಅಬ್ದುಲ್‌ ನಜೀರ್‌ ಸಾಬ್‌ :- ನಾವು ಮಾಡುವುದು ಪ್ರತಿಯೊಂದು ಸಂಚು 
ಎಂಬುದಾಗಿ ಮಾನ್ಯ ಸದಸ್ನ ಸರಿಗೆ ತಿಳಿಯುತ್ತದೆ. ನಮಗೆ ಆ ರೀತಿಯ ಸಂಚು ಬರುವುದಿಲ್ಲ. ನೀವು 


ಏನೂ ಸಂಚು ಮಾಡುತ್ತೀ 9 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಇಂತಹ ಮಹತ್ತರವಾದ ವಿಚಾರಗಳನ್ನು 
ಪ್ರಸ್ತಾಪ ಮಾಡುವುದಕ್ಕೆ ದೆಹಲಿಗೆ ನಮ್ಮ ಮುಖ್ಯ ಮಂತ್ರಿಗಳು ಹೋಗಿದ್ದಾಗ ಪಧಾನ ಮಂತ್ರಿಗಳನ್ನು 
ಭೇಟಿ ಮಾಡಲಿಲ್ಲ. ಅದನ್ನು ಬಿಟ್ಟು, ನಿಮ್ಮನ್ನು ಹಾಗೂ ಕೈಗಾರಿಕಾ ಸಚಿವರು ಕರೆದುಕೊಂಡು 


ಅವರ ಪಕ್ಷದ ಅಧ್ಯಕ್ಷರಾಗಿರುವಂತಹ ಚಂದ್ರಶೇವಿರ್‌ರವರನ್ನು ಭೇಟಿ ಮಾಡಲು ಕೊಚ್ಚಿನ್‌ಗೆ 


ಹೋದರು. ಅಲ್ಲಿಂದ ಜನತಾ ಪಕ್ಷದ ನಾಯಕರಾದಂತಹ ಶ್ರೀಮಾನ್‌ ಮುರಾರ್ಜಿ 
ದೇಸಾಯಿಯವರನ್ನು ನೋಡಲು ಬಾಂಬೆಗೆ ಹೋದರು. ರಾಜ್ಯದ ಹಿತವನ್ನು ಬಯಸಿದಂತಹವರು 
ಪಧಾನ ಮಂತ್ರಿಗಳ ಜೊತೆ ಇದರ ಬಗ್ಗೆ ಮಾತನಾಡಬೇಕಿತ್ತು. ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ 
ಜೆಲ್ರೆಗಳಲ್ಲಿ ಭೀಕರ ಬರಗಾಲ ಪರಿಸ್ಥಿತಿ ಇರುವಾಗ ಕೇಂದ್ರದಿಂದ ನ ನಮಗೆ ಹಣಕಾಸಿನ ಸಹಾಯವನ್ನು 
ತೆಗೆದುಕೊಳುವುದು, ಅಥವಾ ವಿಜಯನ ನಗರ ಉಕ್ಕಿನ ಕಾರ್ಲಾನೆಯನ್ನು ನಮ್ಮ ರಾಜ್ಯಕ್ಕೆ ತರುವಂತಹ 


ದುಕೊಂಡು ಪ್ರಧಾನ ಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ದಕ್ಷಿಣ 


ಸಂಸದೀಯ ಪಟು 143 


ಮತ್ತು ರಾಜ್ಯಗಳು ಪರಸ್ತರ ಸಾಮರಸ್ಯ ಮನೋಭಾವದಿಂದ ಇರಬೇಕು. ಆ ರೀತಿ ಇದ್ದರೆ ಮಾತ್ರ 


ರಾಜ್ಯದ ಪಾಗೂ ರಾಷ್ಟದ ಏಳಿಗೆಗಾಗಿ ಎಂದು ರಾಜ್ಯದ ಜನತೆಯ ಪರವಾಗಿ ಈ ಮಾಕನ್ನು 


ಹೇಳಬೇಕಾಗುತ್ತದೆ. ಇವತ್ತು ಕೇಂದ್ರ ಬಲಿಷ್ಠವಾಗಿದ್ದರೆ ರಾಜ್ಯಗಳು ಭಲಿಷ್ಠವಾಗಿರುತ್ತವೆ. The State 
is in no way stronger... to the Country. ಇವತ್ತು ರಾಷ್ಟ ಭಲಿಷ್ಠವಾಗಿದ್ದರೆ ರಾಜ್ಯಗಳು 
ಭದವಾಗಿರುತ್ತವೆ. ಇದನ್ನು ಬಿಟ್ಟು ಕೇ೦ದ್ರ ಮತ್ತು ರಾಜ್ಯಗಳ ಮಧ್ಯೆ ವೈಮನಸ್ಸನ್ನು ಬೆಳೆಸುವುದರಿಂದ 
ಮೂಲ ಸಮಸ್ಯೆ ಹರಿಯುವುದಿಲ್ಲ. ಆ ರೀತಿಯ ಕೆಲಸವನ್ನು ಇನ್ನು ಮುಂದಾದರೂ 
ಮಾಡಬಾರದೆಂದು ಸಲಹೆ ಮಾಡುತ್ತೇನೆ. ಒಟ್ಟಿನ್ನಲಿ ಈಗ ತಂದಿರತಕ್ಕಂತಹ ಬಡ್ಡೆಟ್‌ 
ಪ್ರಗತದಾಯಕವಾದ ಬಡ್ಜೆಟ್‌ ಅಲ್ಲ. ಸಮಗ್ರ ಆಡಳಿತವನ್ನು ತರತಕ್ಕಂತಹ ಬಡ್ಜೆಟ್‌ ಅಲ್ಲ. 
ಕರ್ನಾಟಕದಲ್ಲಿರತಕ್ಕಂತಹ ದೀಸದಲಿತರಿಗೆ ಬಗ್ಗೆ ಕಳಕಳಿ ಇರತಕ್ಕಂತಹ ಬಡ್ಜೆಟ್‌ ಅಲ್ಲ, ವಿಶೇಷವಾಗಿ 
ಹರಿಜನ-ಗಿರಿಜನರ ಪ್ರಗತಿಯ ಬಗ್ಗೆ ಕ್ರಾಂತಿಕರವಾದ ಒಂದು ಬದಲಾವಣೆಯನ್ನು ಹಾಗೂ ಸುಧಾರಣೆ 
ಮಾಡುವುದಕ್ಕೆ ಪಯತ್ನ ಪಟ್ಟಿಲ್ಲ. ನಿನ್ನೆ ನಾನು ಭಾಷಣ ಮಾಡುತ್ತಾ ಒಂದು ಮಾತನ್ನು ಹೇಳಿದ್ದೆ. 18 
ಲಕ್ಷ ಜನಸಂಖ್ಯೆ ಇರತಕ್ಕಂತಹ ಬೆಂಗಳೂರು ನಗರದಲ್ಲಿ ಕೊಳಚೆ ಪ್ರದೇಶದಲ್ಲಿ ವಾಸ 
ಮಾಡತಕ್ಕಂತಹವರು 8 ಲಕ್ಷ ಜನರಿದ್ದಾರೆ. ಅವರ ಪ್ರಗತಿಯ ಬಗ್ಗೆ ಯಾವುದೇ ರೀತಿಯ 
ಕಾರ್ಯಕ್ರಮವನ್ನು ಹಾಕಿಕೊಂಡಿಲ್ಲ. ಆ ಜನರ ಉನತಿಗಾಗಿ ನ್ಯಾಯಾಲಯದಲ್ಲಿ ಒಂದು 
ರೂಪಾಯಿಯನ್ನಾದರೂ ಇಟ್ಟಿಲ್ಲ. ಸರ್ಕಾರ ಅಸ್ತಿತ್ವವನ್ನು ತೆಗೆದುಕೊಂಡು ಆರಂಭದಲ್ಲೇ ಆ ಜನರನ್ನು 
ಕೈಬಿಟ್ಟಿದ್ದೀರಿ. ಒಟ್ಟಿನಲ್ಲಿ ಈ ಬಡ್ಜೆಟ್‌ ಪಗತಿಪರವಾದ ಬಡ್ಜೆಟ್‌ ಅಲ್ಲ. ಪತಿಗಾಮಿಗಳ ಬಡ್ಡೆಟ್‌. ಬಡವರ 
ವಿರೋಧಿ ಬಡ್ಗೆಟ್‌. ರಾಜ್ಯ ಮತ್ತು ಕೇಂದ್ರದ ನಡುವರೆ ವೈಮಸ್ಸನ್ನು ಪಶಿಬಿಂಬಿಸುವಂತಹ ಬಡ್ಜೆಟ್‌. 


ಶ್ರೀ ಅಬ್ದುಲ್‌ ನಜೀರ್‌ ಸಾಬ್‌ :- ಏಕೆ ವೈಮನಸ್ಸು ಅಂತ ಹೇಳುತ್ತೀರಿ? ಕೇಂದ್ರ 
ಮತ್ತು ರಾಜ್ಯಗಳ ಬಗ್ಗೆ ಮಾತನಾಡುವವರು, ಇವತ್ತು ಅಸ್ಥಾಮಿನಲ್ಲಿ ಏನಾಗಿದೆ. ಈ ರೀತಿಯ 
ಆಹಂಕಾರಿಯಾಗಿ ಮಾತನಾಡಿ ಆ ರಾಜ್ಯದಲ್ಲಿ ದಂಗೆ ಎದ್ದಿದೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಅಸ್ನಾಮ್‌ ಮತ್ತು ಪಂಜಾಬಿನ ಪರಿಸ್ಥಿತಿಯೇ 
ಈ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡಿದಂತಹ ಬಡ್ಜೆಟ್‌ ಅಲ್ಲ. 
ಪ್ರತಿಗಾಮಿಗಳ ಬಡ್ಜೆಟ್‌ ಬಂಡವಾಳ ಷಾಹಿಗಳ ಬಡ್ಜೆಟ್‌ ಎಂಬುದಾಗಿ ಹೇಳುತ್ತಾ ಇಷ್ಟು ಸರ್ವಕಾಲ 
ಮಾತನಾಡಲು ಅವಕಾಶವನ್ನು ಮಾಡಿಕೊಟ್ಟದ್ದಕಾಗಿ ತಮ್ಮನ್ನು ವಂದಿಸಿ ನನ್ನ ಮಾಶುಗಳನ್ನು 
ಮುಗಿಸುತ್ತೇನೆ. 


144 ಟ.ಎನ್‌. ನರಸಿಂಹಮೂರ್ತಿ 


ಬರಗಾಲ ಪರಿಸ್ಥಿತಿ 
(ಏಪ್ರಿಲ್‌ 2. 1983) 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ (ವಿಧಾನ ಸಭಾ ಕ್ಷೇತ್ರ) :- ಸನ್ಮಾನ್ಯ ಅಧ್ಯಕ್ಷ 


ಈ 
ಸುಮಾರು ಮೂರುವರೆ ಗಂಟೆಗಳ ಕಾಲದಿಂದಲೂ ನಮ್ಮ ರಾಜ್ಯದಲ್ಲಿ ಅತ್ಯಂತ ಶೀವ್ರವಾದಂತಹ 
ಈ [2 [5 


[3 
[e 
ಫೆ 
( 
€l 
[6 
ಅ 
(eo 
51 
[4 
kL 
fart 
th 
En 
pe 
9] 
dl 
|G 
£l 
<) 
CL 
tl 
L 
[x4 
a 
[5 
೧ 
) 
ಫೆ 
\ 
3) 
O 
[CR 
[el 


ಇರತಕ್ಷಂತಹ ಸದಸ್ಥರು ಬಹಳ ತೀವ್ರ ರೀತಿಯ ನಮ್ಮ ಭಾಷಣದಲ್ಲಿ ಉಪಯುಕ್ಕ್ತವಾದಂತಹ 
[3 ಸ: 7 

ಸಲಹೆಗಳನ್ನು ಈಗಾಗಲೇ ನೀಡಿದ್ದಾರೆ. ಈ ಚರ್ಚೆಗಾದರೂ ಅವಕಾಶ ಹೇಗೆ ಬಂತೆಂದರೆ ರಾಜ್ಯ 

ಸರ್ಕಾರದ ವತಿಯಿಂದ ಸಚಿವರು ಹೇಳಿಕೆಯನ್ನು ನೀಡಿದ ಮೇಲೆ ತಾವು ಇಂತಹ ಒಂದು 


ವಿಚಾರವೇನೆಂದರೆ, ಸಾಮಾನವಾಗಿ ಸಜಿವರು ಮಾಡಿರತಕ್ಕಂತಹ ಸಮಯದಲ್ಲಿ ಇದು ಯಾಃ 
ಇಲಾಖೆಗೆ ಸಂಬಂಧಪಟ್ಟಿದೆಯೋ ಆ ಇಲಾಖೆಯ ಸಜಿವರು ಹೇಳಿಕೆಯನ್ನು ಮಾಡುತ್ತಿದ್ದರು. 
ಆದರೆ ಈ ಒಂದು ಹೇಳಿಕೆಯನ್ನು ಯಾವ ಐಲಾಖೆಯ ಸಚಿವರು ಹೇಳಿಕೆಯನ್ನು ಮಾಡಿದ್ದಾರೆ? 
ದಯಮಾಡಿ ಅದಕ್ಕೆ ಸ್ಪಷ್ಟೀಕರಣ ಹೇಳಬೇಕು. ಏಕೆಂದರೆ ಆ ಸ್ಪಷ್ಟೀಕರಣ ಇಲ್ಲಿ ಇಲ್ಲ. ಯಾಃ 


1 
ಸಜಿವರು ಹೇಳಿಕೆಯನ್ನು ಮಾಡಿದ್ದಾರಾ ಎಂಬುದು ಇದರಲ್ಲಿ ಇಲ್ಲ. ಮೂಲಭೂತವಾಗಿ ಸಂಬಂಧಪಟ್ಟ 


pe ಗಾ ಲ, — pe) ಮ 
ಬಫ್ಲವ ಇರುವಂತಹ ವಾತಾವರಣದಲ್ಲಿ ಇಂತಹ ಒಂದು ಹೇಳಿಕೆಯನ್ನು ಸರ್ಕಾರದವರು ಮಾಡಿದ್ದಾರೆ. 
ಸ್ಥೆ 


ಹಾವ ರೀತಿ ಇತ್ನೆಂದು ಹೇಳಿದರೆ, ಸಂಬಂಧಪಟ್ಟಂತಹ ಸಚಿವರು 


CRN pe 
ir ಮಿ pe - 2 ಮೊಲಾ p ಬಿ ನ) 
ಹೊಣೆಗಾರಿಕೆಯನ್ನು ಹೊತ್ತಂತಹ ಸಚಿವರೇ ಹೇಳಿಕೆಯನ್ನು ಮಾಡುತ್ತಿದ್ದರು. ಇದರಲ್ಲಿ ಎಲ್ಲಿಯಾದರೂ 


ಯಾವ ಇಲಾಖೆಯಿಂದ ಅಥವಾ ಯಾವ ಸಚಿವರು ಹೇಳಿಕೆಯನ್ನು ಮಾಡಿದ್ದಾರೆಂಬುದೂ ಆ 


ನಿನ್ನೆಯ ದಿವಸವೇ ಈ ಸಭೆಯ ಕಾರ್ಯಕಲಾಪಗಳು ಮುಗಿಯಬೇಕಾಗಿತ್ತು. 
ವಿಶೆಷವಾದ ವಿಷಯವನ್ನು ಸದಸರು ಚರ್ಚೆ ಮಾಡತಕ್ಕಂತಹ ಉದೇಶದಿಂದ ಠಾವು ಏನು ಈ 


8 2 [3 ಜ 
pe ಬೋ ್‌: ಪಂಪೆ ಎ [) 
ರಾಜ್ಯದ ಹಿತವನ್ನು ಕಾಪಾಡುವ ಉದ್ದೇಶದಿಂದ ಇಂತಹ ಚರ್ಚೆಗೆ ಅವಕಾಶ ಮಾಡಿಕೂಟ್ಟಿದ್ದೀರಿ, 
- Me ಟಿ 
pS SS) Ko) ನೌ - pa) ಮ 
ನಡೆದಂತಹ ಚರ್ಚೆಯಲ್ಲ ಮೂಲಭೂತವಾಗಿ ಪ್ರಸ್ಥಾಪ ಮಾಡುವಾಗ ಸಭಾ ನಾಯಕರು 


ಸಂಸದೀಯ ಪಟು 145 


ಣಿ px) 
ಸಚಿವರಲ್ಲಿ ಇಲ್ಲಿ ಇಷ್ಟೊಂದು ಕಡಿಮೆ ವ ಹಾಜರಿ A ನೋಡಿದರೆ, ರಾಜ್ಟ ಜದಲ್ಲಿರುವ 
ಅತ್ವಂತ ಭೀಕರ ಬರಗಾಲದ ಬಗ್ಗೆ ಸರ್ಕಾರಕ್ಕಿರುವ ಕಾತುರತೆ, ಕಳಕಳಿ ಏನು ಎಂಬುದು ಇದರಿಂದ 


ನಮಗೆ ಅರ್ಥವಾಗುತ್ತದೆ. 


ತೀ ಕೆ.ಎನ್‌. ನಾಗೇಗೌಡ :- ಈ ತರಹ ಸದನವನ್ನು ನಡೆಸುವುದು ಸೂಕ್ತ ಅಂತ 
ಹೇಳಿದರೆ ನಾನು ಒಪ್ಪಿಕೊಳ್ಳುತ್ತೇನೆ. ತಾವು ಸರಿ ಅಂತ ಹೇಳಿ ಬಿಡಿ. ಎಷ್ಟು ಸಮಯ ಬೇಕಾದರೂ 


w 


ತುಕೊಳ್ಳುತ್ತೇನೆ. ಮಂತ್ರಿಗಳಿಗೆ ಎಷ್ಟು ಆಸಕ್ತಿ ಐದೆ ಎಂಬುದು ತಮಗೆ ತೃಪ್ತಿ ನೀಡಿದರೆ ನಾವು 


Ke 


a 
4 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಸಭೆಯಲ್ಲಿರಬೇಕು. ಇರತಕ್ಕಂತಹ ವ್ಯವಸ್ಥೆ ಇಲ್ಲ. 

ಬರಗಾಲ ಪರಿಸ್ಥಿಶಿಯ ಬಗ್ಗೆ ಸಮಗ್ರವಾಗಿ, ಅಮೂಲಾಗ್ರವಾಗಿ ಚರ್ಚೆ ಮಾಡತಕ್ಕಂತಹ ಕಾಲದಲ್ಲಿ 
ಸಚಿವರಿಗೆ ಎಷ್ಟು ಆಸಕ್ತಿ ಐದೆ ಎಂಬುದನ್ನು ತಮ್ಮ ಮುಖೇನ ಈ ದೇಶದ ಜನಗ ಗೆ ನೀಡುತ್ತಿದ್ದೇನೆ. 
ರ್ದುದೈೆ ವ ಈ ಬರಗಾಲ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಶತಮಾನಗಳಿಂದಲೂ ಬರುತ್ತಿದೆ. Indian 
SES isa gambling of monsoon. ಮಳೆರಾಯನ ಕೃಪಾ ಕಟಾಕ್ಷಕ್ಕೆ ಎಂದೆಂದಿಗೂ 
ಕಾದು ಕುಳಿಶಿರತಕ್ಕಂತಹ ಈ ರೈಶಾಖಿ ಸಮಾಜದಲ್ಲಿ ಮಳೆ ಬಂದಿರತಕ್ಕಂತಹದ್ದು, ಮುಂಗಾರು 
ಮಳೆ, ಹಿಂಗಾರು ಮಳೆ ಬಾರದಿದ್ದುದರಿಂದ ಬಂದಿರುವಂತಹ ಬರಗಾಲ ಪರಿಸ್ಥಿತಿಯ ಬಗ್ಗೆ ನಾವು 
ರ್ಚೆ ಮಾಡುತ್ತಿದ್ದೇವೆ. ಕಳೆದ ಸಾರಿ ಮಳೆ ಬರಲಿಲ್ಲ. ಇಂತಹ ಬರಗಾಲ ಪರಿಸ್ಥಿಶಿಯನು ್ನಿ ಎದುರಿಸತಕ್ಕ 
ಪರಿಸ್ಥಿತಿಯಲ್ಲಿ ಈ ಸರ್ಕಾರಕ್ಕೆ ಏನು ಸಲಹೆ ಮಾಡುತ್ತಿದ್ದೇನೆಂದರೆ. ಇಂತಹ ಒಂದು ಬೀಕರವಾದ 
ವಿಷಯವನ್ನು ಚರ್ಜೆ ಮಾಡತಕ್ಕಂತಹ ಕಾಲದಲ್ಲಿ ಇವತ್ತಿನ ಪ್ರಸ್ಥುತ ಸರ್ಕಾರ ಹಿಂದೆ ಇದ್ದಂತಹ 
ಸರ್ಕಾರ ಏನು ಮಾಡಲಿಲ್ಲವೆಂದು ಹೆ ಹೇಳಿ ರಾಜಕೀಯ ಲಾಭವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ 
ನಾವ ಎಲ್ಲವನ್ನೂ ಮಾಡುತ್ತೇವೆ, ಎಂಬುದಾಗಿ ಮಾಡುತ್ತಿರತಕ್ಕುತಹ ಪ್ರಚಾರ ಏನಿದೆ, ಐದು ರಾಜಕೀಯ 
ಲಾಭವನ್ನು ಪಡೆಯಶಕ್ಕಂತಹ ವಿಷಯಕ್ಕೆ ಹೋಗುವುದಾದರೆ ಇದರಿಂದ ಯಾರಿಗೂ ಕ್ಷೇಮ ಇಲ್ಲ 
ಎನ್ನುವ ಮಾತನ್ನು ಹೇಳುತ್ತೇನೆ. ಹಿಂದೆ ಇದ್ದಂತಹ ಸರ್ಕಾರ ಎಷ್ಟು ಮಾಡಿದೆ ಎಂಬುದರ ಕಡೆಗೆ 
ಗಮನ ಹರಿಸುವುದಾದರೆ, ನಾವು ಬಹಳ ಮಟ್ಟಿಗೆ ಹೇಳಿದ ಮಾತಿನಂತೆ ಪ್ರಾಮಾಣಿಕವಾದ ಪಯತ್ನ 
ಮಾಡಿದ್ದೇವೆ. ಗಾಮಾಂತರ ಪ್ರದೇಶದಲ್ಲಿರತಕ್ಕಂತಹ ಜಸತೆಯ ಸಂಕಷ್ಟಗಳನ್ನು ನಿವಾರಣೆ ಮಾಡುವುದಕ್ಕೆ 
ದೀನದಲಿತರ ಸಮಸ್ಥೆಯನ್ನು ನಿವಾರಣೆ ಮಾಡುವುದಕ್ಕೆ ಪಲವಾರು ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ 
ಮಾಡಿದ್ದೇವೆ. ಆದ್ದರಿಂದ ಇವತ್ತು ಇರಶಕ್ಕಂತಹ ಸರ್ಕಾರ ಹಿಂದೆ ಇದ್ದಂಶಹ ಸರ್ಕಾರ ಏನೂ 
ಮಾಡಿಲ್ಲ. ಎಂಬುದಾಗಿ ಪ್ರಚಾರ ಮಾಡುವುದು ಸರಿಯಲ್ಲ ಎಂಬುದಾಗಿ ಹೇಳುತ್ತೇನೆ. ಈ ಸಭೆಯಲ್ಲಿ 
ಸಭಾ ನಾಯಕರು ಶುಕ್ರವಾರ ಹೇಳಿಕೆಯನ್ನು ಮಾಡತಕ್ಕಂತಹ ಕಾಲದಲ್ಲಿ ದಕ್ಷಿಣ ಕನ್ನಡ ಜೀ 


ಉತ್ತರ ಕನ್ನಡ ಜಿಲ್ಲೆ ಕೊಡಗು ಜಿಲ್ಲೆಯನ್ನು ಬಿಟ್ಟರೆ ಉಳಿದ 16 ಜಿಲ್ಲೆಗಳ ಬಗ್ಗೆ ಸರ್ಕಾರ ಏನೊಂದು 


ಲ 


ನರಸಿಂಹಮೂರ್ತಿ 


ಟೆ.ಎನ್‌. 


146 


ಇದರ 


ಗಳಲ್ಲಿ 


3 
ಇ 


ಗಾಂ ಜೆ 


ರ 


ನ 
(0) 


ಗಿದೆ. ಏಕೆಂ 


ಗಳು ಎಂಬುದಾಗಿ ವರದಿಯನ್ನು 


[oe 


Na 


ವು ಇಲ್ಲವಾಗಿದೆ. ಒಂದು ವೇಳೆ ಜನ 


ಗೆ 


ಈವೊತ್ತು ದನಗಳಿ 


ನಾದರೂ ಖು ಚನೆ 


ರುಗಳ 
ಅಥವಾ ಅದರ ಬಗೆ ಪೂರ್ವಭಾವಿಯಾಗಿ ಏನಾ 


pS 
WNT 


po 


ಮ 


೦ದು ಕೇಳಿಯಾದರೂ ಮಾಡಿಸಿ 
ಸೂರು ಜಿಲ್ಲೆಯ 


RN 


ಊಟ! 


ಗಿ ರಿಲೀಸ್‌ ಮಾಡಿಧೀದಿ? 


| pe 


[a 


[A] 


ಡಿದೀರಾ? ಈ ಒಂದು ವರದಿಯ 
ರು ವರ್ಷಗಳಿಂದಲೂ ಹೀಗೆಯೇ ನಡೆದುಕೊಂಡು ಬರು 


kK 


[() 


p 


ಮಾ 


ಬಗೆ ಏ 
[A] 


py 
~ 


ಸರಿಯಲ್ಲ. ಹಿಂದಿ 


ವುದು 


pr) 


ಗೆ ಹೀಗೆ ಅಂತ ಹೇ 


ಗಲಿ, ಈಗ ಇರತಕ್ಕಂಥಾ ಸರ್ಕಾರವೇ ಆಗಲಿ ಆಥವಾ ವ 


Ne] 


pe 
¢ 
(sp 


೧ ಮಾಡಲಿಲ್ಲ, 


pe) 
Ns 


ರತಕ್ಕಂಥಾ 


ಸಲಿ ಈ ಬರಗಾಲದ ಬಗ್ಗೆ ಒಂದು ಖಾಯಂ 


ಬ೦ದ ಬ 


po 


ಸರ್ಕಾರವೇ 


[a 


ರ ನಡೆ 


ಸರ್ಕಾರವೇ ಆಗಲಿ, ಯಾ 


ಕ ಅರಣ್ಣ ಸಂಪ 


ಸಂಸದೀಯ ಪಟು 147 


ಸಾಕಷ್ಟು ಮಳೆ ಆಗಿಲ್ಲಾ ಎಂದು ಹೇಳುತ್ತಿದ್ದಾರೆ. ಈ ಒಂದು ಕೂಗನ್ನು ಯಾರೂ ಮರೆಯುವ 

ಹಾಗಿಲ್ಲ. ಆದುದರಿಂದ ನಾನು ಹೇಳುವುದೇನೆಂದರೆ ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರ 
ಸರ್ಕಾರಕ್ಕೆ ಒತ್ತಾಯ ತಂದು ಹೆಚ್ಚು ಹೆಚ್ಚಾಗಿ ಅರಣಣ್ಕಿ ಸಂಪತ್ತನ್ನು ಬೆಳೆಸುವುದಕ್ಕೆ ತಕ್ಕ ಕಾರ್ಯಕ್ರಮಗಳನ್ನು 
ತೆಗೆದುಕೊಳ್ಳಬೇಕು ಎ೦ದು ಹೇಳುತ್ತೇನೆ. ನಮ್ಮ ರಾಜ್ಯದಲ್ಲಿ ಅರಣ್ಯ ನಾಶವಾಗದೇ ಇರುವ ಹಾಗೆ 
ಮನಸ್ಸು ಮಾಡಬೇಕು. ಈಗ ಪ್ರಧಾನವಾಗಿ ಅರಣ್ಯ ಸಂಪತ್ತನ್ನು ಒಂದು ಸೌದೆಗೆ ಏನು 
ಉಪಯೋಗಿಸುತ್ತಾರೆ ಆ ಒಂದು ಪವೃತ್ತಿಯನ್ನು ತಡೆಗಟ್ಟಿ ಅರಣ್ಯದ ರಕ್ಷಣೆಗೆ ಗಮನ ಕೊಡಬೇಕು. 
ಈ ಬರಗಾಲದ ಬಗ್ಗೆ ಖಾಯಂ ಪರಿಹಾರವನ್ನು ತೆಗೆದುಕೊಳ್ಳುವುದರ ಒಂದು ಹಿನ್ನೆಲೆಯಲ್ಲಿ ಈ 
ಒಂದು ಸಲಹೆ ಮಾಡುತ್ತೇನೆ. ಅಲ್ಲದೆ ಈ ಬಗ್ಗೆ ಒತ್ತಾಯವನ್ನೂ ಕೂಡ ಮಾಡುತ್ತೇನೆ. 


ಇನ್ನು ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ನದಿಗಳು ಇವೆ. ಕಾವೇರಿ, ಕೃಷ್ಣಾ, ನೇತ್ರಾವತಿ, 
ಇನ್ನೂ ಅನೇಕ ದೊಡ್ಡ ದೊಡ್ಡ ನದಿಗಳು ಇವೆ. ಈ ಬಗ್ಗೆ ನನ್ನ ಒ೦ದು ಸಲಹೆ ಏನೆಂದರೆ, ಎಲ್ಲೆಲ್ಲಿ 
ಬಂಜರು ಭೂಮಿ ಇವೆಯೋ, ಎಲ್ಲಿ ನೀರಾವರಿ ಸೌಕರ್ಯ ಇರುವುದಿಲ್ಲವೋ ನಾನ್‌ ಇರಿಗೇಟೆಡ್‌ 
ಏರಿಯಸ್‌ ಕಡೆ ಆಧ್ಯತೆ ಕೊಟ್ಟು ಅಲ್ಲಿಗೆ ನೀರಿನ ಸೌಕರ್ಯವನ್ನು ಮಾಡಿಕೊಟ್ಟರೆ ಜನಗಳ ಸಂಕಷ್ಟ 
ಪರಿಹಾರವಾಗುತ್ತದೆ ಅನ್ನುವ ಮಾಠನ್ನು ಹೇಳುತ್ತೇನೆ. 

ಇನ್ನು ನಮ್ಮಲ್ಲಿ ಅನೇಕ ದೊಡ್ಡ ದೊಡ್ಡ ಯೋಜನೆಗಳು ಇವೆ. ತಮಗೆ ಹೇಳಬೇಕಾದರೆ 
ಕಾವೇರಿ ಯೋಜನೆ ಇನ್ನೂ ಪೂರ್ಣವಾಗಿಲ್ಲ. ಹಾಗೆಯೇ ಹೇಮಾವತಿ ಯೋಜನೆ, ಅಪ್ಪರ್‌ ಕೃಷ್ಣಾ 
ಯೋಜನೆ, ತುಂಗಭದ್ರಾ ಯೋಜನೆ, ಮುಂತಾದವುಗಳ ಯೋಜನೆಗಳು ತಾವು ತೆಗೆದುಕೊಂಡಿದ್ದೀರಾ. 
ದಯಮಾಡಿ ಈ ಯೋಜನೆಗಳನ್ನು ತಡಮಾಡಬೇಡಿ ಎಂದು ಹೇಳುತ್ತೇನೆ. ತಾವು ಹೇಳಬಹುದು 
35 ವರ್ಷಗಳಿಂದಲೂ ನಿಮ್ಮ ಸರ್ಕಾರವೇ ಇತ್ತು ನೀವು ಏತಕ್ಕೆ ಮಾಡಲಿಲ್ಲ ಎಂದು. ನಮ್ಮ ಸರ್ಕಾರವೇ 
ಇರಲಿ, ಯಾರೇ ಸರ್ಕಾರ ಇರಲಿ ಅನ್‌ಗೋಯಿಂಗ್‌ ಪ್ರಾಜೆಕ್ಟ್ಸ್‌ ಏನು ಇದೆ. ಅದನ್ನು ಪೂರೈಸುವ 
ಹಾಗೆ ಮಾಡಿ. ಈಗ ಕೃಷ್ಣಾ ಪ್ರಾಜೆಕ್ಸ್‌ಗೆ ಯಾವ ರೀತಿಯಾಗಿ ವಿಶ್ವಬ್ಯಾಂಕ್‌ನಿಂದ ನೆರವು ಪಡೆದು 
ಮಾಡುತ್ತೀರೋ ಅದೇ ರೀತಿಯಾಗಿ ಯಾವುದೇ ರೂಪದಲ್ಲಿಯಾಗಲಿ ಷಣವನ್ನು ಪಡೆದು 
ನಮ್ಮಲ್ಲಿರುವ ಜಲಾಶಯಗಳ ಕೆಲಸಗಳನ್ನು ಪೂರೈಸುವ ಹಾಗೆ ಮಾಡಿ. ಜನತೆಗೆ ಅದರ ಫಲ 
ಆದಷ್ಟು ಬೇಗ ಸಿಗುವಂತೆ ಮಾಡಬೇಕು ಎಂದು ಸಲಹೆ ಮಾಡುತ್ತೇನೆ. 


ಈಗ ಜನಗಳಿಗೆ ಮುಂದಿನ 10 ವರ್ಷಕ್ಕಾಗುವಷ್ಟು ಆಹಾರ ಧಾನ್ಯಗಳನ್ನು ಸಂಗ್ರಹಣೆ 
ಮಾಡುವುದಕ್ಕೆ ಫುಡ್‌ ಕಾಪೋರೇಷನ್‌ ಆಫ್‌ ಇಂಡಿಯಾದವರು ಯಾವ ರೀತಿಯಾಗಿ 
ಉಗ್ರಾಣಗಳನ್ನು ಕಟ್ಟಿ ಒಂದು ವ್ಯವಸ್ಥೆ ಮಾಡಿದ್ದಾರೋ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ 
ರಾಜ್ಯದ ಫುಡ್‌ ಕಾರ್ಪೋರೇಷನ್‌ ನವರು ದನಕರುಗಳ ಮೇವುಗಳನ್ನು ಸಂಗ್ರಹಣೆ ಮಾಡುವುದಕ್ಕೆ 
ತಕ್ಕ ಉಗ್ರಾಣಗಳನ್ನು ಕಟ್ಟಬೇಕೆಂದು ಸಲಹೆ ಮಾಡುತ್ತೇನೆ. ಹಾಗೆ ಸಂಗ್ರಹಣೆ ಮಾಡದೇ ಹೋದರೆ 
ಅಭಾವ ಪರಿಸ್ಥಿತಿ ಬಂದಾಗ ತುಂಬಾ ತೊಂದರೆಯಾಗುತ್ತದೆ. ಅದಕ್ಕೆ ಬೇಕಾದ ಆಹಾರ ವಸ್ತುಗಳನ್ನು 


pe 4 


ಟ.ಎನ್‌. ನರಸಿಂಹಮೂರ್ತಿ 


148 


HRLRSBESTESTTDET BG 
HOUSES ag Eyes 
( S ವಿ ¥ ಹ A ನೇ WS 
Pps HUBS Sg 
6 neh ಬ್ರ ¥ > 5 Bho DER DB SK 
DiS opty SS 
8 18 ಎ MR K 4) Fe] ಸಿ [Cc a: ಥಿ ೪ © RR yy 5) 1) 
Hg B RAEN p a 5 PAE GAD 
EDK f iBpgnRG SD 
Lop tgndd BPs 
1 ೫) ld x5 ey, A 4 D fags) ) sv 
f i [39] BH DBD ಜರ ಗ pe DD OWT aw OSC f ಣಗ 
£ si ಸ ನ) ಹ ; p 3} 
ASHES pdng Boll 
FUEGO Spebds Spl 
HERTS wg LN 
So SNC (3 ನ) 3 f ¥) ೫ ಲ Aw 
D4 © 3 0 @ kk 6% p) ಭ್ರ ಫೌ pe 
B A dan. FB: ಸ ಡ್‌ ') | pe He »p Bu 
OT TK © DB ೫ ೨೫ ಂ ಣ್‌ F? 5 04,0 
GERACE LARS BED 
VET pe! « BRD SN ಜನ ಹಿಔ 
ELS ENS DEES YES 
BEDRESEPSESgDS HS 
Se: [¥ [eX nB LI ¥ £52 If; 4 ps fF 6 «HD [eS ee B 
Bod REL estoy BS Fos 
© ap» I HH ೪ |: ERE <) 
Ep Gy UPDENS polis 
EVRA ಗ CN 
Abo 
ಲೆ [; (ನ % Kg ES BW pe 2 ಥ್ರ ಟು 4 Pe 
BS 4 SLB SHHY,, Bx Ep 
CN HB ಥಲ 
RHDRADGENREDLS DR No 
H B° « Bh AO ADA SEES SH 
4s 1 A 45 y) 2 ಜಂ [e 8B. 5 kD Je: Yo 
LSE ER EDGED Rha 
Be RN 3 ೫ 1 Ce f ಬ © 2 
BREST NEES BSL 
ay A PY Y | f sy | CR 
RUBLVHASENVSNASEDPSTE RENE 


pa 
(8) 


149 


ಯಾ 


a 


[S) 


(೮ ಈರಿ 


Red 


ಂದರಲ್ಲಿ ಕೇಂದ ಸರ್ಕಾರದ 


ಕ 


ಲಾದರೂ ಕೂ 


ಮೇ 


ಸಂಸದೀಯ ಪಟು 


ೀಲೆ ಈ ತರಹ ಶೀಟಿ 


ರ್ಕಾರದ 


re 


pa) 
ಲ 


ಪದದಿಂದ 


ನಿಷ 
N 
[8 


ಲದೆ 
ಕೇಂ 


[4 
ಯಿಂದ 


[ea 


£ಕು. 


ಮಿ 
[SN 


ಬೆ 
ಲತಹ ಜವಾಬಾರಿ ರಹಿ 


[ea 
[| 


ಈ ಒಂದು ವರ್ತ 


FX 
2 


ಈ 


ನಿಮ್ಮ 


ಎ ಈರಿ 


[ee 
ಹಿ ಮುಂದಾದರೂ ಕೂಡ 


ಯಿಂ 


—. 


ಮಿ 
[N) 


ks) 


ರಿ ವರ್ತ 
[a] 
ಬ 
WR 
pu) 


ವಾಗುತ್ತ 


€ ಎಂ. ರಘುಪತಿ :- 


ತಿ 


ರಬೇಕಾದರೆ ಕಷ 


[69 


0 


ಥಾದ್ದು, ಈ 


ವ 
ಅಕ್ಕಂ 


ಮಾಡಿರ 


ಕೇಂದ ಸರ್ಕಾರ ನಮಗೆ ಅಡಿ ಮಾಡುತ್ತಾ ಐದೆ ಎಂದು 


ವ 


ಪಾದನೆ 


೦ದು ಆ 


3 


ಮ 


[2 


ಆ 


3 


[a 


x ದ್ದು, 
ದ್ದು ಎಂದಿಗೂ ಸರಿಯಲ್ಲ 


ರೇಳಿರತಕ್ಕಂಥಾ 


[®] 
ಶೀ ಎಂ.ಸಿ. ಪೆರುಮಾಳ್‌ :- ತಮ ಭಾಷಣವನ್ನು 


ತಕ್ಕಂಥಾ 


150 ಟಿ.ಎನ್‌. ನರಸಿಂಹಮೂರ್ತಿ 


೬ ರ ೧ $ ಮ ಟಿ 
ತಾವು ಕೇಂದ್ರದ ಮೇಲೆ ಒಂದು ದೊಡ್ಡ ಯುದ್ಧವನ್ನೇ ಮಾಡುವುದಕ್ಕೆ ಹೋಗುತ್ತೀರಿ. 
ಶೀ ಎಂ.ಸಿ. ಹೆರುಮಾಳ್‌ :- ನಿನ್ನೆ ವಿಧಾನ ಪರಿಷತ್ತಿಗೆ ಚುನಾವಣೆ ನಡೆದಾಗ ದೊಡ್ಡ 
ಯುಧವಾಯಿತಲ್ಲಾ. 
[a [se 


(ಅಧ್ಯಕ್ಷರು ಪೀಠವನ್ನು ಅಲಂಕರಿಸಿದರು) 
ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಿಮ್ಮ ವಿಚಾರವೂ ಏನೂ ಅಂತ ನಾನು 
ತಿಳಿದುಕೆ ಮ ಅದನ್ನು ಈಗ ನಾನು ಪ್ರಸ್ತಾಪ ಮಾಡುವುದಕ್ಕೆ ಹೋಗುವುದಿಲ್ಲ. ಮಾನ್ಯ 
ಮುನೇಗೌಡರು ಹೇಳಿದ ಹಾಗೆ ನಮ್ಮ ರಾಜ್ಯದಲ್ಲಿ 100ಕ್ಕೆ 80ರಷ್ಟು ಜನ ಗ್ರಾಮಾಂತರ ಪ್ರದೇಶಗಳಲ್ಲಿ 


Na] 


ಹರಿಜನ-ಗಿರಿಜನರು ಇದ್ದಾರೆ. ಲ್ಲಿ ಅನೇಕ ಬಡವರು ಇದ್ದಾ 5, ಶಮಗೆ ಹೇಳಬೇಕಾದರೆ ನಾಮು 


ಇದರ ಬಗ್ಗೆ ನಾಲ್ಕು ಜನ ಷೆಡ್ಡೂಲ್ಲ್‌ ಟ್ರೈಬ್ಸ್‌ ಕ್ಯಾಸ್ತನವರು ಬಂದು ನನಗೆ ದೂರು 

ಕೊ್ಬರು. ಆದರೆ ಈಗ ಅಲ್ಲಿ ಒಂದೇ ಒಂದು ಭವಿಯ ತೆಗೆದಿದ್ದಾರೆ. ಇದರಲ್ಲಿಯೂ 
ಲಿ ಕಾಡು ಕುರುಬರು ಎಂದು ಇಲ್ಲಿಂದಲೂನೀ ರನ್ನು ತೆಗೆದುಕೊಳ್ಳುವುದಕೆ ಅವಕಾಶವಾಗಿಲ್ಲ. 
ಡಿಯುವ ನೀರನ್ನು ತೆಗೆದುಕೊಂಡು ಬರುವುದಕ್ಕೆ ಈ ಜನರು ಸುಮಾರು 3-4 ಮೈಲಿಗಳ 
ಮೂರ se ಇಂಥ ಸಮಾಜದಲ್ಲಿ, ಜಾತಿ ಉಪಜಾತಿಗಳ ಬಗ್ಗೆ ಚರ್ಚೆ ನಡೆದು 
ಜಾತೀಯತೆಯೇ ಹೆಚ್ಚಾಗಿ ಮುಂದುವರಿಯುವುದರಿಂದ ನಾನು ಈ ಸಂದರ್ಭದಲ್ಲಿ ಹರಿಜನರಿಗೆಂದೇ 
ಸರ್ಕಾರದವರು ಫತ್ನೇಕ ಭಾವಿಗಳನ್ನು ತೆಗೆದರೂ ಚಿಂತೆಯಿಲ್ಲ ಎ೦ದು ಹೇಳಿದರೆ ಅದು ತಪ್ಪಾಗಲಾರದು. 


ಿ 
ನಾವು ವರ್ಗರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂದು ಹೇಳುತ್ತಿರುವಾಗ 
ಜಾತ್ಯಾತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕೆಂದು ಹೇಳುತ್ತಿರುವಾಗ ನಡೆಯುತ್ತಿರುವುದು ಏನು 


[3 


್ಲಿ 
ತೀ ಕೆ. ಮುನೇಗೌಡ :- ತಮ್ಮ ಚರ್ಜೆಗೆ ಉತ್ತರ ಕೊಡುವವರು ಸಭಾನಾಯಕರು 
ಅವರು ಸಭೆಯಲ್ಲಿಲ್ಲ. ನೀವು ನಮ್ಮ ಮುಖಾಂತರ ಮಾತನಾಡಿದರೆ ನಿಮಗೆ ಉತ್ತರ ಹೇಗೆ ಸಿಕ್ಕುತ್ತದೆ? 


ತೀ ಕೆ.ಎನ್‌. ನಾಗೇಗೌಡ :- ಮಾನ್ಯ ಸಭಾನಾಯಕರು ಸಭೆಯಲ್ಲಿ ಇಂದು ಕೇವಲ 


ಸಂಸದೀಯ ಪಟು 151 


ಶೀ ಎಂ.ಸಿ. ಪೆರುಮಾಳ್‌ :- ಮಾನ್ಯ ಸದಸ್ಥರ ಚರ್ಚೆಗೆ ಉತ್ತರವನ್ನು ಕೊಡಬೇಕಾದರೆ 


ವಿ 
ಅವರು ಮಾಹಿತಿಯನ್ನು ಪಡೆಯಬೇಕಲ್ಲವೇ? 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ನಾವು ಜಾತ್ಯಾತೀತ ಸಮಾಜವನ್ನು ನಿರ್ಮಾಣ 
ಮಾಡಬೇಕು ಎನ್ನುವುದನ್ನು ಎಲ್ಲರೂ ಹೇಳುತ್ತಿದ್ದೇವೆ. ಆದರೆ ಇನ್ನೂ ನಮಗೆ ಈ ಜಾತೀಯತೆ 
ಪಿಡಗು ನಮನ್ನು ಕಾಡುತ್ತಿದೆ. ಜಾತೀವಾದಿಗಳಿಂದ ಸಮ್ಮ ಈ ಸಮಾಜ ಉಳಿಯುವುದಕ್ಕೆ 
ಸಾಧ್ಯವಾಗದಂತಾಗಿದೆ. ಆದ್ದರಿಂದ ನಾನು ಹೆ ಇವುಡೇನೆಂಡರ ಎಲ್ಲೆಲ್ಲಿ ಹರಿಜನ ಗಿರಿಜನರ 
ಕಾಲೋನಿಗಳು ಇವೆ. ಅಲ್ಲಿ ಒಂದೊಂದು ಬಾವಿಯನ್ನು ಬೋರ್‌ವೆಲ್‌ಗಳನ್ನು ಮಾಡತಕ್ಕ 
ಕಾರ್ಯವನ್ನು ಸರ್ಕಾರದವರು ಮಾಡಬೇಕು 


Nes} 


ಪ್ರಭಾವಿ ಜನರು ಇರುವ ಊರುಗಳಲ್ಲಿ ಬಾವಿಗಳು ಅಲ್ಲೊಂದು ಇಲ್ಲೊಂದು ಆಗಿವೆ. 


ಶ್ರೀ ಕೆ. ಮುನೇಗೌಡ :- ಸಾಮಾನ್ಯವಾದ ಊರುಗಳಲ್ಲಿಯೇ ಈ ಬಾವಿಗಳು ಆಗಿಲ್ಲ. 


(£1 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಆದ್ದರಿಂದ ಈ ಸರ್ಕಾರದವರು ನಮಗಿಂತಲೂ 
ಪಗತಿ ಪರರಾಗಿದ್ದೀರಿ ಎಂದ ನಾನು ತಿಳಿದಿದ್ದೇನೆ. ತಾವುಗಳು ಎಲ್ಲೆಲ್ಲಿ ಬಾವಿಗಳು ಇಲ್ಲ ಎಂದು 
ತಿಳಿದುಕೊಂಡು ಅಲ್ಲಲ್ಲಿ ಕುಡಿಯುವ ನೀರಿನ ಬಾವಿಗಳನ್ನು ಬೋರ್‌ಪೆಲ್‌ಗಳನ್ನು ಮಾಡುವುದರ 
ಮೂಲಕ ಈ ಜನರ ಕಲ್ಮಾಣವನ್ನು ಮಾಡಬೇಕೆಂದು ನಾನು ನಮ್ರವಾಗಿ ಸಲಹೆ ಮಾಡಬಯಸುತ್ತೇನೆ. 
ತೀ ವಿ.ಎಸ್‌. ಕೃಷ್ಣಅಯ್ಕರ್‌ :- ಸ್ವಾತಂತ್ಯ ಬಂದು ನಮಗೆ 355 ವರ್ಷಗಳಾದರೂ 
ಸಹ ತಾವು ಹರಿಜನ ಗಿರಿಜನರಿಗೋಸ್ಸರ ಪ್ರಶ್ನೇಕ ಕಾಲೋನಿ ಆಗಬೇಕೆಂದು ಹೇಳುವಂಥ ಸಲಹೆಯನ್ನು 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಈ ಜನರು ಆರ್ಥಿಕವಾಗಿ ಅಭಿವೃದ್ಧಿಯಾಗಬೇಕು 
ಇದ್ದಕೆ ಶಕ್ಕ ವ್ಯವಸ್ಥ ಸಮಾಜದಲ್ಲಿ ಆಗಬೇಕು ಎಂದು ನಾನು ಹೇಳುತ್ತೇನೆ. 
ತೀ ಕೆ. ಮುನ್ನೇಗೌಡ :- ಕಳೆದ ಮೂವತ್ತೈದು ವರ್ಷಗಳಿಂದಲೂ ಜಾತಿಯ ಭಾವನೆ 
€ಕು ಎಂದು ಹೇಳುತ್ತಾ ಬಂದಿದ್ದೇವೆ. ಆದರೆ ಇದಕ್ಕೆ ಬದಲಾಗಿ ಸಮಾಜದಲ್ಲಿ ಜಾತೀಯ 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಅಧ್ಯಕ್ಷರೇ, ಈ ದೇಶದಲ್ಲಿ ಸುಮಾರು 
ಜನ ಹರಿಜನರು ಇದ್ದು ಅವರಲ್ಲಿ ಇಂದು ಕೆಲವರು ನಮಗೆ ಸ್ಪಾತಂತ್ಯ ಬಂದು 35 
ಗಳಾದರೂ ಸಪ ಇನ್ನೂ ಎಂಜಲೂ ಎಲೆಯನ್ನು ಎತ್ತುವುದನ್ನು ನಾವು ನೋಡುತ್ತಿದೇವೆ. ಈ 
ಲವರು ಇವರನ್ನು ಸೇರಿಸುತ್ತಿಲ್ಲ ಎಂದು ಹೇಳಿದರೆ ನಾವು ಯಾವ ಸಮಾಜದಲ್ಲಿ 


fl 
Ka 0 
[0 


[oe 
[0 
a 
ಸ 
[e 
(3 
[3 


pe pe pe CE RE Ns J ವಿ pe) ವಮ: 
ಇರಜೆಣುು ಯಾರೊಂದಿಗೆ ಬೇರೆಯಬೇಕು ಎಂದು ಶಾವು ಯೋಚನೆ ಮಾಡಬೇಕು. ಇಂಥ 


ಟ.ಎನ್‌. ನರಸಿಂಹಮೂರ್ತಿ 


Ke 
[s] 


ಮಾ 
ಏನು ಕಾರ್ಯಕಮ ಇದೆಯೆಂದು ನಾನು 
ಭಿ 


pa) 
Ne) 
ಮ 
% 
\ 


RR 
[©) 5 
a8 


pe] 
Ke 
Ne 
ಲ 


pe 
ದಂಥ 
ವರನ್ನು 


ಡು 


ಥ 


[ey 


ANY NAV 
ಸಹ 
pp 


೮ 
[S) 


pe 
ದರೂ 
[2 
ಮೆ 


N 


ಮನು 
ಪ್ಲ 
ಮಲಂ 
ಗ ಎಷ್ಟು ಕಲಸವ 


[) 


ವಾಗಿ ಕೂಲಿಗಾರರು 


Rp) 


pe] 


NR 


ಮಗೆ ನಿ 


ರ 


ಗೂನ 


— 
[NV 


ಯವರು ನಿಮಗ ಬೆಂಬಲ 


ಕಾರದಲ್ಲಿ ಉಳಿಯು 


[a 
ಲ 


ಡೆಯಿಂದ 


= 
™ 


ರ ಬಗೆ ಯಾವ ಒಂದು ಪಗಶಿಪರ 


ಎಂದು ನಿಗಧಿ ಮಾಡಿ 


ಯಿಗಳು ಮಾತ್ರ ಸಾಮಾ 


— 
] 


[0 
[ತಕ 


೦ಥವರ 


ಐದು ರೂಪಾ 
2 
= 
ಕ? KF 


ದಿಂದ ಇವರಿಗೆ ಯಾವದೇ ಸರ್ಕಾರ ಬಂ 
[9 


ವ 

ನಿತ 
ಸ್‌ 
ಕಾ 


೯ವ 
[3] 


3ಗಲಿಲ ಏ 


pe 
eo 


[) 


©. 


ಕ್ಸ 


ರ 


ರಸಿಂಹಮೂರ್ತಿ 
ಧಿ 


pe 
[ು 
ರು 


ಗಿದೆ. ಈ ಸರ್ಕಾರ ಈ 
ವಾಗಿದೆ. ದು 


೪ 


ಭ 


ನ; 


ಬ 
ಪ್ನು 
ಮ 


pe 


[9] 


ಎ 


po 


ಬ 


ಶೀ ಟಿ.ಎನ್‌. 
೦ದು: 


ಸಂಸದೀಯ ಪಟು . 153 


ಕೊಟ್ಟಿದ್ದೀರಿ ಮತ್ತು ಅದೇ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಕೆಲಸವನ್ನು ಕೊಟ್ಟಿದ್ದೀರಿ ಎಂದು 
ಯೋಚನೆ ಮಾಡಿದ್ದೀರಾ? ತಾಲ್ಲೂಕುಗಳಲ್ಲಿ ಮಂತ್ರಿಗಳು ಬಂದರು ಎಂದು ಬಿ.ಡಿ.ಓ. ತಿಂಗಳಲ್ಲಿ 
20 ದಿವಸ ಅವರ ಜೊತೆಯಲ್ಲಿಯೇ ಇರಬೇಕಾಗುತ್ತದೆ. ಈ ರೀತಿಯಾದರೆ ಅವನು ತಾಲ್ಲೂಕಿನ 
ಕೆಲಸಕಾರ್ಯಗಳನ್ನು ಮಾಡುವುದು ಯಾವಾಗ? 


ಶ್ರೀ ಎಸ್‌. ಮಲ್ಲಿಕಾರ್ಜುನಯ್ಯ :- ನನಗೆ ಗೊತ್ತಿರುವ ಹಾಗೆ ಹಿಂದಿನ ಸರ್ಕಾರ 
ಇದ್ದಾಗ ಚಿಕ್ಕ ನಾಯಕನಹಳ್ಳಿಗೆ ಮಂತ್ರಿಗಳು ಬಂದಾಗ ಸಂಬಂಧಪಟ್ಟ ಬಿಡಿಓ ಒಂದು ದಿವಸ 
ಯಾವುದೋ ಕಾರಣಕ್ಕಾಗಿ ರಜಾ ಹಾಕಿದ್ದರೂ ಸಹ ಅವನನ್ನು ಸಸ್ಪೆಂಡ್‌ ಮಾಡಿದ್ದರು ಇದು ನಿಮಗೆ 
ಗೊತ್ತೇ? 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಇಂದು ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಕೆಲಸ ಇದೆ, 
ವಿಶೇಷ ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಕೆಲಸ ಇದೆ, ಅವರು ಯಾವ ರೀತಿಯಲ್ಲಿ ವೇಗವಾಗಿ ಕೆಲಸ 
ಮಾಡುವುದಕ್ಕೆ ಸಾಧ್ಗೂ ಬರಗಾಲದ ಕಾಮಗಾರಿಗಳನ್ನು ಮಾಡುವುದಕ್ಕೆ ಕೇವಲ ಮೂರುವರೆ ಕೋಟಿ 
ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆಂದು ತಿಳಿದಿದ್ದೇನೆ. ಇಲ್ಲಿ ಯಾವ ಯಾವ ಬಾಬುಗಳಿಗೆ 
ಎಷ್ಟೆಷ್ಟು ಹಣಕೊಟ್ಟಿದ್ದೀರಿ ಮತ್ತು ಮೈಸೂರಿನಲ್ಲಿ, ಬೆಂಗಳೂರುನಲ್ಲಿ ಇಷ್ಟಿಷ್ಟು ಮಾಡಿದ್ದೇವೆಂದು 
ರೇಡಿಯೋದಲ್ಲಿ ನೀರು ಕುಡಿಸದೆ, ಪಮಾಣಿಕವಾಗಿ, ವೇಗವಾಗಿ ಜನಗಳಿಗೆ ಆಗಿರುವ ಅನ್ಯಾಯವನ್ನು 
ಸರಿಪಡಿಸಬೇಕೆಂದು ನಾನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. 


I ಟಿ.ಎನ್‌. ನರಸಿಂಹಮೂರ್ತಿ 


ಬಹುಮಹಡಿ ಕಟ್ಟಡಗಳ ಕುಸಿತ: ಸಾವು ಮತ್ತು ರಕ್ಷಣೆ 
(ಸೆಪ್ಲೆಂಬರ್‌ 1, 1983) 


Mir. Chairman :-I have converted the notice of Hon'ble Leader 
of the Opposition given under Rule 5S into Rule 310. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ (ವಿರೋಧ ಪಕ್ಷದ ನಾಯಕರು) :- ಸನ್ಮಾನ್ಯ 
ಸಭಾಪಶಿಯವರೆ ನಿನ್ನೆ ನಗರದಲ್ಲಿ ನಡೆದಂಥ ಭೀಕರ ದುರಂತದ ಬಗ್ಗೆ ಮಾನ್ಯ ಮುಖ್ಯ ಮಂತ್ರಿಗಳು 
ಸರ್ಕಾರದ ಕಾರ್ಯಕ್ರಮವನ್ನು ಹೇಳಿಕೆ ಕೊಡುವ ಮೂಲಕ ವಿವರಿಸಿದ್ದಾರೆ. ಈ ಘಟನೆಯ 
ಹಿನ್ನೆಲೆಯಲ್ಲಿ ಕೂಡ ಮಾನ್ಯ ಸಭಾಪತಿಯವರು ನೆನ್ನೆ ಸಭೆಯನ್ನು ಮುಂದೂಡಿದಿರಿ... 


ತೀ ರಾಮಕೃಷ್ಣ ಹೆಗಡೆ :- ಮಾನ್ಯ ಸಭಾಪತಿಯವರೆ, ಈಗ ತಾನೆ ಬಂದ ಸುದ್ದಿ 
ಪಕಾರ ಒಬ್ಬ ಹುಡುಗನನ್ನು ಕೆಳಗಿನಿಂದ ಮೇಲೆತ್ತಿ ರಕ್ಷಣೆ ಮಾಡಿದ್ದಾರೆ. ಇನ್ನೂ ಮೂರು ಜನ 
ಹೆಂಗಸರ ರಕ್ಷಣೆ ಇನ್ನು 15 ನಿಮಿಷಗಳಲ್ಲಿ ಆಗುತ್ತದೆ. ಅಲ್ಲಿಂದ ಅವರನ್ನು ಜೀವಂತ ತೆಗೆಯುತ್ತಿದ್ದಾರೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಸಭಾಪತಿಯವರೆ, ನಾನು ಸಹ ಆ ಸ್ಥಳಕ್ಕೆ 
ಹೋಗಿ, ಆ ಚಿತ್ರವನ್ನು ನೋಡಿದಾಗ ಒಂದು ಕ್ಷಣ ಕೂಡ ಅಲ್ಲಿ ನಿಂತುಕೊಳ್ಳಲಿಕ್ಕೆ ಆಗಲಿಲ್ಲ. 
ಅಷ್ಟೊಂದು ಭೀಕರ ಪರಿಸ್ಥಿತಿ ಕಾಣುತ್ತಿತ್ತು. ಇಂಥ ಒಂದು ಭೀಕರ ದುರಂತಕ್ಕೆ ಎಡೆಗೊಟ್ಟಂಥ 
ವಾತಾವರಣ ಏನಿದೆ, ಇದು ನಿಜವಾಗಿಯೂ ಕೂಡ ನಾಗರೀಕ ರಾಷ್ಟದಲ್ಲೆ ತಲೆತಗ್ಗಿಸತಕ್ಕ ವಾತಾವರಣ 
ನಿರ್ಮಾಣವಾಗಿದೆ. ಈ ದುರಂತದ ಬಗ್ಗೆ ಯಾವುದೇ ರಾಜಕೀಯ ಪಡೆಯಲಿಕ್ಕೆ ಆಗಲಿ, ಸರ್ಕಾರ 
ಟೀಕೆ ಮಾಡಬೆಕೆಂಬ ದೃಷ್ಟಿಯಿಂದ ಹೋಗುತ್ತಾ ಇಲ್ಲ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರತಿಪಕ್ಷದ 
ಪರವಾಗಿ ಒ೦ದು ಅಂಶದ ಬಗ್ಗೆ ಮಾನ್ಯ ಮುಖ್ಯ ಮಂತ್ರಿಗಳನ್ನು ಅಭಿನಂದಿಸಬೇಕಾಗಿದೆ. ಅದೇನೆಂದರೆ 
ಇತ್ತೀಚಿನ ದಿನಗಳಲ್ಲ ನ್ಯಾಯಾಂಗ ತನಿಖೆ ಅಂದರೆ ಒಬ್ಬ ಸದಸ್ಯರಿಂದ ನ್ಯಾಯಾಂಗ ತನಿಖೆ 
ಆಗುತ್ತಿತ್ತು. ಈಗ ಆ ತನಿಖೆಯನ್ನು ಹೆಚ್ಚು ವಿಸ್ತಾರ ಮಾಡಿ ಮೂರು ಜನ ಸದಸ್ಕರಿಂದ ನ್ಯಾಯಾಂಗ 
ತನಿಖೆಗೆ ಅವಕಾಶ ಮಾಡಿರುವುದು'ಎಲ್ಲ ಕಾಲಕ್ಕೂ ಎಲ್ಲರ ಹಿತದೃಷ್ಟಿಯಿಂದಲೂ ಕೈಗೊಂಡಿರತಕ್ಕ 
ತಮ ಎಂದು ಹೇಳುತ್ತೇನೆ. ಈ ಒಂದು ಕಾರ್ಯದಲ್ಲಿ ॥! ಮಂದಿ ಏನು ಮಡಿದಿದ್ದಾರೆ, ಅವರೆಲ್ಲರೂ 
ನಮ್ಮರಾಜ್ಯದ ಗುಲ್ಬರ್ಗ ಜಿಲ್ಲೆಯವರು ಎಂದು ಕೇಳಿದೆ. ಅವರು ದೀನದಲಿತ ವರ್ಗದವರು, ಶಮ 
ಜೀವಿಗಳಾಗಿ ಇಲ್ಲಿ ಕೆಲಸಕ್ಕೆ ಬಂದವರು. ॥ ಮಂದಿ ಮಡಿದಿದ್ದಾರೆ ಅವರೆಲ್ಲರೂ ನಿರಾಶ್ರಿತರಾಗಿದ್ದವರು. 
ಇರು ಯಾರೋ ಮಾಡಿದ ದೋಷಕ್ಕೆ ಮಡದಿದ್ದಾರೆ ಎನ್ನತಕ್ಕದ್ದನ್ನು ಬಹಳ ದುಃಖದಿಂದ, 
ವಿಷಾಧದಿಂದ ಹೇಳಬೇಕಾಗಿದೆ. ಇದನ್ನು ವ್ಯಕ್ತ ಮಾಡತಕ್ಕ ಪರ್ವಕಾಲದಲ್ಲಿ 12 ಮಂದಿ 
ಗಾಯಗೊಂಡಿದ್ದಾರೆ. ಅವರೆಲ್ಲರೂ ಚಿಕಿತ್ಸೆ ಪಡೆಯುತ್ತಿದ್ದಾರೆಂದು ತಿಳಿಸಿದ್ದಾರೆ. ಇನ್ನೂ 5-6 ಮಂದಿ, 
ಆ ಘಟನೆಯಲ್ಲಿ ಏನು ಸಿಕ್ಕಿದ್ದಾರೆ ಅವರ ಪ್ರಾಣ ಹತೋಟಿಯಲ್ಲಿದೆ ಎಂದು ಈಗ ತಾನೆ ಮಾನ್ಯ 


ಸಂಸದೀಯ ಪಟು 155 


ಮುಖ್ಯ ಮಂತ್ರಿಗಳು ತಿಳಿಸುತ್ತಾ, ಒಬ್ಬನನ್ನು ಈಗ ರಕ್ಷಣೆ ಮಾಡಿದ್ದೇವೆಂದು ಹೇಳಿದರು. ಒಟ್ಟಿನಲ್ಲಿ 
ಹೇಳುವುದಾದರೆ, ಈ ಒಂದು ದುರಂತದಲ್ಲಿ ಒಂದು ಪಾಠ ಕಲಿಯಬೇಕಾಗಿದೆ. 1969ನೇ ಇಸವಿಯಲ್ಲಿ 
ಆ ಜಾಗದಲ್ಲಿ ಒಂದು ಒಂದು ಮಹಡಿ ಕಟ್ಟಡ ಪ್ರಾರಂಭವಾಗಿ, ಅದು ಈಗ 9ನೇ ಅಂತಸ್ತಿಗೆ 
ಹೋಗಿದೆ ಅಂದರೆ ಬಹುಶಃ ಕಾರ್ಪೋರೇಷನ್‌ ಅಧಿಕಾರಿಗಳು, ಅದು ಹಿಂದಿನ ಸರ್ಕಾರದಲ್ಲಿಯೆ 
ಆಗಿರಲಿ, ಈಗಿನ ಸರ್ಕಾರದಲ್ಲಿ ಆಗಿರಲಿ, ಅದು ಯಾವುದೇ ಸರ್ಕಾರದಲ್ಲಿ ಆಗಿರಲಿ, 8 ಅಂತಸ್ಥಿನ 
ಕಟ್ಟಡ ಕಟ್ಟುವುದಕ್ಕೆ ಆ ತಳಹದಿ ಎಷ್ಟರಮಟ್ಟಿಗೆ ಭದ್ರವಾಗಿದೆ ಎನ್ನುವ ಬಗ್ಗೆ ಏನಾದರೂ ಅಭಿಪ್ರಾಯ 
ಕೊಟ್ಟಿದ್ದರೆ? ಇವೆಲ್ಲವೂ ನ್ಯಾಯಾಂಗ ತನಿಖೆಯಲ್ಲಿ ಬರುವುದರಿಂದ ಸವಿಸ್ತಾರವಾಗಿ ನಾನು ಈ 
ವಿಚಾರದಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ. ನಾವೆಲ್ಲರೂ ಪಕ್ಷ ಭೇದ ಮರೆತು ಮಾನ್ಯ ಗುಂಡೂರಾವ್‌ 
ಮುಖ್ಯಮಂತ್ರಿಯಾಗಿದ್ದಾಗ, ಬಹು ಅಂತಸ್ತಿನ ಕಟ್ಟಡ ಕಟ್ಟತಕ್ಕ ಕಾಲದಲ್ಲಿ, ಸ್ಪಷ್ಟವಾದ ನಿಲುವನ್ನು 
ತೆಗೆದುಕೊಂಡು ಮೂರು ಅಂತಸ್ತಿನ ಮೇಲೆ ನಿರ್ಮಾಣ ಮಾಡಬಾರದೆಂಬ ಧೋರಣೆಯನ್ನು 
ತೆಗೆದುಕೊಂಡಿದ್ದು ಕೇಳಿದ್ದೇನೆ. ಮಾನ್ಯ ಮಂತ್ರಿಗಳು ಒಂದು ಮಾತನ್ನು ಹೇಳಿದರು, ನಗರ ಬೆಳೆದಾಗ 
ವಸತಿ ಸೌಕರ್ಯಕ್ಕೆ ಹೆಚ್ಚು ಅಂತಸ್ತು ಬೇಕಾಗುತ್ತದೆಂದು ಹೇಳಿದರು. ಅದನ್ನು ಎಲ್ಲಿ ಕಟ್ಟಬೇಕು, ಯಾವ 
ರೀತಿ ಕಟ್ಟಬೇಕು. ಎಂಬ ಬಗ್ಗೆ ಈಗಾಗಲೇ ಸರ್ಕಾರದ ನಿಲುವನ್ನು ಪ್ರಸ್ತಾಪ ಮಾಡಿದ್ದೀರಿ. ಈಗ 
ನಡೆದಿರತಕ್ಕ ಘಟನೆಯಲ್ಲಿ 1 ಮಂದಿ ಮಡಿದಿದ್ದಾರೆ. ನೂರಾರು ಜನ ಗಾಯಗೊಂಡಿದ್ದಾರೆ. ರಾಜ್ಯದ 
ಅಹಿತಕರ ಘಟನೆಯಲ್ಲಿ ಇದು ಪ್ರಥಮ ಎನ್ನತಕ್ಕ ಹಿನ್ನೆಲೆಯಲ್ಲಿ ಪಾಠ ಕಲಿಯಬೇಕಾಗಿದೆ. ಅವರು 
ಆ ಲೈಸೆನ್ಸ್‌ ತೆಗೆದುಕೊಂಡು ಕಟ್ಟಬೇಕಾಗಿದ್ದರೆ ಇದಕ್ಕೆ ಯಾರು ಯಾರು ಸಂಬಂಧಪಟ್ಟ ಅಧಿಕಾರಿಗಳು 
ಜವಾಬ್ದಾರರಾಗುತ್ತಾರೆ, ಅಂತಹ ಅಧಿಕಾರಿಗಳಿಗೆ ಶಿಕ್ಷೆ ವಿಧಿಸಬೇಕೆಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ 
ಇಷ್ಟಪಡುತ್ತೇನೆ. | 

ಮಾನ್ಯ ಸಭಾಪಶಿಯವರೆ ನಾನು ಒಂದು ಮಾತನ್ನು ಹೇಳಬಯಸುತ್ತೇನೆ. ನಮ್ಮ ರಾಜ್ಯದಲ್ಲಿ 
ಹಿರಿಯ ರಾಜಕಾರಣಿಗಳೂ ಮತ್ತು ಜನತಾ ಪಕ್ಷದ ಅತ್ಯಂಶ ಹಿರಿಯ ನಾಯರೂ ಆದಂಥ 
ಶ್ರೀಮಾನ್ಯ ನಿಜಲಿಂಗಪ್ಪನವರು ಮೊನ್ನೆ ದಿವಸ ಚಿತ್ರದುರ್ಗದಲ್ಲಿ ಒಂದು ಕಡೆ ಮಾತನಾಡುತ್ತಾ ಒಂದು 
ಮಾತನ್ನು ಹೇಳಿದ್ದಾರೆ. ಬಹುಶಃ ಅದು ಇಲ್ಲಿಗೆ ಸಂಬಂಧಿಸುವುದಿಲ್ಲ. ಆದರೂ ಅವರು ಹೇಳಿರುವುದನ್ನು 
ಹೇಳುತ್ತೇನೆ. “ಶಾಲಾ ಕಟ್ಟಡ ಸೋರಿಕೆ, ಇಂಜಿನಿಯರ್‌ಗಳು ಮತ್ತು ಕಂಟ್ರಾಕ್ಷರ್‌ಗಳ ಮೇಲೆ ಅವರ 
ಆಕ್ರೋಶ” ಇದು ಅವರ ಭಾವನೆ. ಅದು ಈ ರೀತಿಯಾಗಿದೆ.- 


“ಗ್ರಾಮದ ಹೈಸ್ಕೂಲ್‌ ಕಟ್ಟಡವು ಸೋರುತ್ತಿರುವುದು ಮತ್ತು ಸಿಮೆಂಟ್‌ ಮುಂತಾದುವನ್ನು 
ಉಪಯೋಗಿಸಿ ಕಟ್ಟಡವನ್ನು ಕಟ್ಟಿದ ಕಂಟ್ರಾಕ್ಟರ್‌, ಇಂಜಿನಿಯರ್‌ ಇವರುಗಳು ಪ್ರಮಾಣಿಕತೆಯ 


ಸಾಕ್ಷಿಯಾಗಿದೆ. ಇಂಥ ಕಟ್ಟಡಗಳನ್ನು ಕಟ್ಟಿಡ ಕಂಟ್ರಾಕ್ಷರ್‌ಗಳು ಇಂಜಿನಿಯರ್‌ಗಳು ಕ್ಷಮಾರ್ಹರಲ್ಲ. 
ಇದು ಸಹಿಸಲಾಗದ ವಿಷಯ.” 


156 ಟಿ.ಎನ್‌. ನರಸಿಂಹಮೂರ್ತಿ 


4. 1986 ಕರ್ನಾಟಕ ರಾಜ್ಯದ ವಿಧಾನ ಮಂಡಲದ ಜಂಟಿ ಅಧಿವೇಶನದಲ್ಲಿ 
ಭಾಗವಹಿಸಿದ ಸಂದರ್ಭ: 


ವಿಧಾನ ಸಭೆಯ ಪ್ರತಿಪಕ್ಷದ ನಾಯಕಿ ಶ್ರೀಮತಿ ಕೆ.ಎಸ್‌. ನಾಗರತ್ನಮ್ಮ ವಿಧಾನ 
ಪರಿಷತ್‌ ಪ್ರತಿಪಕ್ಷದ ನಾಯಕ ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ ಹಾಗೂ 
ವೀರಪ್ಪಮೊಯ್ಲಿ ರವರುಗಳು 


ಎಂದು ಅವರು ಬಹಳ ನೊಂದು ಈ ಮಾತನ್ನು ಹೇಳಿದ್ದಾರೆ. ಅವರು ಈ ರಾಜ್ಯದ ಮುಖ್ಯ 
ಮಂತ್ರಿಗಳಾಗಿದ್ದವರು. ಹಿರಿಯ ರಾಜಕಾರಣಿಗಳಾಗಿರುವವರು. ಇಂತ ಕಟ್ಟಡಗಳು, ಅಂಡರ್‌ ಬ್ರಿಡ್ಜ್‌ಗಳ 
ನಮ್ಮ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಇವೆ. ಅವು ಯಾವತ್ತು ಕುಸಿದು ಬೀಳುತ್ತವೋ ಎಂಥ 
ನಾಗರೀಕರು ಹೇಳುತ್ತಿದ್ದಾರೆ. ಇವತ್ತು ಇಂಥ ಕಟ್ಟಡಗಳಿಗೆ ಕಳಪೆ ಕೆಲಸವನ್ನು ಮಾಡುತ್ತಿರುವುದರಿಂದ 
ನಿರ್ದೋಷಿಗಳಾದ, ಮುಗ್ರ ಕೂಲಿಗಾರರು, ಜನತೆ ಬಲಿಯಾಗುತ್ತಿದ್ದಾರೆ. ಇದನ್ನು ಸಾರ್ವಜನಿಕರು 
ಮತ್ತು ಸರ್ಕಾರದವರೂ ಸಹಿಸಿಕೊಳ್ಳಬಾರದು. ಮಾನ್ಯ ಮುಖ್ಯ ಮಂತ್ರಿಯವರು ಸದನದಲ್ಲಿದ್ದಾರೆ. 
ನಮ್ಮ ಈ ಬೆಂಗಳೂರು ನಗರದಲ್ಲಿ ರಸೆಗಳ ನಿರ್ಮಾಣ ಮತ್ತು ದುರಸ್ಸಿಗೋಸ್ಕರ ಒದಗಿಸಿರುವ 
ಹಣದಲ್ಲಿ ಸುಮಾರು 5 ಕೋಟಿ ರೂ.ಗಿಂತಲೂ ಹೆಚ್ಚು ಅವ್ಯವಹಾರ ದುರುಪಯೋಗ ಕಳೆದ7-$ 
ತಿಂಗಳಲ್ಲಿ ಆಗಿದೆ. ರಾಜಭವನ ಇರುವಂಥ ರಸ್ತೆಯಲ್ಲಿ ಕಳಪೆ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 


ಅನೇಕ ರಸ್ತೆಗಳಲ್ಲಿ ವಾಹನಗಳು ಮತ್ತು ನಾಗರೀಕರು ಓಡಾಡುವಾಗ ಬಹಳ ಸಂಕಷ್ಟಗಳನ್ನು 


ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರೂ, ಸದನದ ಸದೆಸ್ವರೂ ಬಹಳಷ್ಟು ದೂರು ನೀಡಿದ್ದಾರೆ. 


ಸಂಸದೀಯ ಪಟು ¢ 157 


ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರೂ, ಸದನದ ಸದಸ್ಮರೂ ಬಹಳಷ್ಟು ದೂರು ನೀಡಿದ್ದಾರೆ. 
ಗೆ ತನಿಖೆ ಮಾಡಿಸಬೇಕೆಂದು ಒತ್ತಾಯ ಮಾಡಿದರೂ ಕೂಡ ಮಾನ್ಯ ಸಜೆವರು ಇದರ 


) ಖಿ ಮಿ ಖಿ ಮಿ ಮೋ: ಫಿ ಮಖ 
ಕಡೆ ಗಮನವನೇ ಕೊಡಲಿಲ್ಲ ಅವರು ಆದಕೆ ಒಪಿಕೊಳಲೂ ಇಲ. ನಾನು ಏತಕೆ ಹೇಳುತಿದೇನೆಂದರೆ, 
ಲ್ಸ ಹೆ ಭಿ ನು 4 2ಜಿ 


ಹೋಗಬಾರದು. ಅದರ ಬಗ್ಗೆ ನಿರ್ದಾಕ್ಷಿ್ಯವಾಗಿರಬೇಕು. ಅದು ಬಿಟ್ಟು ತಪ್ಪಿತಸ್ಥ ಅಧಿಕಾರಿಗಳನ್ನು 
ಶೀಲ್ಡ್‌ ಮಾಡುವುದಕ್ಕೆ ಹೋದರೆ ಇವತ್ತು ಏನು ಈ ಕಟ್ಟಡ ಕುಸಿದು ॥ ಜನ ಸತ್ತು ನೂರಾರು ಜನ 
ಗಾಯಗೊಂಡಿದ್ದಾರೆ. ಇಂಥ ಘಟನೆಗಳು ಮುಂದೆ ಇನ್ನೂ ಬೇಕಾದಷ್ಟು ಆಗುತ್ತವೆ. ಆದ್ದರಿಂದ 
ಸರ್ಕಾರಕ್ಕೆ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಯಾರೇ ದೊಡ್ಡ ವ್ಯಕ್ತಿ ತಪ್ಪು ಮಾಡಿದ್ದರೂ ಅವರನ್ನು 
ಶೀಲ್ಡ್‌ ಮಾಡುವುದಕ್ಕೆ ಹೋಗಬಾರದು. ಇವತ್ತು ಯಾರು ಈ ದುರ್ಫಟನೆಯಲ್ಲಿ ಸಿಕ್ಕಿ ಸತ್ತಿದ್ದಾರೆ, 
ಅವರಿಗೆ ಆತ್ನಗಳಿಗೆ ಶಾಂತಿ ಸಿಕ್ಕಲಿ ಮತ್ತು ಯಾರು ಗಾಯಗೊಂಡಿದ್ದಾರೆ ಅವರು ಆದಷ್ಟು ಬೇಗ 
ಗುಣಮುಖರಾಗಲೆಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಈ ದುರಂತದಲ್ಲಿ ನೊಂದವರಿಗೆ 
ಶುಶ್ರೂಷಯನ್ನು ಮಾಡುವ ದಿಸೆಯಲ್ಲಿ ಮಿಲಿಟರಿಯವರು, ಹೋಲೀಸರು, ವೈದ್ಯರು, ಹಾಗೂ 
ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ಮತ್ತು ನೆರವನ್ನು ನೀಡಿದ ಎಲ್ಲರಿಗೂ ನಮ್ಮ ಪ್ರತಿಪಕ್ಷದ 
ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ಯಾರು ಈ ದುರಂತದಲ್ಲಿ ಸಾವನ್ಮಪ್ರಿದ್ದಾದೆ 


ಅವರ ಕುಟುಂಬದವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಏನು 2 ಸಾವಿರ ರೂ.ಗಳಂತೆ 
ಪರಿಹಾರನ್ನು ಘೋಷಣೆ ಮಾಡಿದ್ದಾರೆ. ಅದು ಏನೇನೂ ಸಾಲದು, ಅದನ್ನು ಕನಿಷ್ಠ 10 ಸಾವಿರ 
ರೂ.ಗಳಿಗಾದರೂ ಏರಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಈ ಹಣವನ್ನು ಅವರು ತಮ್ಮ 
ನಿಧಿಯಿಂದಲಾದರೂ ಕೊಡಲಿ, ಅಥವಾ ಪಧಾನ ಮಂತ್ರಿಗಳ ನಿಧಿಯಿಂದಲಾದರೂ ಕೊಡಲಿ, 
ನಾವೂ ನಮ್ಮ ಕೈಲಾದ ಸಹಾಯವನ್ನು ಮಾಡುತ್ತೇವೆ. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನು 
ಹೇಳುವುದಾದರೆ, ಈಗ ಗಾಯಗೊಂಡಿರುವವರಿಗೆ ಅವರು ಪೂರ್ಣವಾಗಿ ಗುಣ 
ಮುಖರಾಗುವವರೆಗೂ ಸರ್ಕಾರದ ವತಿಯಿಂದಲೇ ಔಷಧಿ ಮುಂತಾದ ಎಲ್ಲ ಸೌಲಭ್ಯಗಳನ್ನು 


ಒದಗಿಸಿಕೊಡುವ ವ್ಯವಸ್ಥೆ ಮಾಡಬೇಕೆಂದು ಹೇಳಿ ಇವತ್ತು ಇದರ ಬಗ್ಗೆ ನ್ಯಾಯಾಂಗ ತನಿಖೆ 


ಮಾಡಲು 3 ಜನ ಅನುಭವವುಳ್ಳ ಸದಸ್ಯರಿಂದ ಕೂಡಿದ ಒಂದು ಸಮಿತಿಯನ್ನು ನೇಮಕ 


ಬಗ್ಗೆ ಮಾನ್ವ ಮುಖ್ಯ ಮಂತ್ರಿಗಳು ಏನು ಕಮ್ಮ ಹೃತ್ಲೂವಣವಾದಂಥ ಸಂತಾಪವನ್ನು ವ್ಯಕ್ಕಪಡಿಸಿದ್ದಾರೆ. 
ಅದರ ಜೊತೆ ನಮ್ಮ ಪ್ರತಿಪಕ್ಷದ ಪರವಾಗಿ ನಾನು ಸೇರಿದ್ದೇನೆಂದು ಹೇಳಿ ಇನ್ನು ಮುಂದೆ ಇಂಥ 
ದುರಂತಗಳು ಆಗದಂತೆ ಮುಂಜಾಗರೂಕತೆಯ ಕ್ರಮಗಳನ್ನು ತೆಗೆದುಕೊಳ್ಳುವ ಸಲುವಾಗಿ ಕೆಲವು 
ತಿದ್ದುಪಡಿಗಳನ್ನು ಏನು ತಂದಿದ್ದೀರಿ ಇದು ಬಹಳ ಸ್ವಾಗತಾರ್ಹವೆಂದು ಹೇಳಿ ಮಾನ್ಯ 
ಸಭಾಪತಿಯವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. 


158 ಟ.ಎನ್‌. ನರಸಿಂಹಮೂರ್ತಿ 


ನೆಲನ್‌ ಮಂಡೇಲಾ ವಿಶೇಷ ನಿರ್ಣಯ 


ದಕ್ಷಿಣ ಆಫ್ರಿಕಾದ ನೆಲ್ಲನ್‌ ಮಂಡೆಲಾರವರನ್ನು 27 ವರ್ಷಗಳ ಕಾಲದ ಕಾರಾಗೃಹ 
ವಾಸದಿಂದ ಬಿಡುಗಡೆ ಮಾಡಿರುವ ಬಗ್ಗೆ 
ತೀ ಟಿ.ಎನ್‌. ನರಸಿಂಹಮೂರ್ತಿ (ಮೊನುಗಾರಿಕೆ ಮತ್ತು ಬಂದರು ಮಂತ್ರಿಯವರು) :- 
ಸನ್ಮಾನ್ಯ ಸಭಾಪತಿಯವರೆ, ಸದನದ ಪರವಾಗಿ ತಮ್ಮ ಅಪ್ಪಣೆಯನ್ನು ಬೇಡಿ ಅತ್ಯಂತ 
ಪಾಮುಖ್ಯವಾದಂಥ ನಿರ್ಣಯವನ್ನು ಸಭೆಯ ಮುಂದೆ ಮಂಡಿಸಲು ನಾನು ಸಂತೋಷಿಸುತ್ತೇನೆ, 
ನಿರ್ಣಯ ಈ ರೀತಿ ಇದೆ. 


“ದಕ್ಷಿಣ ಆಪ್ರಿಕಾದ ನಾಯಕರಾದ ಶ್ರಿ ನೆಲ್ಲ್ನನ್‌ ಮಂಡೇಲಾ ಅವರು 27 ವರ್ಷಗಳ ಕಾಲ ಕಾರಾಗೃಹ 
ವಾಸದಿಂದ ಬಿಡುಗಡೆ ಹೊಂದಿದ ಹಾಗೂ ಭಾರತಕ್ಕೆ ಭೇಟಿ ನೀಡಲು ನೀಡಿರುವ ಆಮಂತ್ರಣವನ್ನು 
ಅವರು ಒಪ್ಪಿಕೊಂಡಿರುವುದನ್ನು ಈ ಸದನವು ಸ್ಥಾಗತಿಸುತ್ತದೆ.” 


ಸಭಾಪತಿಯವರು :- ನಿರ್ಣಯವನ್ನು ಮಂಡಿಸಲಾಯಿತು. 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಸನ್ಮಾನ್ಯ ಸಭಾಪತಿಯವರೆ ನಿಜಕ್ಕೂ ಕೂಡ 
ಇದು ಒಂದು ಅಪೂರ್ವವಾದಂಥ ನಿರ್ಣಯ. ಪ್ರತಿ ಮಾನವನಿಗೂ ಕೂಡ ಸ್ವಾತಂತ್ಯ ಒಂದು 
ಆಜನ್ಮ ಸಿದ್ದವಾದಂಥ ಹಕ್ಕು ಆ ಹಕ್ಕನ್ನು ಪಡೆಯವಂಥ ಒಂದು ಸಿದ್ದಾಂತದಲ್ಲಿ ಆ ರಾಷ್ಟದ ಜನತೆ 
ನಂಬಿಕೆಯನ್ನಿಟ್ಟುಕೊಂಡಿದ್ದರು. ಈ ಜಗತ್ತಿನ ಎಲ್ಲ ವಲಯಗಳಲ್ಲೂ ಕೂಡ ಎಲ್ಲರ ಆಕರ್ಷಣೆ 
ಪಡೆದಿದ್ದಂಥ ದಕ್ಷಿಣ ಆಫ್ರಿಕದಲ್ಲಿ ನಡೆದಂಥ ಮಾನವನ ಸ್ವಾತಂತ್ರ್ಯಕ್ಷಾಗಿ ಅದರಲ್ಲೂ ಒಂದು ಬಣ್ಣದ 
ವರ್ಗದ ಜನತೆಯ ಕಲ್ಯಾಣಕ್ಕಾಗಿ, ಅವರ ಸ್ಹಾತಂತ್ರ್ಯಕ್ಸಾಗಿ ಸರ್ವಸ್ತವನ್ನೇ ತ್ಯಾಗಮಾಡಿದಂಥ ಒಬ್ಬ 
ಐತಿಹಾಸಿಕ ಪುರುಷ ನೆಲ್ಲನ್‌ ಮಂಡೇಲಾ. ಜಗತ್ತಿನಲ್ಲೇ ಎಲ್ಲರೂ ಅವರ ನಾಯಕತ್ವವನ್ನು ಮೆಚ್ಚುವಂಥ 
ಒಂದು ಅಪೂರ್ವವಾದಂಥ ಘಟನೆ ಇತ್ತೀಚೆಗೆ ನಡೆದಿದೆ, ಸುಮಾರು $ ದಿವಸಗಳ ಹಿಂದ ನೆಲ್ಲನ್‌ 
ಮಂಡೇಲಾರವರನ್ನು ಬಂಧನದಿಂದ ಬಿಡುಗಡೆ ಮಾಡಿದಂಥ ವಾರ್ತೆಯನ್ನು ಜಗತ್ತಿನ ಎಲ್ಲಾ 
ರಾಷ್ಟಗಳೂ ಕೂಡ ಸ್ಥಾಗತಿಸಿವೆ. ಅದರಲ್ಲು ಕೂಡ ಭಾರತ ದೇಶದ ಪ್ರಜಾತಂತ್ರದಲ್ಲಿ ಮತ್ತು ಪ್ರಜಾ 
ವ್ಯವಸ್ಥೆಯಲ್ಲಿ ಮತ್ತು ಮಾನವನ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಅವರ 
ಬಿಡುಗಡೆಯನ್ನು ಅತ್ಯಂತ ಹೆಮ್ಮೆಯಿಂದ ನಾವು ಸ್ವಾಗಕಿಸಿದ್ದೇವೆ. ನಮ್ಮ ರಾಷ್ಟದ ರಾಷ್ಟಪಶಿಗಳು, 
ರಾಷ್ಟದ ಪಧಾನಮಂತ್ರಿಗಳು, ಮತ್ತು ನಮ್ಮ ರಾಷ್ಟದ ಪಾರ್ಲಿಮೆಂಟಿನ ಪ್ರತಿ ಪಕ್ಷದ ನಾಯಕರು, 
ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರುಗಳೂ ಕೂಡ ಇದನ್ನು ಬಹಳ ಸಂತೋಷದಿಂದ 
ಸ್ವಾಗತಿಸಿದ್ದಾರೆ. ನೆಲ್ಲನ್‌ ಮಂಡೆಲಾರನ್ನು ಬಿಡುಗಡೆಗೊಳಿಸಿದ ನಂತರ ನಮ್ಮ ಪ್ರಧಾನಮಂತ್ರಿಗಳು, 
ನಮ್ಮರಾಷ್ಟಕ್ಕೆ ಅವರು ಬಂದು ಹೋಗುಬೇಕೆಂಬ ಕರೆಯನ್ನು ಕೊಟ್ಟಿದ್ದಾರೆ. ಇಡೀ ಜಗತ್ತಿನಲ್ಲಿಯೇ 
ದೊಡ್ಡ ಪಜಾಪ್ರಭುತ್ನವನ್ನು ಹೊಂದಿರುವಂಥ ನಮ್ಮ ದೇಶ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ 


[ee 


ಸಂಸದೀಯ ಪು 159 


ನಂಬಿಕೆಯಿಟ್ಟಿರತಕ್ಕ ನಮ್ಮ ರಾಷ್ಟ್ರ ನೆಲ್ನನ್‌ ಮಂಡೇಲಾ ಅವರ ಬಿಡುಗಡೆಯನ್ನು ಹೃತ್ಪೂರ್ವಕವಾಗಿ 
ಸ್ವಾಗತಿಸಿದೆ. 20ನೇ ಶತಮಾನದಲ್ಲಿ ಪೂಜ್ಯ ಗಾಂಧೀಜಿಯವರನ್ನು ಮತ್ತು ನೆಲ್ಲನ್‌ 
ಮಂಡೇಲಾರವರಂಥ ಮಹಾನ್‌ ವ್ಯಕ್ತಿಗಳನ್ನು ಮರೆಯುವಂತಿಲ್ಲ. ಮಹಾತ್ಮ ಗಾಂಧೀಜಿಯವರು 
ರಾಜಕೀಯ ಸ್ವಾತಂತ್ರ್ಯಕ್ಷಾಗಿ ಹಾಗೂ ರಾಜಕೀಯ ಸಮಾನತೆಗಾಗಿ ಹೋರಾಟ ಮಾಡಿದರು. ದಕ್ಷಿಣ 
ಆಫ್ರಿಕಾದಲ್ಲಿ ಕಪ್ಪು ಜನರ ಸ್ಹಾತಂತ್ರ್ಯಕ್ಕಾಗಿ ಮಂಡೆಲಾರವರು ಹೋರಾಟ ಮಾಡಿದ್ದಾರೆ. ಅವರಿಗಿನ್ನೂ 
ಸ್ವಾಶಂತ್ರ್ಯ ಲಭಿಸಿಲ್ಲ. ಅವರು ಕಂಡಿರುವಂಥ ಕನಸು ನನಸಾಗಲಿ, ಭಾರತ ದೇಶ ಅವರ ಜೊತೆಯಲ್ಲಿ 
ಸದಾ ಇರುತ್ತದೆ, ಎಲ್ಲಾ ರೀತಿಯ ಸಹಕಾರ ಕೊಡುತ್ತದೆನ್ನುವ ಮಾತನ್ನು ಪ್ರಧಾನಮಂತ್ರಿಗಳು 
ಹೇಳಿದ್ದಾರೆ. ದಕ್ಷಿಣ ಆಫ್ರಿಕಾಕ್ಕೆ ಬೇಗ ಸ್ವಾತಂತ್ರ್ಯ ಬರಲಿ ಎಂದು ಅತ್ಯಂತ ಸಂತೋಷದಿಂದ ಈ 
ನಿರ್ಣಯವನ್ನು ಮಂಡಿಸುತ್ತಾ ಮಂಡೇಲಾರವರು ಭಾರತ ದೇಶಕ್ಕೆ ಜಾಗ್ರತೆ ಬರಲಿ ಎಂದು ನಾಲ್ಕು 
ಕೋಟಿ ಜನತೆಯ ಪರವಾಗಿ ಆಮಂತ್ರಣ ಕೊಡುತ್ತೇವೆ. ಈ ನೀರ್ಣಯದ ಮೇಲೆ ಮಾತನಾಡಲು 
ಅವಕಾಶ ಕೊಟ್ಟ ತಮಗೆ ವಂದಿಸಿ ನನ್ನ ಮಾಶುಗಳನ್ನು ಮುಗಿಸುತ್ತೇನೆ. 


160 ಟಿ.ಎನ್‌. ನರಸಿಂಹಮೂರ್ತಿ 


ಅಲ್ಲಸಂಖ್ಯಾತರ ಮತ್ತು ಹಿಂದುಳಿದ ವರ್ಗದವರ ಮೇಲಿನ ದೌರ್ಜನ್ಯ 
ವಿಧಾನ ಪರಿಷತ್‌ ಕಲಾಪ, 1990 


ತೀ ಟಿ.ಎನ್‌. ನರಸಿಂಹಮೂರ್ತಿ (ಬಂದರು. ಮೀನುಗಾರಿಕೆ, ನಗರಾಭಿವೃದ್ಧಿ 
ಸಚಿವರು) :- ಮಾನ್ಯ ಉಪಸಭಾಪತಿಯವರೇ, ಸನ್ಮಾನ್ಯ ಸದಸ್ಥರಾದ ಶ್ರೀಮಾನ್‌ ಸುದರ್ಶನ್‌ರವರು 
ಹಾಗೂ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಶ್ರೀಮಾನ್‌ ನಾಣಯ್ಕನವರು ನಿಯಮ 310ರ 
ರೀತ್ಕಾ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಎಂದು ಹೇಳಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ 
ತಾಲ್ಲೂಕಿನಲ್ಲಿ ಚುನಾವಣೆ ಆದ ನಂತರ ಅಲ್ಲಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗಗಳ ಬಗ್ಗೆ 
ನಾನಾ ರೀತಿಯ ದೌರ್ಜನ್ಯಗಳು ಹಿಂಸೆಗಳು ಆಗುತ್ತಿವೆ, ಇದರ ಬಗ್ಗೆ ಚರ್ಚೆಯಾಗಬೇಕು ಎಂದು 
ಹೇಳಿ ಪ್ರಸ್ತಾಪಿಸಿದ್ದಾರೆ. ಸರ್ಕಾರ ಬಹಳ ಎಚ್ಚರಿಕೆಯಿಂದ ಇದರ ಬಗ್ಗೆ ಅಲ್ಲಿ ಏನೆಲ್ಲಾ ನೆಡೆಯುತ್ತಿದೆ 
ಎನ್ನುವುದರ ಬಗ್ಗೆಯೂ ಕೂಡಾ ಒಂದು ಸಮೂಕ್ಷೆಯನ್ನು ಮಾಡಿದೆ. ಮತ್ತು ಅಲ್ಲಿ ಏನೆಲ್ಲಾ ನಡೆದಿದೆ 
ಎಂದು ಅವರೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಹಾಗೂ ರಾಜಕೀಯ ವಿಷಯದ ಬಗ್ಗೆ ವ್ಯಾಖ್ಮಾನವನ್ನು 
ಕೂಡ ಅವರು ಮಾಡಿದ್ದಾರೆ. ಕಾಂಗೆಸ್‌ ಪಕ್ಷ ಅಧಿಕಾರಕ್ಕೆ ಬಂದಮೇಲೆ ಸರ್ಕಾರ ಬಹುಮತವನ್ನು 
ತೆಗೆದುಕೊಂಡ ಮೇಲೆ... 


ತ್ರೀ ಎ.ಆರ್‌. ಸುದರ್ಶನ್‌ :- ರಾಜಕೀಯ ವ್ಯಾಖ್ಯಾನವನ್ನು ಮಾಡಿಲ್ಲ. ಇರತಕ್ಕಂಥ 
ಪರಿಸ್ಥಿತಿಯನ್ನು ನೋಡಿದ್ದೇವೆ. ಅಲ್ಲಿ ಇವತ್ತು ಪ್ರತಿನಿಧಿಸುತ್ತಿರತಕ್ಕಂಥವರು ಕಾಂಗೆಸ್ಸಿನ ಶಾಸಕರು 
ಎನ್ನುವ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ನಡೆದಿರತಕ್ಕಂಥ ಘಟನೆಗಳು ಎನ್ನುವ ಅರ್ಥದಲ್ಲಿ ಹೇಳಿದ್ದೇನೆ. 
ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಶಾಸಕರು ಯಾವುದೇ ಪಕ್ಷಕ್ಕೇ ಸೇರಿರಲಿ, 
ಅವರು ಶಾಸಕರುಗಳೇ, ಆಕಸ್ಥಾತ್ತಾಗಿ ಅವರು ಆಡಳಿತ ಪಕ್ಷದ ಸದಸ್ಕರಾಗಿರಬಹುದು. ಅವರು 
ಯಾವುದೇ ಪಕ್ಷಗಳಿಗೆ ಸೇರಿರಲಿ, ಅವರು ಹೋಗಿ ಈ ರೀತಿಯಾಗಿ ಮಾಡಿ ಎಂದು ಹೇಳುವುದಿಲ್ಲ, 


ಅವರು ಯಾರೇ ಆಗಲಿ, ಇಂಥ ಮನೆಗಳಿಗೆ ನುಗ್ಗಿ ಆ ವರ್ಗದವರಿಗೆ ಕಿರುಕುಳ ಕೊಡಿ ದೌರ್ಜನ್ಯ 
ಮಾಡಿ ಎಂದು ಯಾರೂ ಕೂಡಾ ಸಾಮಾನ್ಯವಾಗಿ ಹೇಳುವುದಿಲ್ಲ. 


ಶ್ರೀ ವಿ.ಆರ್‌. ಸುದರ್ಶನ್‌ :- ಅದನ್ನೇ ನಾನು ಹೇಳುತ್ತಿದ್ದೇನೆ. 
(ಸಭಾಪತಿಯವರು ಪೀಠವನ್ನು ಅಲಂಕರಿಸಿದರು) 
6.40 ಪಿ.ಎಂ 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸಭಾಪತಿಯವರೆ, ನಾವು ಅಲ್ಲಿ 
ಆರೂವರೆ ವರ್ಷಗಳ ಕಾಲ ಕುಳಿತು ಕೆಲಸಮಾಡಿದ್ದೇವೆ. ಆಗಲೂ ಕೂಡ ಇದೇ ದ್ವನಿ ಬರುತ್ತಿತ್ತು. 


ಸಂಸದೀಯ ಪಟು 161 


ಇವೊತ್ತು ಆಳುವ ಪಕ್ಷದವರು ವಿರೋಧ ಪಕ್ಷದವರ ಮೇಲೆ ಯಾವರೀತಿಯಲ್ಲಿ ದೌರ್ಜನ್ಯ, 
ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಹಿಂಸಾಕೃತ್ಯ ಮಾಡುತ್ತಿದ್ದಾರೆ ಎನ್ನುವ ಮಾತುಗಳನ್ನು ಹೇಳಿದರು ನಾನು 
ವಿಶೇಷವಾಗಿ ಮನವಿ ಮಾಡುವುದೇನೆಂದರೆ, ದಯಮಾಡಿ ಪ್ರತಿಯೊಂದು ಘಟನೆಗಳಿಗೂ ಕೂಡ 
ರಾಜಕೀಯ ಬಣ್ಣ ಕೊಡತಕ್ಕದ್ದು ಸರಿಯಲ್ಲ. ಇವೊತ್ತು ಆಳುವ ಪಕ್ಷದ ಸದಸ್ಥರಿಗೆ ಬೆಂಬಲ ಕೊಡುತ್ತಾರೆ. 
ಅವರ ಹೇಳಿಕೆಯ ಮೇಲೆ ನಡೆಯುತ್ತಾರೆ, ಎನ್ನುವುದು ಬೇಡ. ಯಾವುದೇ ಪಕ್ಷದ ಸದಸ್ಕರು 
ಇದ್ದರೂ ಹೆಚ್ಚು ರಾಜಕೀಯವನ್ನು ಬೆರೆಸಿ ಮಾತಾಡುವುದು ಬೇಡ. ಯಾವುದೇ ಘಟನೆ ನಡೆದಿದ್ದರೂ 
ಕೂಡ ಆ ಘಟನೆಗೆ ಯಾರೇ ಕಾರಣಕರ್ತರಾಗಿರಲಿ ಅವರು ಯಾವುದೇ ಪಕ್ಷದವರಾಗಿರಲಿ, ಅವರು 
ಯಾವುದೇ ಕೋಮಿಗೆ ಸೇರಿದವದಾಗಿರಲಿ, ಯಾವುದೇ ಸಮಾಜಕ್ಕೆ ಸೇರಿದ ವ್ಯಕ್ತಿಯಾಗಿರಲಿ, 
ಅಂತಹವರಿಗೆ ಕಟ್ಟುನಿಟ್ಟಾಗಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತ್ಯ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು 
ಹೇಳುವ ಬಗ್ಗೆ ಹೊಸದಾಗಿ ಪ್ರಸ್ತಾಪ ಮಾಡುವುದು ಅಗತ್ಯ ಇಲ್ಲ. ಆದರೆ ಇವೊತ್ತು ಶ್ರೀನಿವಾಸಪುರ 
ತಾಲ್ಲೂಕಿನಲ್ಲಿ ಏನೆಲ್ಲಾ ನಡೆದಿದೆ, ಈ ವಿಚಾರಗಳ ಬಗ್ಗೆ ಮಾನ್ಯ ಸದಸ್ಯರಾದ ಸುದರ್ಶನ್‌ರವರು ಈ 
ಸದನದಲ್ಲಿ ಪ್ರಸ್ಥಾಪ ಮಾಡಿದ್ದಾರೆ. ಅವರ ಮೇಲೆ ಇವೊತ್ತು ಸರ್ಕಾರದ ವಶಿಯಿಂದ ಸೂಕ್ಷ್ಮವಾಗಿ 
ಅಲ್ಲಿ ಏನೆಲ್ಲಾ ನಡೆದಿರಬಹುದು ಅದರ ಬಗ್ಗೆ ಪರೀಕ್ಷೆ ಮಾಡಿದಾಗ ಕೆಲವು ಅಂಶಗಳು ಗೊತ್ತಾಗಿದೆ. 
ಕೆಲವು ಅಲ್ಲಸಂಖ್ಯಾತರ ಮೇಲೆ, ಹಿಂದುಳಿದವರ ಮೇಲೆ ದೌರ್ಜನ್ಯ ನಡೆದಿದೆ ಎನ್ನತಕ್ಕದ್ದರ ಬಗ್ಗೆ 
ವಿಶೇಷವಾಗಿ ಮಾನ್ಯ ಸದಸ್ವರು ಪಸ್ತಾಪ ಮಾಡಿದರು. ಅದರ ಬಗ್ಗೆ ಕೂಡ ತನಿಖೆ ಮಾಡಿ ಅಂತಿಮವಾಗಿ 
ವರದಿಯನ್ನು ಈ ಸಭೆಗೆ ಸಲ್ಲಿಸತಕ್ಕದ್ದು ಅಗತ್ಯ. ಇದರ ಪರಿಣಾಮವಾಗಿ ಶೀನಿವಾಸಪುರ ತಾಲ್ಲೂಕು 
ಜನತೆ ಇರಬಹುದು, ಅಥವಾ ಇಡೀ ಕೋಲಾರ ಜಿಲ್ಲಾ ಜನತೆ ಆಗಿರಬಹುದು. ಕರ್ನಾಟಕ ಜನತೆಗೆ 
ಇವೊತ್ತು ಸರ್ಕಾರ ಬಂದಮೇಲೆ ಆಡಳಿತ ಪಕ್ಷದ ಸದಸ್ಯರಿಂದ, ಅಥವಾ ಆಡಳಿತ ಪಕ್ಷದಿಂದ 
ಏನಾದರು ದೌರ್ಜನ್ಯ ನಡೆಯುತ್ತದೆ ಅಂದರೆ ಅದಕ್ಕೆ ಸರ್ಕಾರ ಬೆಂಬಲವನ್ನು ಕೊಡುವುದಿಲ್ಲ. 
ಇವೊತ್ತು ಮಾನ್ಯ ಸದಸ್ಯರು ವಿನೆಲ್ಲಾ ಪ್ರಸ್ತಾಪ ಮಾಡಿದ್ದಾರೆ, ನಾನು ಆ ಜೆಲ್ಲೆಯ ಉಸ್ತುವಾರಿ 
ಮಂತ್ರಿ ಕೂಡ ಆಗಿದ್ದೇನೆ. ನಾನು ಅಲ್ಲಿ ಬಂದಾಗ ನನಗೆ ತಿಳಿಸಬಹುದಾಗಿತ್ತು. ಅಲ್ಲಿ ಏನಾದರೂ 
ದೌರ್ಜನ್ಯ ನಡೆದಿದ್ದರೆ ಯಾವುದೇ ಕೋಮಿನವರು ಮಾಡಿದ್ದರೂ ಅದನ್ನು ಸರ್ಕಾರ ಸಹಿಸಿಕೊಳ್ಳುವುದಕೆ 
ಇಷ್ಟಪಡುವುದಿಲ್ಲ. ನಿರ್ದಾಕ್ಷಿಣ್ಯವಾಗಿ ಕಮ ಕೈಗೊಳ್ಳುತ್ತೇವೆ. ಮಾನ್ಯ ಸಭಾನಾಯಕರು ಉಸ್ತುವಾರಿ 
ಮಂತ್ರಿಗಳಾದ್ದರಿಂದ ನನ್ನ ಹತ್ತಿರ ಬಂದು ಮಾತನಾಡುಬಹುದಾಗಿತ್ತು. ಅದನ್ನು ನಾನು ಈಗಲೂ 
ಕೂಡ ಸ್ವಾಗತ ಮಾಡುತ್ತೇನೆ. ಇದರ ಬಗ್ಗೆ ಇನ್ನು ಏನಾದರೂ ಕೂಡ ನಡೆದಿದ್ದರೆ, ತನಿಖೆ ಮಾಡಲಿಕ್ಕೆ 
ಪ್ರಯತ್ನ ಮಾಡುತ್ತೇನೆ ಎನ್ನುವ ಭರವಸೆ ಕೊಟ್ಟು ಮುಖ್ಯಮಂತ್ರಿಗಳ ಪರವಾಗಿ ಸಿದ್ದವಾದ 
ಹೇಳಿಕೆಯನ್ನು ನಾನು ಮಾನ್ಯ ಸಭಾಪತಿಯವರ ಮುಖಾಂತರ ಸಭೆಯ ಗಮನಕ್ಕೆ ತರುತ್ತಿದ್ದೇನೆ. 


ಮಾನ್ಯ ಸದಸ್ಕರು ತಮ್ಮ ಗಮನ ಸೆಳೆಯುವ ಸೂಚನೆಯಲ್ಲಿ ತಿಳಿಸಿರುವಂತೆ 
ಶೀನಿವಾಸಪುರ ತಾಲ್ಲೂಕಿನಲ್ಲಿ ದುರ್ಬಲ ವರ್ಗದವರ ಮೇಲೆ ನಡೆಯಿತೆನ್ನಲಾದ ದೌರ್ಜನ್ಯದ ಬಗ್ಗೆ 


162 ಟಿ.ಎನ್‌. ನರಸಿಂಹಮೂರ್ತಿ 


A pd ಗ ಹಸ 


TTL ALUN TUL 
Re M4 


ನ ಸವಸ 
ಆದರ ಹರಿಜನ N೦ಜನ ಮೇಲೆ ನಿಡಯಿಪ್ನ್‌ಲಾದ ದಂರ್ಜನಗಳ 


cl 


i 
[ 


+ ವಾ ದೆ 
ರವಿರಾರ ಸಿಂದಿ 


AN ನ್‌್‌ pe 

ತನವ ನಮದು ಡು 3 ಜನರನ್ನು ಬಂಧಿಸಲಾಗಿದೆ. 
ತಮ ತಯ py 

ಪ್ರಕರಣ ರಳು) ತನಿಖೆಯಲ್ಲಿದೆ. 


-  ಹೆರಾಧ ಸಂಖ್ಯೆ 590ರಲ್ಲಿ ಹರಿಜನರು ನೀಡಲಾದ ದೂರಿನ ಮೆ ಮೇರೆಗೆ $ ಜನರ ಮೇಲೆ ಮೊಕದ್ದಮೆ 


ನೋಂದಾಯಿಸಿ ಎಲ್ಲಾ 5 ಜನರನ್ನು ಬಂಧಿಸಲಾಗಿದೆ. ಪ್ರಕರಣವು ತನಿಖೆಯಲ್ಲಿದೆ. 


3. ಅಪರಾಧ ಸ ಸಂಖ್ಯೆ 2890ರಲ್ಲಿ ಹರಿಜನರು ನೀಡಲಾದ ದೂರಿನ ಮೇರೆ 
ಜನರ ಮೇಲೆ ಮೊಕದ್ದಮೆ ನೋಂದಾಯಿಸಿ ನ್ಯಾಯಾಲಯ ಜಾಮೂನಿನ ಮೇರೆಗೆ ಬಿಡುಗಡೆ 


ಮಾಡಲಾಗಿದೆ. ಪ್ರಕರಣವು ತನಿಖೆಯಲ್ಲಿದೆ. 


ಸಾತಂದಪಲ್ಲಿಯ 150 


4. ಅಪರಾಧ ಸಂಖ್ಯೆ 3290ರಲ್ಲಿ ಹರಿಜನರು ನೀಡಲಾದ ದೊರಿನ ಮೇರೆಗೆ ಗಂಗಮಕ್ಕಳ ಹಳ್ಳಿಯ 
ಒಬ್ಬ ಆರೋಪಿಯು ಇದ್ದು ಆತನನ್ನು ಬಂದಿಸಲು ಕ್ರಮ ಕೈಗೊಳ್ಳಲಾಗಿದೆ. ಪ್ರಕರಣವು ತನಿಖೆಯಲ್ಲಿದೆ. 

ಪರಾಧ ಸಂಖ್ಯೆ 3590ರಲ್ಲಿ ಹರಿಜನರು ನೀಡಲಾದ ದೂರಿನ ಮೇರೆಗೆ 12 ಜನ ಸವರ್ಣೀಯರ 

ಮೇಲೆ ಮೊಕದ್ದಮೆ ನೋಂದಾಯಿಸಿಕೊಂಡು ಅವರನ್ನು ಬಂಧಿಸಿ ನಂತರ ನ್ಯಾಯಾಲಯದ 
ಮೂನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಪ್ರಕರಣವು ತನಿಖೆಯಲ್ಲಿದೆ. 


5. 


G 


6. ಅಪರಾಧ ಸಂಖ್ಯೆ 5690ರಲ್ಲಿ ಪರಿಶಿಷ್ಟ ವರ್ಗದವರು ನೀಡಲಾದ ದೂರಿನ ಬಗ್ಗೆ ಶಡಂಗೋಲು 
ಗ್ರಾಮದ ಒಬ್ಬ ವ್ಯಕ್ತಿಯ ಮೇಲೆ ಮೊಕದ್ದಮೆ ನೋಂದಾಯಿಸಿಕೊಂಡು ಆತನನ್ನು ್ಸಿ ನ್ಯಾಯಾಲಯವು 
ಜಾಮೊನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಪ್ರಕರಣವು ತನಿಖೆಯಲ್ಲಿದೆ. 


7, ಅಪರಾಧ ಸಂಖ್ಯೆ 7690ರಲ್ಲಿ ಹರಿಜನರು ನೀಡಲಾದ ದೂರಿನ ಮೇರೆಗೆ ಮಾರಸನಪಳ್ಳಿ(ಹಳ್ಳ)ಯ 
ಒಬ್ಬ ಸವರ್ಣೀಯರ ಮೇಲೆ ಮೊಕದ್ದಮೆ ನೋಂದಾಯಿಸಿಕೊಂಡು ಆತನನ್ನು ಪತ್ತೆ ಹೆಚ್ಚುವ 
ತಮ ಕೈಗೊಳ್ಳಲಾಗಿದೆ. ಪಕರಣವು ತನಿಖೆಯಲ್ಲಿದೆ. 


8. ಅಪರಾಧ ಸಂಖ್ಯೆ 18:89ರಲ್ಲಿ ಹರಿಜನರು ನೀಡಲಾದ ದೂರಿನ ಮೇರೆಗೆ ಕುಲುಗುರಕೋಟೆ 
ಗ್ರಾಮದ 10 ಜನಗಳ ಮೇಲೆ ಮೊಕದ್ದಮೆ ನೋಂದಾಯಿಸಿ ಎಲ್ಲಾ 10 ಜನರನ್ನು ಬಂಧಿಸಲಾಗಿದೆ, 
ಪ್ರಕರಣವು ತನಿಖೆಯಲ್ಲಿದೆ. 


9. ಅಪರಾಧ ಸಂಖ್ಯೆ 349ರಲ್ಲಿ ಪರಿಶಿಷ್ಠ ವರ್ಗದವರು ನೀಡಲಾದ ಆರೋಪದ ಮೇಲೆ ಕೊಂಡಮಾಡಿ 
ಗ್ರಾಮದ 3 ಜನ ಒಕ್ಕಲಿಗರು ಹಾಗೂ ಒಬ್ಬ ಜೋವಿ ಜನಾಂಗದ ವ್ಯಕ್ತಿಯನ್ನು ಬಂಧಿಸಲಾಗಿದೆ. 
ಪ್ರಕರಣವು ತನಿಖೆಯಲ್ಲಿದೆ. 


ಸಂಸದೀಯ ಪಟು 163 


£m ನ ಮದ್‌ ವಿ pS ES ANT RAN mm 
5 ಜನರ ಮೇಲಿ ಮೊಕದಮೆ ನೋಂದಾಯಿಸಿ 5 ಜನರನ್ನು ಬಂಧಿಸಲಾಗಿದೆ. ಪಠಕರಣವಃ 
(ವ ಸ ಬ Ky 


Wy 2 ಸ a I 
1, ಆಪರಾಧ ಸಂಖ್ಯೆ 19:90 ಹರಿಜನರು ನೀಡಲಾದ ದೂರಿನ ಮೇರೆಗೆ ಔದರಹಳ್ಳಿ ಗಾಮವ ೩ಬ 


ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಪ್ರಕರಣವು ತನಿಖೆಯಲ್ಲಿದೆ. 

12. ಅಪರಾಧ ಸಂಖ್ಯೆ 2890ರಲ್ಲಿ ಹರಿಜನರು ನೀಡಲಾದ ದೂರಿನ ಮೊರೆಗೆ ಮಾರಸನವಪಲಳ್ಳಿ ಗಾಯದ 
3 ಜನರನ್ನು ಬಂಧಿಸಲಾಗಿದೆ. ಪ್ರಕರಣವು ತನಿಖೆಯಲ್ಲಿದೆ. 

1. ಅಪರಾಧ ಸಂಖ್ಯೆ 3190ರಲ್ಲಿ ಹರಿಜನರು ನೀಡಲಾದ ಜೂರಿಸ ಮೇರೆಗೆ ಮಾರಸನಪಳ್ಳಿ ಗ್ರಾಮದ 
2 ಜನರ ಮೇಲೆ ಮೊಕದ್ದಮೆ ನೋಂದಾಯಿಸಿಕೊಂಡು ಎಲ್ಲಾ 2 ಜನರನ್ನು ಬಂಧಿಸಲಾಗಿದೆ. 
ಪಕರಣವು ತನಿಖೆಯಲ್ಲಿದೆ. 


ತ್ರೀ ವಿ.ಆರ್‌. ಸುದರ್ಶನ್‌ :- ಇದು ಸ್ನೇಟ್‌ಮೆಂಟೇ? ಅದರ ಕಾಪಿಯನ್ನು ನಮಗೆ 
ತ್ಸ ಘಟಿ? 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಇದು ಹೇಳಿಕೆ ಅಲ್ಲ. 


ಸಭಾಪತಿಯವರು :- ಗಮನ ಸೆಳೆಯುವ ಸೂಜನೆಗೆ ಕಾಪೀಸ್‌ ಅನ್ನು ಕೊಡುತ್ತೇವೆ. 
ಆದರೆ ನಿಯಮ 310ಕ್ಕೆ ಕಾಪೀಸ್‌ ಅನ್ನು ಕೊಡುವಂತಹ ಅಭ್ಯಾಸ ಇಲ್ಲ. ನಿಯಮ 310ರ ಅರ್ಥ 
ಏನು ಎಂದರೆ ಯಾವುದು ಕ್ರಿಯಾಲೋಪವಲ್ಲದ ವಿಷಯವನ್ನು ಮಾನ್ಯ ಸದಸ್ಮರು ಸದನದಲ್ಲಿ 
ಎತ್ತಬಹುದು. ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಉತ್ತರ ಕೊಡಬೇಕೆಂದು ಇದೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸದಸ್ಯರು ಮಾತನಾಡುತ್ತಾ ಆಮೃಗಾರಿ 
ಗ್ರಾಮದ ಹೆಸರನ್ನು ಪ್ರಸ್ಥಾಪ ಮಾಡಿದ್ದಾರೆ. ಈ ಕೇಸುಗಳಲ್ಲಿ ಕೂಡ ಅಪರಾಧಿಗಳನ್ನು ಬಂಧಿಸಲಾಗಿದೆ. 
ಇನ್ನು ರಾಮಪ್ಪ ದೊಂಬರು ಎಂಬುವ ಫಿರ್ಯಾದಿಯ ಕೇಸಿನ ಮೇಲೆ ಕೂಡ ಅಪರಾಧಿಗಳನ್ನು 
ಬಂಧಿಸಲಾಗಿದೆ, ಚಾರ್ಜ್‌ ಷೀಟ್‌ ಅನ್ನು ಹಾಕಲಾಗಿದೆ. ಅದು ಕೋರ್ಟಿಗೆ ಹೋಗಿದೆ. ಇದರ ಬಗ್ಗೆ 
ನಾನು ಹೇಳಿಕೆಯನ್ನು ಮಾಡಲಿಲ್ಲ. ನಾವು ಕಲವು ವಿಷಯಗಳನ್ನು ಏನು ಸಂಗ್ರಹಿಸಿದ್ದೇವೆ ಅದನ್ನು 
ಈ ಸದನದ ಗಮನಕ್ಕೆ ತಂದಿದ್ದೇನೆ. ಇದು ಇಷ್ಟಕ್ಕೇ ಮುಗಿಯಲಿಲ್ಲ ಮಾನ್ಯ ಸುದರ್ಶನ್‌ರವರ 
ಕಳಕಳಿಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ದಬ್ಬಾಳಿಕೆ-ದೌರ್ಜನ್ಯಗಳು ನಡೆದಿವೆ. ಅದನ್ನು 
ಸರಕಾರ ಗಮನಿಸಿಲ್ಲ ಎಂದು ಸದಸ್ಯರು ಹೇಳುತ್ತಿದ್ದಾರೆ. ಇಂತಹ ದೌರ್ಜನ್ಯ, ದಬ್ಬಾಳಿಕೆಗಳು 
ಎಲ್ಲಿಯಾದರೂ ನಡೆದಿರುವುದು ಮಾನ್ಯ ಸದಸ್ಮರಿಗೆ ಗೊತ್ತಿದ್ದರೆ ಅದನ್ನು ತನಿಖೆ ಮಾಡಿಸತಕ್ಕಂತಹ 
ತೆಮವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಅಂತಹ ಪ್ರಕರಣಗಳು ಇದ್ದರೆ ನನ್ನ ಗಮನಕ್ಕೆ ಕನ್ನಿ. 


164 ಟ.ಎನ್‌. ನರಸಿಂಹಮೂರ್ತಿ 


[% ¥. - a $. ಬಾವ, 
ತೀ ಎ.ಆರ್‌. ಸುದರ್ಶನ್‌ :- ಆ ತಾಲ್ಲೂಕುಗಳಲಿ ಬಡಜನರ ಮೇಲೆ ದೌರ್ಜನ್ಮ 
ನಡೆಯುತ್ತಿದೆ ಎಂದು ಹೇಳತಕ್ಷ ಕುಥಾದ್ದು ಮಾನ್ಯ ಸಭಾನಾಯಕರು ಹೇಳಿರತಕ್ಕುತಹ ಹೇಳಿಕೆಯಿಂದಲೇ 


ಗೊತ್ತಾಗುತ್ತದೆ. ಮನೆ ಕಟ್ಟು ಬ್ರುತಿರತ ಕೃಂಥಾದ್ದನ್ನು ಕಿತ್ತು ಹಾಕಿರತಕ್ಕಂಥಾಧ್ದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ, 


ಅದಕ್ಕೆ ರಾಜಕೀಯ ಬಣ್ಣ ಸೇರಿಸುವು . ಆಲ್ಲಿ; 
[x pe ದಾ [3 ಹ 

ಅಧಿಕಾರಿಗಳಿಗೆ ತಾವು ಹೇಳದ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂದು ಹೇಳುತ್ತಿದ್ದಾರೆ. ಸರಕಾರ 

ಈ ಬಗ್ಗೆ ಎಚ್ಚುಕೆಯಿಂದ ಇರಬೇಕು. ಅಧಿಕಾರ ನಡೆಸತಕ್ಕಂಥಾ ಬರೀ ಆಡಳಿತ ಪಕ್ಷದ ಸದಸ್ಮರದ್ದು 


(ಈ) ಲ p) [@) 
ಮಾತ್ರ ಅಲ್ಲ ವಿರೋಧಪಕ್ಷದ ಜನರ ಹಕ್ಕೂ ಕೂಡ ಇದೆ. ಇಂಥ ಪ್ರಕರಣಗಳು ಏನು ನಡೆದಿದೆ. 
ಇದು ಸರಕಾರದ ಗಮನಕ್ಕೂ ಕೂಡ ಬಂದಿದೆ. ಇದನ್ನು ಪ್ರಾಮಾಣಿಕವಾಗಿ ತನಿಖೆ ಮಾಡಲು 
Sh ಪ್ರಾಮಾಣಿಕವಾದಂಥ ಡೈನಾಮಿಕ್‌ ಆಗಿರತಕ್ಕಂತಹ ಅಧಿಕಾರಿಯನ್ನು ಅಲ್ಲಿಗೆ 
ಹಾಕಬೇಕು. ಸ್ಥಳೀಯ ಅಧಿಕಾರಿಗೆ ಷೇಳಿದರೆ ಅವರು ಸರಿಯಾದಂಥ ರೀತಿಯಲ್ಲಿ ತನಿಖೆ ಮಾಡುವುದಕ್ಕೆ 
ಸಾದವಾಗುವದಿ ಲ್ಲ. ಉನ್ನತ 


ಸ 
ತನಿಖೆಯಾಗಲೇಬೆೇಕೆಂದು ಒತ್ತಾಯ ಮಾಡುತ್ತೇನೆ. 


Y 
pr 
6; 
33 
(3 
[Cs 
al 
@ 
[Al 
4 
[al 
[e§ 
[31 
d 
pr 
al 
gd 
(5 
(5 
1 


ಮಟ್ಟದ ಡನ ನಾಮಿಕ್‌ ಆಗಿರತ ತಕ್ಕಂಥ ಅಧಿಕಾರಿಯಿಂದ ಇದರ ಬಗೆ 


[A 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಅಲ್ಪಸ ಸಂಖ್ಯಾತರು, ಹಿಂದುಳಿದವರು ಎಂದರೆ 
ಅವರು ಪರಿಶಿಷ್ಟ ಜಾತಿ/ ಪಂಗಡದವರು ಆಗುವುದಿ k ನ ಪಕ್ಷ ಸರ್ಕಾರ 
5 ದೇ ರತಕ್ಕಂತಹ ನಿದರ್ಶನಗಳೇ ಬಹಳ 
ಸತತವಾಗಿ ಸಾರೋದ್ದಾರವಾಗಿ ಆಗುತಿದೆ. ದಲಿತರ ಮೇಲೆ ನಡೆಯುವಂತಹ 


[1 
[N) 
fl 
[1 

Hl 


(4 p- 
A ನ ಒಂದಾಗಿ ಅವರಿಗೆ ರಕ್ಷಣೆ ಕೊಡಬೇಕಾಗುತ್ತದೆ. ಹಸಿರುಕಾರ್ಡು 
ಒ.ಎ.ಹಿ ಯನ್ನು ನಮ್ಮ ಸರಕಾರ ಕೊಟ್ಟಿಲ್ಲ. ಹಿಂದಿನ ಸರಕಾರ ಕೊಟ್ಟಿತ್ತು ನತ್ತು. ನಾವು ಬಂದಿದ್ದೇವೆ 


ರಂಭವಾಗಿದೆ. ಯುಗಾದಿ ಮುಗಿದು ಹೊಸ ಪಂಚಾಂಗ ಬಂದಿದೆ. ಹೊಸ 
ಹೆಜ್ಜೆಯನ್ನು ನಾವು ಇಡುತ್ತಿದ್ದೇವೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ದಲಿತರ ಮೇಲೆ ದಬ್ಬಾಳಿಕೆ 


IK 
pl 
q 
i 

[3] 
ನ 


(CU 
ಣಾ 
[3] 


«ಆರ್‌. ಸುದರ್ಶನ್‌ :- ನೀವು ಯಾರಿಂದ ತನಿಖೆಯನ್ನು ಮಾಡಿಸುತ್ತೀರಿ? 
ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಸ್ಥಳೀಯ ಪೋಲೀಸ್‌ ಅಧಿಕಾರಿಗಳಿಂದ. 
ತೀ ವಿ.ಆರ್‌. ಸುದರ್ಶನ್‌ :- ಅವರಿಂದ ಮಾಡಿಸಿದರೆ ನಾಯ ಸಿಕ್ಕುವುದಿಲ್ಲ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನೀವು ಹೇಳಿದವರಿಂದಲೇ ನಾವು ತನಿಖೆಯನ್ನು 
ಸುವುದಕ್ಕಾಗುವುದಿಲ್ಲ. ತನಿಖೆ ಮಾಡಿಸುವ ಕೆಲಸವನ್ನು ನಮಗೆ ಬಿಡಿ. 


ಸಂಸದೀಯ ಪಟು { 165 


ಸಚಿವಾಲಯದ ಸಿಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಚರ್ಚೆ 
(ನವೆಂಬರ್‌ 10, 1990) 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ (ಮಾನ್ಯ ಸಭಾನಾಯಕರು) :- ಮಾನ್ಯ 
ಸಭಾಪತಿಯವರೇ, ಮಾನ್ಯ ಸದಸ್ಯರಾದ ಶ್ರೀ ತಿಪ್ಪಯ್ಧನವರು ನಿಯಮ 310ರ ಪ್ರಕಾರ ಬಹಳ 
ಪ್ರಮುಖವಾದ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಬಹಳ ಉಪಯುಕ್ತವಾದ ಸೂಚನೆ 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 
ಇಲಾಖೆಯಲ್ಲಿ ನೌಕರರನ್ನು ನಿಗದಿತ ಅವಧಿ ಮುಗಿದ ಮೇಲೆ ವರ್ಗ ಮಾಡದೇ ಇರುವುದರಿಂದ 
ಇತರೆ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಜಾತಿಯ ನೌಕರರಿಗೆ ತೊಂದರೆಯಾಗುತ್ತಿದೆ ಎಂದು 
ಹೇಳಿದ್ದಾರೆ. ನಾನಾದರೂ ಈ ಸಂದರ್ಭದಲ್ಲಿ ಈ ಬಗ್ಗೆ ಹೇಳುವುದಕ್ಕೆ ಇಷ್ಟಪಡುವುದೇನೆಮದರೆ, 
ಕೆಲವು ನೌಕರರು ಕೆಲವು ವಿಷಯಗಳಲ್ಲಿ ಮಾತ್ರ ಬುದ್ದಿವಂತರಾಗಿರುತ್ತಾರೆ. ಆಡಳಿತವು ಸುಸೂತ್ರವಾಗಿ 
ನಡೆಯಬೇಕಾದರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ನೌಕರರುಗಳನ್ನು ಯಾವ ಯಾವ ಜಾಗದಲ್ಲಿ 
ಇಡಬೇಕೆಂದು ಸರ್ಕಾರಕ್ಕೆ ಗೊತ್ತಿರುತ್ತದೆ. ಇದರಲ್ಲಿ ಯಾವುದೇ ರೀತಿಯ ಪ್ರಭಾವ ಇರುವುದಿಲ್ಲ. 
ಕೆಲಸಗಳು ಚೆನ್ನಾಗಿ ಮತ್ತು ಸುಸೂತ್ರವಾಗಿ ನಡೆಯಬೇಕೆನ್ನುವ ಉದ್ದೇಶದಿಂದ ಮಾತ್ರ ಹಲವು 
ನೌಕರರುಗಳನ್ನು ಸ್ಥಳಾಂತರಿಸದೆ ಹಾಗೆಯೇ ಬಿಡಲಾಗಿದೆ. 

ತೀ ಪಿ. ತಿಪ್ಪಯ್ಯ :- ಮಾನ್ಯ ಉಪಸಭಾಪಶಿಯವರೇ, ಸುಮಾರು 15-20 ವರ್ಷಗಳಿಂದ 
ಒಂದೇ ಜಾಗದಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹಾ ಕೆಲವು ನೌಕರರುಗಳನ್ನು ಚರ್ಚೆ ಮಾಡದೇ 
ಸಿಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿ ಹಾಗೆಯೇ ಇದೆ ಇದು ಸರಿಯಲ್ಲ. 
ಅಪರುಗಳನ್ನು ವರ್ಗ ಮಾಡದೇ ಇರುವುದರಿಂದ ಪರಿಕಿಷ್ಟ ಜಾಠಿ ಮತ್ತು ಪರಿಶಿಷ್ಠ ವರ್ಗದ 
ನೌಕರರುಗಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ. ಈ ಕಡೆ ಈಗಲಾದರೂ ಸಚಿವರು ಗಮನ ಪರಿಸಿ 
ಬಹಳ ವರ್ಷಗಳಿಂದ ಒಂದೇ ಕಡೇ ಕೆಲಸ ಮಾಡುತ್ತಿರುವವರನ್ನು ವರ್ಗಾವಣೆ ಮಾಡಿ ದಬ್‌ 
ನೌಕರರುಗಳನ್ನು ಈ ಜಾಗಗಳಿಗೆ ನೇಮಕ ಮಾಡಬೇಕೆಂದು ಕೇಳುತ್ತೇನೆ. 

ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಉಪಸಭಾಪತಿಯವರೇ, ಇಂತಪ ಈ 
ನೌಕರರನ್ನು ಬದಲಾವಣೆ ಮಾಡಬಾರದೆಂದು ಯಾವ ಪ್ರಭಾವವೂ ಸರ್ಕಾರದರಲೆ ಇಲ್ಲವೇ. ಆದರೆ 
ಕೆಲವು ಸಂದರ್ಭಗಳಲ್ಲಿ ಕೆಲಸವು ಸರಿಯಾಗಿ ಆಗಬೇಕೆನ್ನುವ ಉದ್ದೇಶದಿಂದ ಕೆಲವೊಂದು 
ನೌಕರರುಗಳನ್ನು ಬದಲಾವಣೆ ಮಾಡುತ್ತಿಲ್ಲ ಮಾನ್ಯ ಸದಸ್ಮರಾದ 


2 py ಮ: ವಿ ಫೊ ಫೊ pL) 
ತಿಳಿದುಕೊಂಡು ಸರ್ಕಾರದೊಡನೆ ಸಹಕರಿಸಜೇಕೆಂದು ಕೇಳಿಕೊಳ್ಳುತೆ 


166 ಟಿ.ಎನ್‌. ನರಸಿಂಹಮೂರ್ತಿ 


ಡಾ॥ ಸಿದ್ಧಲಿಂಗಯ್ಯ :- ಮಾನ್ಯ ಉಪಸಭಾಪಕಿಯವರೇ, ಮಾನ್ಯ ಸಚಿವರು ಕೊಟ್ಟಿರತಕ್ಕ 
ಉತ್ತರ ನಮಗೆ ಸರಿಯಾಗಿಲ್ಲವೆಂದು ಭಾವಿಸಿ ಒಂದೆರಡು ಮಾತುಗಳನ್ನು ಕೇಳುವುದಕ್ಕೆ ಬಯಸುತ್ತೇನೆ. 
ಮಾನ್ಯ ಸಚಿವರು ಕೊಟ್ಟಿರತಕ್ಕಂಥ ಉತ್ತರ ನೋಡಿದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯಲ್ಲಿರುವ ನೌಕರರು ಬೇರೆ ವರ್ಗದವರಿಗಿಂತ ಜಾಣರು, ಅದಕ್ಕಾಗಿ ಅವರನ್ನು ಅಲ್ಲೇ 
ಬಿಟ್ಟಿದ್ದೇವೆ ಅನ್ನುವುದಾದರೆ, ಇತರ ಇಲಾಖೆ ನೌಕರ ವರ್ಗದ ಜನರು ದಡ್ಡರೆಂದು ನೀವು 
ಪರಿಗಣಿಸಿದ್ದೀರಾ? ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿರತಕ್ಕ ನೌಕರರು ಮಾತ್ರ 
ಜಾಣರು ಬೇರೆ ಇಲಾಖೆಯಲ್ಲಿರುವ ನೌಕರರುಗಳೆಲ್ಲಾ ದಡ್ಡರು ಎಂದು ಹೇಳುವ ರೀತಿಯಲ್ಲಿ 
ಮಾನ್ಯ ಸಚಿವರು ಹೇಳಿದ್ದಾರೆ. ಇದರಿಂದ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ 
ಅಪಮಾನಗೊಳಿಸಿದಂತಾಗಿದೆ. ಜಾಣತನವು ಯಾರ ಗುತ್ತಿಗೆಯೂ ಅಲ್ಲ. ವಿರೋಧಿ ಶೀರ್ಮಾನವೆಂದು 
ನಾವು ಹೇಳಬೇಕಾಗುತ್ತದೆ. ಆದ್ದರಿಂದ ಮಾನ್ಯ ಸಚಿವರು ಇದನ್ನು ಪುನರ್‌ಪರಿಶೀಲನೆ ಮಾಡಬೇಕೆಂದು 
ಕೇಳಿಕೊಳ್ಳುತ್ತೇನೆ. 

ಶೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸಭಾಪತಿಯವರೇ, ನಾನು ಈ ಸದನದಲ್ಲಿ 
ಸುಮಾರು 20 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ. ನಾನು ಅನೇಕ ಬಾರಿ ಪರಿಶಿಷ್ಠ ಜಾತಿ ಮತ್ತು 
ಪರಿಶಿಷ್ಟ ಪಂಗಡಗಳ ಜನರ ಕಲ್ಮಾಣಕ್ಕಾಗಿ ಹೋರಾಡಿರುವುದು ತಮಗೆಲ್ಲರಿಗೂ ಗೊತ್ತಿದೆ. ಪರಿಶಿಷ್ಟ 
ಜಾತಿ ಪಂಗಡಗಳವರ ಅಭಿವೃದ್ಧಿಗಾಗಿ ಸೇವೆ ಮಾಡಬೇಕೆಂಬುದೇ ನನ್ನ ಉದ್ದೇಶ. ಸರ್ಕಾರದಲ್ಲಿ 
ಒಂದು ಸ್ಟಾಟಜಿ ಇರುತ್ತದೆ. ಯಾವ ಯಾವ ಜಾಗದಲ್ಲಿ ಯಾವ ಯಾವ ನೌಕರರುಗಳನ್ನು 
ಹಾಕಿದರೆ ಕೆಲಸ ಸುಗಮವಾಗಿ ನಡೆಯುತ್ತದೆಂದು ನೋಡಿಕೊಂಡು ಸರ್ಕಾರದ ಕೆಲಸ ಅದಷ್ಟು 
ಚೆನ್ನಾಗಿ ಮತ್ತು ಬೇಗ ನಡೆಯಲಿ ಎಂಬ ಉದ್ದೇಶದಿಂದ ಕೆಲವು ನಿರ್ಣಯಗಳನ್ನು 
ತೆಗೆದುಕೊಳ್ಳಬೇಕಾಗುತ್ತದೆಯೇ ವಿನಃ ಬೇರೆ ಜನಾಂಗದವರಿಗೆ ಅನ್ಮಾಯ ಮಾಡಬೇಕೆಂದಲ್ಲ. ಎಲ್ಲಾ 
ಇಲಾಖೆಗಳಲ್ಲೂ ಬುದ್ದಿವ೦ತರಿದ್ದಾರೆ. ಯಾರಿಗೂ ತೊಂದರೆಯನ್ನಾಗಲೀ, ಅವಮಾನ 
ಮಾಡಬೇಕೆಂದಾಗಲೀ ಸರ್ಕಾರದ ಉದ್ದೇಶ ಇಲ್ಲ. ಕೆಲಸ ಚೆನ್ನಾಗಿ ನಡೆಯಬೇಕೆಂಬುದೇ ಸರ್ಕಾರದ 
ಧ್ಯೇಯವಾಗಿದೆ. ಯಾವ ನೌಕರರನ್ನು ಯಾವ ಜಾಗಕ್ಕೆ ಹಾಕಿದರೆ ಕೆಲಸ ಸರಿಯಾಗಿ ನಡೆಯುತ್ತದೆಂದು 
ಯೋಚನೆ ಮಾಡಿ ಹಾಕಲಾಗುತ್ತದೆ. ಮಾನ್ಯ ಸಿದ್ದಲಿಂಗಯ್ಮನವರು ಹೇಳಿದ ಪ್ರಕಾರ ಜಾಣತನವು 
ಯಾರ ಸ್ವತ್ತೂ ಅಲ್ಲ. ಎಲ್ಲಾ ಜನಾಂಗದಲ್ಲು ಬುದ್ದಿವಂತರಿದ್ದಾರೆ. ನಮ್ಮ ಸರ್ಕಾರ ಯಾವಾಗಲೂ 
ಪ್ರಗತಿಪರವಾದ ಕೆಲಸಗಳನ್ನು ಮಾಡುತ್ತದೆಯೇ ಹೊರತು ಯಾವ ಜನಾಂಗದವರಿಗೂ ಮನಸ್ಸು 
ನೋವಾಗುವಂಥ ಕೆಲಸ ಮಾಡುವುದಿಲ್ಲ. 


ನಾನೂ ಸಹ ಪರಿಶಿಷ್ಟ ಜಾತಿ ವಗಣ್ಣೆ ಸೇರಿದವನಾಗಿರುವುದು ತಮಗೆಲ್ಲರಿಗೂ ಗೊತ್ತಿದೆ. 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಠ ವರ್ಗದ ಜನರುಗಳಿಗೆ ಯಾವುದೇ ರೀತಿಯ ಅನ್ಯಾಯ ಮತ್ತು 
ಶೋಷಣೆ ನಡೆದರೆ ನಾನು ಸಹಿಸುವುದಿಲ್ಲ. ಆಡ್ಮನಿಸ್ಸೇಷನ್‌ ಮಾಡುವಾಗ ಕೆಲವೊಂದು ನಿಯಮಗಳಿಗೆ 


ಸಂಸದೀಯ ಪಟು 167 


ನಾವು ಬದ್ಧರಾಗಬೇಕಾಗುತ್ತದೆ. ಶೆಡ್ಕುಲ್‌ ಕ್ಯಾಸ್ಟ್‌ ಮತ್ತು ಶೆಡ್ಕುಲ್ಸ್‌ ಟ್ರೈಬ್‌ ಜನರಿಗೆ ನಮ್ಮ ಸರ್ಕಾರ 
ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದೆ. ಅಂಥಾದ್ದರಲ್ಲಿ ಯಾವುದೋ ಒಂದು ಇಲಾಖೆಯಲ್ಲಿ 
ಕೆಲವು ಜನರನ್ನು ಬಹಳ ವರ್ಷಗಳಿಂದ ವರ್ಗಾವಣೆ ಮಾಡದೆ ಬಿಟ್ಟಿರುವ ವಿಷಯವನ್ನು ದೊಡ್ಡದು 
ಮಾಡುವ ಅವಶ್ಯಕತೆ ಇಲ್ಲ, ಸರ್ಕಾರದ ಕೆಲಸ ಸುಗಮವಾಗಿ ಸಾಗಬೇಕೆನ್ನುವ ದೃಷ್ಟಿಯಿಂದ ಕೆಲವು 
ಕಡೆ ಇರುವ ನೌಕರರನ್ನು ಸರ್ಕಾರವೇ ವರ್ಗಾವಣೆ ಮಾಡುವುದಿಲ್ಲ. 


ತೀ ವಿ.ಆರ್‌. ಸುದರ್ಶನ್‌ :- ಮಾನ್ಯ ಉಪಸಭಾಪಶಿಯವರೇ, ಹಿಂದಿನ ಸರ್ಕಾರದವರು 
ಒಂದು ಆರ್ಡರನ್ನು ಮಾಡಿದ್ದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಲ್ಲಿ 
ಯಾರು ಮೊದಲನೆ: ರ್ಥಾಂಕನ್ನು ಪಡೆಯುತ್ತಾರೋ ಅವರುಗಳಿಗೆ ಯಾವುದೇ ರೀತಿಯ ಇಂಟರ್‌ವ್ಯೂ 
ಮಾಡದೆ ನೇರವಾಗಿ ಕೆಲಸ ಕೊಡಲಾಗುತ್ತದೆಂದು ಹೇಳಿದ್ದರು. ಅದು ಬಹಳ ಒಳ್ಳೆಯ ತೀರ್ಮಾನ. 
ಆದರೆ ಇದುವರೆಗೆ ಯಾವುದೇ ಫಸ್ಟ್‌ ಕ್ಲಾಸ್‌ ವಿದ್ಯಾರ್ಥಿಗೆ ಕೆಲಸ ಕೊಟ್ಟಿಲ್ಲ. ಇದರ ಬಗ್ಗೆ ಸರ್ಕಾರ 
ಯಾವ ಕ್ರಮವನ್ನು ಕೈಗೊಂಡಿದೆಯೆಂದು ತಿಳಿಯುವುದಕ್ಕೆ ಬಯಸುತ್ತೇನೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಹಿಂದಿನ ಸರ್ಕಾರದವರು ಆ ರೀತಿ ತೀರ್ಮಾನ 
ಮಾಡಿದ್ದನ್ನು ನಾನು ಸ್ವಾಗತ ಮಾಡಿದ್ದೆ. ಅದರಿಂದ ಸರ್ಕಾರದವರಿಗೆ ಒಂದು ದೊಡ್ಡ ಪಜಾರ 
ಸಿಕ್ಕಿತ್ತು. ನಾನು ಆಗ ವಿರೋಧ ಪಕ್ಷದ ನಾಯಕಾನಾಗಿದ್ದೆ. ಅದರ ಬಗ್ಗೆ ಈಗ ನಮ್ಮ ಸರ್ಕಾರ ಕ್ರಮ 
ತೆಗೆದುಕೊಳ್ಳುತ್ತದೆ. 

ಶ್ರೀ ವಿ.ಆರ್‌. ಸುದರ್ಶನ್‌ :- ಇವರುಗಳನ್ನು ನೇಮಕ ಮಾಡಿಕೊಳ್ಳುವುದಕ್ಕೆ ಏಕೆ 
ಡಿಲೇ ಆಯಿತು. ಯಾವ ಇಲಾಖೆಯಿಂದ ಈ ರೀತಿ ಡಿಲೇ ಆಗಿದೆ ಎಂಬುದನ್ನು ಮಾನ್ಯ ಸಚಿವರು 
ಹೇಳಬೇಕು. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸುದರ್ಶನ್‌ರವರೇ, ನೀವು ನೋಡುತ್ತಿರಿ. 
ನಾವು ಅದನ್ನು ಮಾಡುತ್ತೇವೆ. ನೀವು ಸ್ವಲ್ಪ ಕಾಲ ಕಾದು ನೋಡಿ. ನಂತರ ನಿಮಗೇ ಗೊತ್ತಾಗುತ್ತದೆ. 


ಶ್ರೀ ಪಿ. ತಿಪ್ಪಯ್ಯ :- ಮಾನ್ಯ ಉಪಸಭಾಪತಿಯವರೇ, ಇದುವರೆಗೂ ಮಾನ್ಯ 
ಸಜಿವರು ಹೇಳಿದ್ದನ್ನು ನಾನು ಕೇಳಿದೆ. ಮಾನ್ಯ ಸಚಿವರಿಗೂ ಸಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಜಾತಿಯವರಿಗೆ ಅನುಕೂಲ ಮಾಡಿಕೊಡಬೇಕೆಂಬ ಅಭಿಮಾನ ಇದೆ. ಅದನ್ನು ನಾನು ಒಪ್ಪಕೊಳ್ಳುತ್ತೇನೆ. 
ಆದರೆ ಇನ್ನೂವರೆಗೆ ಅನೇಕ ಇಲಾಖೆಗಳಲ್ಲಿ ಶೆಡ್ಡುಲ್ಲ್‌ ಕಾಸ್ಟ್‌ ಮತ್ತು ಶೆಡ್ಕುಲ್ಲ್‌ ಟೈಬ್‌ ಜನರುಗಳಿಗೆ 
ಸರಿಯಾಗಿ ರೋಸ್ಟರ್‌ ಪದ್ಧತಿ ಪ್ರಕಾರ ಕೆಲಸ ಕೊಟ್ಟಲ್ಲ. ನಾನು ಇದನ್ನು ಬಹಳ ನೋವಿನಿಂದ 
ಹೇಳುತ್ತಿದ್ದೇನೆ. ಪಮೋಷನ್‌ ಕೊಡುವ ವಿಚಾರದಲ್ಲೂ ಪರಿಶಿಷ್ಟ ಜಾಶಿ ಮತ್ತು ಪರಿಶಿಷ್ಠ ಜನಾಂಗದವರಿಗೆ 
ಬಹಳ ಅನ್ಯಾಯವಾಗುತ್ತಿದೆ. ಈ ಅನ್ಯಾಯಗಳು ಆಗದ ರೀತಿಯಲ್ಲಿ ಮಾನ್ಯ ಸಚಿವರು 


ನೋಡಿಕೊಳ್ಳುತ್ತಾರೆಂದು ನಂಬಿಕೆ ನನಗೆ ಇದೆ. ನಮ್ಮ ಪರಿಶಿಷ್ಟ ಜಾತಿ ಜನರಲ್ಲೂ ಬಹಳ ಬುದ್ಧಿವಂತ 


168 ಟ.ಎನ್‌. ನರಸಿಂಹಮೂರ್ತಿ 


ಜನರಿದ್ದಾರೆಂದು ಮಾನ್ಯ ಸಚಿವರು ಅರ್ಥ ಮಾಡಿಕೊಳ್ಳ ಕು. ಯಾವುದೇ ಕಾರಣಕ್ಕೂ ಪರಿಶಿಷ್ಠ 
ಒ 
ಜಾತಿ ಮತ್ತು ವರ್ಗ ದವರಿಗೆ ಅನ್ಯಾಯವಾಗಬಾರದು. ಇನ್ನು ಮುಂದೆ ಸಚಿವಾಲಯದಲ್ಲೂ ಸಹಾ 


ಪರಿಶಿಷ್ಠ ಜಾತಿ ಮತ್ತು ಜನಾಂಗದವರಿಗೆ ಎಲ್ಲಾ ಇಲಾಖೆಗಳಲ್ಲಿಯೂ ಕೆಲಸ ಮಾಡುವುದಕ್ಕೆ ಅವಕಾಶ 
ಮಾಡಿಕೊಡುವ ಹಾಗೆ ಟ್ರಾನ್ಸರ್‌ ನೀತಿಯನ್ನು ಜಾರಿಗೆ ತರಬೇಕೆಂದು ಕೇಳಿಕೊಳ್ಳುತ್ತೇನೆ. 


ಟೀ ಬಿ.ಎಂ. ಮೆಣಸಿನ ಕಾಯಿ ಅವರು ಸಭಾಪತಿಯವರ ಪೀಠವನ್ನು ಅಲಂಕರಿಸಿದರು) 


ತೀ ದೊಡ್ಡೇಗೌಡ :- ಮಾನ್ಯ ಸಭಾಪತಿಯವರೇ, ಸನ್ಮಾನ್ಯ ಸಹಕಾರ ಸಚಿವರು ಇಲ್ಲ. 
ಅವರು ಇಲ್ಲದೇ ಇರುವುದರಿಂದ ನಾವು ಯಾರಿಗೆ ಹೇಳಬೇಕು. 


ಶೀ ಟಿ.ಎನ್‌. ನರಸಿಂಹಮೂರ್ತಿ :- ಮಂತ್ರಿಗಳು ಬರುತ್ತಾರೆ. ನೀವು ಪ್ರಸ್ತಾಪ 


ವೈಸ್‌ ಚೇರನ್‌ :— ಮಾನ್ವ ಸ ಜಿವರು ಬಂದ ಮೇಲೆ ಅವರು ಉತ್ತರ ಕೊಡುತ್ತಾರೆ. 
ಇಲ್ಲಿ ಮಾನ ಸಭಾ ನಾಯಕರು ಇದ್ದಾರೆ. ನೀವು ವಿಷಯವನ್ನು ಪ್ರಸ್ತಾಪ ಮಾಡಿ (ಅವರುನೆ ನೋಟ್‌ 


[se ವಿ 
ಮಾಡಿಕೋ ತಾರೆ) 
[sur 


ಕ್ರ ಸ್ಲಿಯಲ್ಲಿ ಗೂತ್ತು ನನ್ಯ 
ಒಳ್ಳೆಯದಾಗುತ್ತದೆ. ಇವೊತ್ತು ಸದನ ಮುಕ್ತಾಯ ಆಗುತ್ತದೆ. ಆದ್ದರಿಂದ ನಮಗೆ ಉತ್ತರ ಬೇಕು. 


ಫೀ ಟಿ.ಎನ್‌. ನರಸಿಂಹಮೂರ್ತಿ :- ನಾನು ನೋಟ್ಸಾಡಿಕೊಂಡು ಸಚಿವರಿಗೆ ತಿಳಿಸುತ್ತೇನೆ. 
ಅವರು ಬರುತ್ತಾರೆ, ನೀವು ಪ್ರಾರಂಭ ಮಾಡಿ. 


ಕನ್ನಡದ ಹಿರಿಮೆ ಅದರ ಬಗ್ಗೆ ನಾವು ಹರಿಕತೆ ಹೇಳಬೇಕಾಗಿಲ್ಲ. ಈಗ RE 


ಸಂಪೂರ್ಣವಾಗಿ ಬುಡದಿಂದ ತ ತುದಿಯವರೆಗೆ, ಅ ಅನುಷ್ಠಾ ನಕ್ಕೆ ತರಬೇಕು. ಅಷ್ಟೆ ಅಲ್ಲದೆ, ಬಹಳ 
ಸುಲಭವಾದ ಒಂದು ವಿಷಯ ಅಂದರೆ, ಶಿಕ್ಷಣದಲ್ಲಿ ುಕ ಹಂತದಿಂದ: ಎ ಸ್‌.ಎಲ್‌.ಸಿ, 


ಪಿ.ಯು.ಸಿ, ವರೆಗೆ ಶಿಕ್ಷಣ ಮಾಧ್ಯಮ ನೂರಕ್ಕೆ ನು ನೂರು ಕನ್ನಡ ಮಾಡಿದರೆ, ಈ ಸಮಸ್ಸೆ 
ಪರಿಹಾರವಾಗುತ್ತದೆ . ಡಾ ಸಿದ್ದಲಿಂಗಯ್ಯ ನವರು ಹೇಳಿದ ಹಾಗ ಕನ್ನಡದಲ್ಲಿ ಮಾಕನಾಡುವುದೆ 


th 


ಸಂಸದೀಯ ಪಟು 169 


ಕಡಿಮೆಯಾಗುತ್ತದೆ ಎನ್ನುವ ಭಾವನೆ ಬರುವ ಹಾಗೆ ಇಂಗ್ಲಿಷ್‌ ಹೇರುತ್ತಿದ್ದಾರೆ. ಅಂದರೆ ಯಾರು 
ಹಿಂದಿನಿಂದಲೂ ಗುಲಾಮಗಿರಿಗೆ ಹೊಂದಿಕೊಂಡು ಬಂದಿದ್ದಾರೆ. ಆ ಗುಲಾಮಗಿರಿ ಮನೋಭಾವ 
ಇರತಕ್ಕಂಥ ಜನ ರಾಜ್ಯದ ಭಾಷೆಯ ಬಗ್ಗೆ ತಮ್ಮ ಅಧಿಕಾರವನ್ನು ಒತ್ತಿ ಅದನ್ನು ಪಾತಾಳಕ್ಕೆ ಇಳಿಸಲಿಕ್ಕೆ 
ಪ್ರಯತ್ನ ಮಾಡುತ್ತಿದ್ದಾರೆ. ಇವೊತ್ತು ನೂರಕ್ಕೆ ನೂರರಷ್ಟು ಜನ ಕರ್ನಾಟಕದಲ್ಲಿ ಕನ್ನಡವನ್ನು 
ಮಾತನಾಡುತ್ತಿದ್ದಾರೆ. ಸರ್ಕಾರ ಕೂಡ ಕನ್ನಡ ಭಾಷೆಯಲ್ಲಿಯೇ ಎಲ್ಲವನ್ನೂ ವ್ಯವಹರಿಸಬೇಕು. ಈ 
ದೇಶದ ಸ್ವಾತಂತ್ಯ ಆದಮೇಲೆ, ಈ ರಾಜ್ಯದಲ್ಲಿ ಕನ್ನಡ ಚಳುವಳಿ ಪ್ರಾರಂಭದ ಆರಂಭ ಮಾಡಿದಂಥ 
ನಾನು ಈ ಮಾತನ್ನು ಹೇಳಲೇ ಬೇಕಾಗುತ್ತದೆ. ಅವೊತ್ತಿನ ದಿವಸ ಕರ್ನಾಟಕದ ರಾಜಧಾನಿ 
ಬೆಂಗಳೂರಿನಲ್ಲಿ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಹೆದರಿಕೆಯಾಗುತ್ತಿತ್ತು. 1956 ಕರ್ನಾಟಕ ಏಕೀಕರಣ 
ಆದ ದಿನ. ಹೌದು, 1956ರಲ್ಲಿ ಇದೇ ಬೆಂಗಳೂರು ನಗರದಲ್ಲಿ ಕನ್ನಡದಲ್ಲಿ ಮಾತನಾಡಲಿಕ್ಕೆ 
ಹೆದರಿಕೆಯಾಗುತ್ತಿತ್ತು. ನಾನು ಅದನ್ನು ಅನುಭವಿಸಿದವನು ಇದ್ದೇನೆ. ಆಗ ಇಲ್ಲಿ ಕನ್ನಡ ಚಳುವಳಿಯನ್ನು 
ಸಂಘಟನೆ ಮಾಡಿ ಇಲ್ಲಿ ಕನ್ನಡ ಬಾವುಟ ಹಾರಿಸಬೇಕೆಂದು ಸಂಘಟನೆ ಮಾಡಿ ಇಲ್ಲಿ ಚಳುವಳಿ 
ಮಾಡಿದ್ದು 


3-45 ಖ.ಎಂ. 


ನಾನು ಆವತ್ತಿನಿಂದ ಇವತ್ತಿನವರೆಗೂ ಹೋರಾಟ ಮಾಡಿಕೊಂಡು ಬಂದಂಶಹವನು ಸೆಂಟ್ರಲ್‌ 
ಜೈಲಿಗೂ ಕೂಡ ಹೋಗಿ ಬಂದಿದ್ದೇನೆ. ಕನ್ನಡದ ಏಕೀಕರಣಕ್ಕಾಗಿ ಕರ್ನಾಟಕ ಎಂದು ನಾಮಕರಣ 
ಮಾಡುವ ಬಗ್ಗೆ ಕನ್ನಡವನ್ನು ರಾಜ್ಯ ಭಾಷೆಯನ್ನಾಗಿ ಮಾಡಬೇಕೆಂಬ ಬಗ್ಗೆ ಮತ್ತು ಉದ್ಯೋಗದಲ್ಲಿ 
ಪ್ರಾತಿನಿಡ್ಛವನ್ನು ಸೂರಕ್ಕೆ ನೂರರಷ್ಟು ಕೊಡಬೆಕೆಂಬ ಬಗ್ಗೆ ಹೋರಾಟ ಮಾಡಿಕೊಂಡು ಬಂದಿರಕ್ಕಂಶಹ 
ನಮ್ಮಂತಹವರು ಮತ್ತು ಮಾನ್ಯ ಸಿದ್ಧಲಿಂಗಯ್ದನಂತಹವರು ಬಹಳವಾಗಿ ಶ್ರಮ ಪಟ್ಟಿದ್ದೇವೆ. ಅವರು 
ಹೇಳಿದಂತೆ ಕನ್ನಡ ಕಾವಲು ಸಮಿತಿಯ ಅವಶ್ಯಕತೆ ಇದೆ. ಇದರ ಬಗ್ಗೆ ನನ್ನದು ಭಿನ್ನಾಭಿಪ್ರಾಯವಿಲ್ಲ. 
ಕನ್ನಡದಲ್ಲಿ ಮಾತನಾಡುವುದು ಬಹಳ ಕಡಿಮೆ. ಇಂಗ್ಲೀಷನಲ್ಲಿ ಮಾತನಾಡಿದರೆ ಬಹಳ ಶ್ರೇಷ್ಠ 
ವರ್ಗದವರು ಎನ್ನುವ ಭಾವನೆ ಹಾಗೂ ಮೇಲೆ ಇರತಕ್ಕಂಶಹ ಅಧಿಕಾರಿಗಳು ಮತ್ತು ಮಂತ್ರಿಗಳು 
ಇಂಗ್ಲೀಷಿನಲ್ಲಿ ಮಾತನಾಡುವುದರಿಂದಾಗಿ ಇಂಗ್ಲೀಷ್‌ ಬಳಕೆ ಹೆಚ್ಚಾಗಿ ಆಗುತ್ತಿದೆ. ಆದರೆ 
ಹಳ್ಳಿಯಲ್ಲಿರತಕ್ಕಂತಹ ಜನ ಸಾಮಾನರಿಗೆ ಇಂಗ್ಲೀಷ್‌ ಬಾರದೇ ಇರುವುದರಿಂದಾಗಿ ಒಂದು ರೀತಿಯ 
ಕೀಳರಿಮೆಯ ಭಾವನೆ ಬಂದಿದೆ. ಆದರೆ ಸರಕಾರ ಈಗ ಬದಲಾವಣೆಯಾಗಿ ಕನ್ನಡದ ಬಗ್ಗೆ ತನ್ನ 
ಅಭಿಮಾನವನ್ನು ವ್ಯಕ್ತಪಡಿಸತಕ್ಕಂತಹ ಕಾಲ ಬಂದಿದೆ. ಆದರೆ ಅದನ್ನು ಅನುಷ್ಠಾನದ ರೂಪದಲ್ಲಿ 
ತೋರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. 


ಶ್ರೀಮತಿ ಬಿ.ಟಿ. ಲಲಿತಾ ನಾಯಕ್‌ :- ನಾವೆಲ್ಲರೂ ಕನ್ನಡದ ಬಗ್ಗೆ: ಬರೀ 
ಮಾತನಾಡುತ್ತೇವೆ. ಮಕ್ಕಳನ್ನು ಶಾಲೆಗೆ ಕಳಿಸುವ ಬಗ್ಗೆ ಕೆಲವು ಶಂದೆ ಶಾಯಿಗಳಲ್ಲಿ ಯಾವ 


170 ಟಿ.ಎನ್‌. ನರಸಿಂಹಮೂರ್ತಿ 


ಅಭಿಪ್ರಾಯವಿದೆ ಎಂದರೆ ಕನ್ನಡದ ಮಕ್ಕಳು ಕನಡವನ್ನು ಮಾತನಾಡುತ್ತಾರೆ, ಕನ್ನಡವನ್ನು ಬರೆಯುತ್ತಾರೆ, 
ಇಂಗ್ಲೀಷ್‌ ಕಲಿಯಲಿ ಎಂದು ಹೇಳಿ ಇಂಗ್ಲೀಷ್‌ ಭಾಷೆಯ ಶಾಲೆಗೆ ಕಳಿಸುತ್ತಿದ್ದಾರೆ. ಆ ಹುಡುಗರು 
ಕನ್ನಡದಲ್ಲೂ ಪಾಂಡಿತ್ಕರಾಗುವುದಿಲ್ಲ. ಇಂದ್ಲೀಷಿನಲ್ಲು ಪಾಂಡಿತ್ವರಾಗುವುದಿಲ್ಲ, ಕನ್ನಡ ಭಾಷೆ ಬಾರದೆ 
ಇರುವವರೂ ಕೂಡ ಕನ್ನಡ ಮಾತನಾಡುತ್ತಾರೆ. ನಿಜವಾದ ಕನ್ನಡದ ಬೆಳವಣಿಗೆಯಾಗಬೇಕು ಎಂದರೆ 
ಸೈ, ಗೋಕಾಕ್‌ರವರು ಯಾವ ರೀತಿ ಕನ್ನಡ ಇಂಗ್ಲೀಷ್‌ ಎರಡರಲ್ಲೂ ಕೂಡ ಪಾಂಡಿತ್ಕವನ್ನು 
ಗಳಿಸಿದರೊ ಆ ; ರೀತಿ ಕೆಲಸ ಮಾಡಬೇಕಾಗುತ್ತದೆ. ಆದರೆ ಇವತ್ತಿನ ದಿವಸ ಆ ರೀತಿ ಪಾಂಡಿತ್ಯವನ್ನು 
ಗಳಿಸಿತಕ್ಕಂಥವರ ಮಟ್ಟ ತೀರಾ ಕೆಳಕ್ಕೆ ಇಳಿಯುತ್ತಿದೆ. ಇಂತಹ ಮಕ್ಕಳು ಕಡೆಗೆ ಯಾವ ಭಾಷೆಯನ್ನೂ 
ಕಲಿಯದೆ ಆತಂತ್ರರಾಗುತ್ತಾರೆ. ಇದರ ದುರಂತ ಅವರ ತಂದೆ ತಾಯಿಗಳಿಗೆ ಸುಮಾರು 10-20 
ರ್ಷಗಳ ನಂತರ ಗೊತ್ತಾಗುತ್ತದೆ. ಎಂತಹ ದುರಂತಕ್ಕೆ ಮಕ್ಕಳನ್ನು ಈಡು ಮಾಡಿದೆ ಎಂದು, ಆಗ 
ತಿಳಿಯುತ್ತದೆ. ಕನ್ನಡವನ್ನು ಅತ್ಯಂತ ಉತ್ಸಷ್ಟ ಭಾಷೆಯನ್ನಾಗಿ ಬೆಳೆಸು ಮ ಬೇಕಾದಂತಹ 
ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಕನ್ನಡಗರಿಗೆ ಹೆಚ್ಚಿನ ಪ್ರಾಶಸ್ತ, ೃವನ್ನು ಪತ್ರಿಕಾ ಮಾಧ್ಯಮ ಚಲನಚಿತ್ರ 
ಮಾಧ್ಯಮದ ಮೂಲಕ ಒಳ್ಳೆಯ ಪಾಂಡಿತ್ಯ ಹೂರ್ಣವಾದಂತಹ ಕನ್ನ ಹ ಛಸಬೇಕಾಗುತ್ತದೆ. 
ಕೆಲವರು ಕನ್ನಡದಲ್ಲಿ ಹೆಚ್ಚು ಮಾತನಾಡದಿದ್ದರೂ ಕೂಡ ರ ಬರವಣಿಗೆಯಲ್ಲಿ 
ಸುರಿತಂತಹವರದಾಗಿರುತ್ತಾರೆ. ಕಾವಲು ಸಮಿತಿಯನ್ನು ತೆಗೆದಾಗಿನಿಂದ ಕನ್ನಡದ ಬಳಕೆ ಕಡಿಮೆಯಾಗಿದೆ, 
ದಯಮಾಡಿ ಸರಕಾರ ಈ ಬಗ್ಗೆ ಗಮನ ಹರಿಸಿ ಅವನ್ನು ಮತ್ತೆ ಸಾಪಿಸಬೇಕು. 
ಡಾ॥ ಎಂ. ಅಕ್ನರ ಅಲಿ : ನಾವು ಕನ್ನಡಕ್ಕಾಗಿ ಅನೇಕ ಸವಲತ್ತನ್ನು ನೀಡಿದ್ದರೂ ಕೂಡ 
ಆದು ಸಾಲದಾಗಿದೆ. ನಮ್ಮ 'ಸರಕಾರಕೆ ಪ 'ಜಾಪಭ 
ಭಾಷೆಯಾದ ಕನ್ನಡದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು. ಪಜ್ಞೆಯನ್ನು ಎಚ್ಚರಿಕೆಯನ್ನು ವಹಿಸಬೇಕು. ಆ 
ದೃಷ್ಟಿಯಿಂದ ಕನ್ನಡವನ್ನು ಎಲ್ಲಾ ಹಂತದಲ್ಲಿಯೂ ೮ ಗಿಪಯೋಗಿಸಬೆಕು ಮತ್ತು ಇದನ್ನು ಕಡ್ಡಾಯವಾಗಿ 
ಜಾರಿಗೆ ತರಲು ಪ್ರಯತ್ನ ಮಾಡಬೇಕೆಂದು ವಿನಂತಿಸುತ್ತೇನೆ. 
ತೀ ಎನ್‌. ತಿಪ್ಪ ನನ್ನು 
ಒಂದು ವಿಚಾರವನ್ನು ಪ Hs ಈ ಸದನದ ಪ್ರಶ್ಕೆಗಳ ಪಟ್ಟಿಯು ಏನು ಇದೆ ಆದನ್ನು 2-2 
ಬಾರಿ ಒಂದು ಕನ್ನಡದಲ್ಲಿ ಮತ್ತೊಂದು ಇಂಗ್ಲೀಷಿನಲ್ಲಿ ಅಚ್ಚು ಹಾಕಿಸುತ್ತಾರೆ. ಇಲ್ಲಿರುವವರೆಲ್ಲರಿಗೂ 
ಕನ್ನಡ ಬರುತ್ತದೆ. ಆದರೂ ಕೂಡ ಅದನ್ನೇ ಇಂಗ್ಲೀಷಿನಲ್ಲಿ ಪ್ರಂಟ್‌ ಮಾಡುವುದು ಏ 
ಭಾಷೆ ಕನ್ನಡವೆಂದು ಹೇಳಿದ ಮೇಲೆ ಇಲ್ಲಿರಶಕ್ಕಂತಹ ಎಲ್ಲರಿಗೂ ಕನ್ನಡ ಬರುವಾಗ ಇಂಗ್ಲೀಷ್‌ನಲ್ಲ 
ಏಕೆ ಪಿಂಟ್‌ ಮಾಡುಸುತ್ತೀರ? ಅದನ 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ (ಬಂದರು, ಮೀನುಗಾರಿಕೆ ಮತ್ತು ನಗರಾಭಿವೃದ್ಧಿ 
ಸಚಿವರು) :- ಸನ್ನಾನ್ಮ ಸಭಾಪತಿಯವರೇ ಸನ್ಮಾನ್ಯ ಸದಸ್ವರುಗಳಾದ ಡಾ॥ ಸಿದ್ದಲಿಂಗಯ್ದನವರು, 


ಸಂಸದೀಯ ಪಟು 171 


ಕೋಣಂದೂರು ಲಿಂಗಪ್ಪನವರು. ಡಾ॥ ಅಕ್ಷರ್‌ ಅಲಿಯವರು, ಮಾನ್ಯ ತಿಪ್ಪಣ್ಣನವರು ಮತ್ತು 
ಸಹೋದರಿ ಲಲಿತಾ ನಾಯಕ್‌ರವರು ಸದನದ ನಿಯಮಾವಳಿ 30ರ ರೀತ್ಯ ಪೆಸ್ತಾಪ ಮಾಡಿರತಕ್ಕುತಹ 
ವಿಚಾರವಾದ ಕನ್ನಡವನ್ನು ರಾಜ್ಯ ಭಾಷೆಯಾಗಿ ಮಾಡುವುದನ್ನು ಅನುಷ್ಠಾನಕ್ಕೆ ತರುವಲ್ಲಿ ಸರಕಾರ 
ಪ್ರಯತ್ನ ಮಾಡುತ್ತಿಲ್ಲವಂದು ಹೇಳಿದ್ದಾರೆ. ಅವರೆಲ್ಲರ ವಾದಗಳನ್ನು ನಾನು ies ಈ 
ಸದನದಲ್ಲಿರತಕ್ಕಂತಹ ನಾ ನಾವೆಲ್ಲರೂ ಕೂಡ ಕನ್ನಡಿಗರು. ಭಾರತೀಯರಾಗಿ ಕನ್ನಡಿಗರಾಗುತ್ತೇವೆ ಆದನು 

ನಾಷೆಲ್ಲರೂ ಮರೆಯಬಾರದು. ನಮ್ಮ ದೇಶದಲ್ಲಿ ಪ್ರಾಂತ್ಮಾವಾರು ರಾಜ್ಯಗಳಾಗಿ ಅದು ಆಸ್ಪಿತ್ವ 
ಬಂದ ಮೇಲೆ ಪ್ರತಿ ರಾಜ್ಯದಲ್ಲೂ ಕೂಡ ಅವರ ಪ್ರಮುಖವಾದ ಭಾಷೆಯಾದಂತಹ ಮಾತ್ನ 
ಭಾಷೆಯಾದಂತಹ ಕನ್ನಡವನ್ನು ಕನ್ನಡದ ಪ್ರದೇಶಗಳಲ್ಲಿ ಅನುಷ್ಠಾನಕ್ಕೆ ತರುವುದರಲ್ಲಿ ಹಿಂದೆ ಬಿದ್ದಿಲ್ಲ. 
ಇದನ್ನು ಅನುಷ್ಠಾನಕ್ಕೆ ತರುವುದರಲ್ಲಿ ಹಿಂದಿನ ಸರಕಾರಗಳ ಮುಖ್ಯ ಮಂತ್ರಿಗಳು ಮತ್ತು ಈಗಿನ 


Ns 


Cv p 


ಮುಖ್ಯ ಮಂತ್ರಿಗಳ ಅಪಾರವಾದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಅನೇಕರು ಈ ರಾಜಕ್ಕೆ 


ಮಿ [5] RE 
ಸ್ಪಾತಂತ್ಯ ಬಂದಾಗಿನಿಂದ ಕನ್ನಡ ಭಾಷೆಯ ಬಗ್ಗೆ ಸೇವೆಯನ್ನು ್ಸಿ ಸಲ್ಲಿಸುತ್ತಾ ಬಂದಿದ್ದಾರೆ. 1947ರ೦ದ 
57 ನಮ್ಮದೇ ಆದಂತಹ ರಾಜ್ಕಾಂಗವಿದ್ದರೂ ಕೂಡ ಹಿಂದಿನ ಸರಕಾರ ಅಂದರೆ ಕಾಂಗೆಸ್‌ 
ಸರಕಾರವಿರಲಿ, ಜನತಾ ಸರಕಾರವಿರಲಿ, ಕನ್ನಡ ಭಾಷೆಯ ಬಳಕೆಯ ಬಗ್ಗೆ ಸರಕಾರಗಳು ಉದಾಸೀನ 
ಮಾಡಿದ್ದಾರೆ ಎಂಬ ಆಕ್ಷೇಪಣೆಯನ್ನು ನಾನು ಮಾಡುವುದಕ್ಕೆ ಹೋಗುವುದಿಲ್ಲ ಮಾ”. ಕುಷೆಂಹು 
ಮತ್ತಿತರರು ಕನ್ನಡದ ಬಗ್ಗೆ ಬಪಳ ಕಾಳಜಿ ಪ ಆ ವಿಷಯವನ್ನು ಸಾಬು ಎಲ್ಲಿ ಚರ್ಚೆ 


ಮಾಡುತ್ತಿಲ್ಲ. ಆದರೆ ರಾಜ್ಯದ ಆಡಳಿತದಲ್ಲಿ ಕನ್ನಡ ಭಾಷೆಯನ್ನು ಯಾವ ರೀತಿಯಲ್ಲಿ ಅನುಷ್ಠಾನಕ್ಕೆ 
ತರುತ್ತಿದ್ದೇವೆಂಬ ವಿಚಾರಕ್ಕೆ ನೇರವಾಗಿ TE ನಮ್ಮ ರಾಜ್ಯದಲ್ಲಿನ ಸೆಕೆಟರಿಯೇಟ್‌ 
ಏನು ಇದೆ. ಅದು ರಾಜ್ಯದ ಮೊದಲ ಹೆಜ್ಜೆಯಾಗಿದೆ. ಇಲ್ಲಿಂದ, ಮುಂದಕ್ಕೆ ಹೋದರೆ ಜಿಲ್ಲಾ 
ಮಟ್ಟದ ಆಡಳಿತ, ಅಲ್ಲಿಂದ ಮುಂದಕ್ಕೆ ತಾಲ್ಲೂಕು ಮಟ್ಟದ ಆಡಳಿತ. ಇವತ್ತು ಮ ನಮ್ಮ 
ಮಾಧ್ಯಮವನ್ನಾಗಿ ಮಾಡಿ ಅದಕ್ಕೆ ಅಗ್ರಸ್ಥಾನವನ್ನು ಕೊಟ್ಟು ಬು ನೂರಕ್ಕೆ 80 ರಷ್ಟು ಭಾಗ ಕನ್ನಡವನ 
ಉಪಯೋಗ ಮಾಡುವಂತೆ ನೋಡಿಕೊಂಡಿದ್ದೇವೆ. ಗಾಮಾಂತರ FS 
ಅವಿದ್ಧಾವಂತರಿಗೆ ಅನುಕೂಲವಾಗಲೆಂದು ಕನ್ನಡವನ್ನು ತಾಲ್ಲೂಕು ಮಟ್ಟದ ಭಾಷೆಯಾಗಿ ಆಡಳಿತ 
ಭಾಷೆಯಾಗಿ, ಕಟ್ಟು ನಿಟ್ಟಾಗಿ ಜಾರಿಗೆ ತಂದಿದ್ದೇವೆ. ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲೂ ತಂದಿದ್ದೇವೆ. 
ಆದರೆ ರಾಜ್ಯ ಮಟ್ಟದ ಆಡಳಿತ ಬಂದಾಗ ಸ್ವಲ್ಲ ತೆ ನನು ಮಾವು ಎದುರಿಸಬೇಕಾಗುತದೆ. 


ಲ್ನ i py 
ಐಎಎಸ್‌ ಅಧಿಕಾರಿಗಳು ಐ.ಪಿ.ಎಸ್‌. ಅಧಿಕಾರಿಗಳಲ್ಲಿ ಕನ್ನಡದ ಬಗ್ಗೆ ಶಾಠ್ಲಾರ ಮನೋಭಾವನೆ 
ಇದೆ ಎಂದು ಮಾನ್ಯ ಸಿದ್ದಲಿಂಗಯ್ಯನವರು ಹೇಳಿದರು. ನಮ್ಮ ರಾಷ್ಟದ ಆಡಳಿತ ಪ್ವವಸ್ಥೆಯಲ್ಲಿ 
ನಾವು ಇದನ್ನು ಸ್ಥಲ್ಪ ಮಟ್ಟಿಗೆ ಎದುರಿ ಸಬೇಕಾಗುತ್ತದೆ. ನಮ್ಮರಾಜ್ಯದಲ್ಲಿ ಕನ್ನಡಿಗನಾಗಿ ಬೆಳೆದಂತಹ 
ಮಕ್ಕಳು ಅಂದ್ರ ತಮಿಳುನಾಡಿಗೆ ಹೋಗಿ, ಅಲ್ಲಿ ಐ.ಎ.ಎಸ್‌, ಐಪಿಎಸ್‌. ಅಧಿಕಾರಿಗಳಾಗಿ ಕೆಲಸ 
ಮಾಡುತ್ತಿರಬಹುದು. ಆಗ ಅವರು ಈ We ಭಾಷೆಯನ್ನೂ ಕೂಡ 


172 ಟಿ.ಎನ್‌. ನರಸಿಂಹಮೂರ್ತಿ 


ತರಬೇತಿಯನ್ನು ಕೊಡುವಂತಹ ಕಾಲದಲ್ಲಿ ಕನ್ನಡಭಾಷೆಯ ಬಗ್ಗೆ ಸರಿಯಾದಂತಹ ತರಬೇತಿ 
ಕೊಡಬೇಕು. ನಮ್ಮ ರಾಜ್ಯದಲ್ಲಿ ಐಎಎಸ್‌ ಅಧಿಕಾರಿಗಳಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾರೆ. 
ಅವರೂ ಕೂಡ ಅಚ್ಚ ಕನ್ನಡದಲ್ಲಿ ಮಾತನಾಡುತ್ತಾರೆ. ಐ.ಎ.ಎಸ್‌ ಅಧಿಕಾರಿಗಳು ಸಮ್ಮ ವಾತಾವರಣಕ್ಕೆ 
ಹೊಂದಿಕೊಂಡಿದ್ದಾರೆ. ಆದರೆ ಒಂದು ಮಾತನ್ನು ನಾನು ನಿಜವಾಗಿ ಒಪ್ಪಿಕೊಳ್ಳಬೇಕಾಗುತ್ತದೆ. ಅವರನ್ನು 
ಈ ದಿಶೆಯಲ್ಲಿ ನಾವು ಎಚ್ಚರಿಸತಕ್ಕಂಥಾದ್ದು ಒಳ್ಳೆಯದ್ದು. ಭಾರತೀಯರಾಗಿ ನಂತರ ನಾವು 
ಕನ್ನಡಿಗರಾಗಿದ್ದೇವೆ. ಎಲ್ಲಾ ಹಂತದಲ್ಲು, ರಾಜ್ಯ ಮಟ್ಟದಲ್ಲೂ ಕನ್ನಡವನ್ನು ರಾಜ್ಯ ಭಾಷೆಯಾಗಿ 
ಆಡಳಿತ ಭಾಷೆಯಾಗಿಮಾಡಲು ನಾವು ಘೋಷಣೆಯನ್ನು ಮಾಡಿದ್ದೇವೆ. ಮಾನ್ಯ ತಿಪ್ಪಣ್ಣನವರೂ 
ಇನ್ಫೂಕೆಲವು ಮಾನ್ಯ ಸದಸ್ಥರು ಹೇಳಿದರು, ಇವತ್ತು ಶಾಸನ ಸಭೆಯಲ್ಲಿ ಬರತಕ್ಕ ಪ್ರ ಪ್ರಕ್ನೆಗಳು ಮತ್ತು 
ನೋಟೀಸ್‌ಗಳೆಲ್ಲಾ ಇಂಗ್ಲೀಷ್‌ನಲ್ಲಿ ಬರುತ್ತಿವೆ, ಕನ್ನಡದಲ್ಲಿ ಏತಕ್ಕೆ ಬರಬಾರದು ಅಂತ. ಸ್ಹಾಮಿ, 
ನಮ್ಮರಾಷ್ಟದ ಭಾಷ ಭಾಷೆ ಹಿಂದಿ. ಆದರೆ ಪಾರ್ಲಿಮೆಂಟ್‌ನಲ್ಲಿ ಕೇವಲ ಹಿಂದಿಯಲ್ಲೇ ಪಶ್ನೆ ನೋಟೀಸ್‌ಗಳು 
ಬರುತ್ತಿಲ್ಲ. ಇಂಗ್ಲೀಷ್‌ನಲ್ಲೂ ಕೂಡ ಬರುತ್ತಿವೆ. ಅಂದಮೇಲೆ ಇವತ್ತು ವ್ಯಾಮೋಪದಿಂದ 
ಇನ್ನಿತರ ಭಾಷೆಯವರಿಗೆ ಅವಕಾಶವನ್ನು ಕೂಡ ಬಾರದೆಂದು ಆ 


ತೀ ಎಂ. ಸತ್ಯನಾರಾಯಣರಾವ್‌ :- HAS ನಮೂದಾಗಿರತಕ್ಕ 14 
ಭಾಷೆಗಳನ್ನೂ ಕೂಡ ರಾಷ್ಟಭಾಷೆಗಳೆಂದು ಪರಿಗಣಿಸಿದೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಸಂವಿಧಾನದಲ್ಲಿ 14 ಭಾಷೆಗಳನ್ನೂ ಅಧಿಕ್ಕ ತ 
ಗಳೆಂದು ಹ ಮಾಡಿದ್ದಾರೆ, ಮತ್ತು ನ್ಯಾಷನಲ್‌ ಲ್ಕಾಂಗ್ಲೇಜ್‌ ಹಿಂದಿ ಎಂದು ಮಾಡಿದ್ದಾರೆ. 


1 


೫ 


A ನಮ ಮ್ಮರಾಷಾಣ 4 ಹಿಂದಿ. ನಮ್ಮ ನಾಡಿನ ನ ಕನ್ನಡ. ನಾನು ೨ ತಮಗೆ 
Re ರಾಜ್ಯಕ್ಕೆ ಸೀಮಿತವಾಗಿ ಮಾತನಾಡುವುದಾದರೆ ಕನ್ನಡ ಭಾಷೆಯ 
ಬೆಳವಣಿಗೆ ಆಗಿ, ಎಲ್ಲ ಹಂತಗಳಲ್ಲೂ ಆಡಳಿತ ಭಾಷೆಯಾಗಿ ಮಾಡುವ ವಿಚಾರದಲ್ಲಿ ನನ್ನ ಸರ್ಕಾರಕ್ಕೆ 
ಬಹಳಷ್ಟು ಕಳಕಳಿ ಇದೆ. ಮಾನ್ಯ ರಾಜ್ಯಪಾಲರ ಭಾಷಣದಲ್ಲಿ ಈ ವಿಚಾರವನ್ನೂ ಕೂಡ ನಾವು 
ಪಸ್ತಾಪಮಾಡಿದ್ದೇವೆ. ಮಾನ್ಯ ಸಿದ್ದಲಿಂಗ ರಗಯನವರ ಮನಸ್ಸಿನಲ್ಲಿ ಈ ಸರ್ಕಾರ ನಿಲಣ್ಷ್ಯ ಭಾವನೆಯಿಂದ 
ಇದೆ ಎಂಬ ಭಾವನೆ ಏನಾದರೂ ಇದ್ದರೆ ದಯೆಯಿಟ್ಟು ಆದನ್ನು ಕೈಬಿಡಬೇಕೆಂದು ಹೇಳಿ 
ನಿಮಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇರತಕ್ಕ ನಮ್ಮ ಮೇಲೆ ನಿಮ್ಮ 


| 
ವು ವಿಚಾರಗಳನ್ನು ಸೂಕ್ಷ್ಮವಾಗಿ ಹೇಳಿರುವುದರಿಂದ ಈ ಚರ್ಟೆಗೆ 


tH 
» 
L 
9 

pa 


ಸಂಸದೀಯ ಪಟು 173 


ಅಂದರೆ ಪ್ರತಿವರ್ಷದಲ್ಲೂ ಕನ್ನಡಕ್ಕೆ ಆದ್ಯತೆಯನ್ನು ಕೊಡುತ್ತಿದ್ದೇವೆಂಬುದನ್ನು ಇದರಿಂದಲೇ ತಮಗೆ 

ತ್ತಾಗುತ್ತದೆ. ಪ್ರತಿಯೊಂದು ಕಛೇರಿಗೂ ಹೋಗಿ ನಾವು ವೀಕ್ಷಿಸಿದ್ದೇವೆ. ಅಲ್ಲಿ ಯಾವ ರೀತಿ 
ಕನ್ನಡ ಉಪಯೋಗವಾಗುತ್ತಿದೆ ಎಂಬುದನ್ನು ನೋಡಿದ್ದೇವೆ. ನಮ್ಮ ಅಧಿಕಾರಿಗಳೂ ಕೂಡ ಕಛೇರಿಗಳಿಗೆ 
ಹಲವಾರು ಕಡೆ ಇನ್‌ಸ್ಪೆಕ್ಷನ್‌ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ರಾಜ್ಯದ ಆಡಳಿತದಲ್ಲಿ 
ಸೆಕ್ರೆಟರಿಯೇಟ್‌ನಲ್ಲಿ ಇನ್ನೂ ಸುಧಾರಣೆ ಆಗಬೇಕೆಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ 
ಜಿಲ್ಲಾ ಮಟ್ಟದ ಆಡಳಿತ ನೂರಕ್ಕೆನೂರರಷ್ಟು ಕನ್ನಡದಲ್ಲಿದೆ. ಶೇಕಡ 70-80ರಷ್ಟು ಕನ್ನಡವನ್ನು ರಾಜ್ಯ 
ಮಟ್ಟದಲ್ಲಿ ಆಡಳಿತದಲ್ಲಿ ಉಪಯೋಗಿಸಿಕೊಂಡು ಹೋಗಲು ನಾವು ಒಪ್ಪಿಕೊಂಡಿದ್ದೇವೆ. ಶೇಕಡ 
20 ರಷ್ಟು ಮಾತ್ರ ರಾಜ್ಯಮಟ್ಟದಲ್ಲಿ ಅನಿವಾರ್ಯವಾಗಿ ಇಂಗ್ಲೀಷ್‌ನ್ನು ಉಪಯೋಗಿಸಲೇಬೇಕಾಗಿದೆ. 


ಶ್ರೀ ಕೋಣಂದೂರು ಲಿಂಗಪ್ಪ :- ಮನುಷ್ಯನ ಶರೀರವೆಲ್ಲಾ ಚೆನ್ನಾಗಿದೆ. ಆದರೆ ತಲೆ 
ಸರಿಯಿಲ್ಲ ಎಂದು ಹೇಳಿದಂತಾಗುತ್ತದೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಏತಕ್ಕೆ ಇಷ್ಟು: ಆತುರ ನಿಮಗೆ. ನಿಮಗಿಂತ 
ಎರಡು ಹೆಜ್ಜೆ ನಾವು ಮುಂದಿದ್ದೇವೆ. ಆದೂ ಕನ್ನಡವನ್ನು ಆಡಳಿತವನ್ನು ಜಾರಿ ಮಾಡುವ ಬಗ್ಗೆ. 
ಇಂಗ್ಲೀಷ್‌ನಲ್ಲಿ ಕೂಡ ನಾವು ವ್ಯವಹಾರಗಳನ್ನು ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತದೆ. ಇವತ್ತು 
ಕೇಂದ ಸರ್ಕಾರದ ಜೊತೆ ವ್ಯವಹಾರವನ್ನು ಮಾಡಬೇಕಾದರೆ ಇಂಗ್ಬೀಷ್‌ನ್ನು ಉಪಯೋಗಿಸಲೇಬೇಕು. 


ಶೀ ಕೋಣಂದೂರು ಲಿಂಗಪ್ಪ :- ಕೇಂದ್ರ ಸರ್ಕಾರದ ಜೊತೆ ಅಥವಾ ಬೆರೆ ರಾಜ್ಯಗಳ 
ಜೊತೆ ಪತ್ರ ವ್ಯವಹಾರವನ್ನು ಇಂಗ್ಲೀಷ್‌ನಲ್ಲಿ ಮಾಡಿ. ಆದರೆ ಈ ರಾಜ್ಯದೊಳಗೆ ಏತಕ್ಕೆ ಇಂಗ್ಲೀಷ್‌ 
ಬೇಕು? 


ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಇಲ್ಲಿ ಕೋಣಂದೂರು, ನರಸಿಂಹಮೂರ್ತಿ, 
ಸಿದ್ದಲಿಂಗಯ್ಯ ಎನ್ನತಕ್ಕದ್ದು ಬೇರೆ ವಿಚಾರ. ಆದರೆ ರಾಜ್ಯಸರ್ಕಾರದಲ್ಲಿ ಆಡಳಿತ ಮಾಡತಕ್ಕ 
ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕನ್ನಡವನ್ನು ಆಡಳಿಕಭಾಷೆಯನ್ನಾಗಿ ಮಾಡಲು ನಾವು 
ಒಪ್ಪಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ಮತ್ತು ವಿದೇಶಿ ಸರ್ಕಾರಗಳ ಜೊತೆ ವ್ಯವಹಾರ ಮಾಡಬೇಕಾದರೆ 
ಇಂಗ್ಲೀಷ್‌ನ್ನು ಅನಿವಾರ್ಯವಾಗಿ ಉಪಯೋಗಿಸಲೇಬೇಕಾಗುತ್ತದೆ. ಆದ್ದರಿಂದ ನಾನು ಹೇಳುತ್ತಿದ್ದೇನೆ. 
ಮಾನ್ಯ ಸಿದ್ದಲಿಂಗಯ್ಗನವರು, ಶೀಮತಿ ಲಲಿತಾ ನಾಯಕ್‌ರವರು, ಕೋಣಂದೂರು ಲಿಂಗಪ್ಪನವರು. 
ಶಿಪ್ಪಣ್ಣನವರು ಏನೇನು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಆ ಬಗ್ಗೆ ಕರ್ನಾಟಕ ಆಲ್ಲಿರತಕ್ಕ ಮಾನ್ಯ 
ವೀರೆಂದ್ರ ಪಾಟೀಲರ ನೇತೃತ್ವದ ಸರ್ಕಾರದ, ಕಾಂಗ್ರೇಸ್‌ (ಐ) ಸರ್ಕಾರ ಏನಿದೆ ಇದು ಹಿಂದಿನ 
ಯಾವ ಸರ್ಕಾರಕ್ಕೂ ಕಡಿಮೆ ಇಲ್ಲದಂಥ ರೀತಿಯಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಅತ್ಕಂತ 


174 ಟಿ.ಎನ್‌. ನರಸಿಂಹಮೂರ್ತಿ 


ಸಮಯಂ p ಆ A po FE) 
ಪ್ರಾಮಾಣಿಕತೆಯಿಂದ ಅನುಷ್ಠಾನಗೊಳಿಸುತ್ತದೆಂಬ ಭರವಸೆಯನ್ನು ಕೊಟ್ಟು ಈ ಚರ್ಚೆಗೆ 


ನ್‌ [0] 
ಚರಮಗೀತೆಯನ್ನು ಹಾಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ 
ಗೊಂದಲ 


ಡಾ॥ ಸಿದ್ದಲಿಂಗಯ್ಯ :- ಮಾನ್ಯ ಸಭಾಪಶಿಯವರೇ ಮಾನ್ಯ ಸಚಿವರು ಕನ್ನಡ ಕಾವಲು 
ಸಮಿತಿಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಬೇಕೆಂದು ಕೇಳುತ್ತೇನೆ. 


ಸಭಾಪತಿಯವರು :- ಐದು ಜನ ಸದಸ್ಕರು ಒಟ್ಟೆಗೆ ಎದ್ದು ನಿಂತು ಮಾತನಾಡಿದರೆ 
ಹೇಗೆ? ಇದು ಹಿರಿಯ ಸದಸ್ಯರ ಸಭೆಯೇ? 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸಭಾಪತಿಯವರೇ, ಕನ್ನಡ ಕಾವಲು 
ಸಮಿತಿಯ ಬಗ್ಗೆ ಹೇಳುವುದಾದರೆ ಮಾನ್ಯ ಪಾಟೀಲ್‌ ಪುಟ್ಟಪ್ಪನವರು ಅದರ ಅಧ್ಯಕ್ಷರಾಗಿದ್ದರು. 
ಹಲವಾರು ಗಣ್ಣರು ಆ ಸಮಿತಿಯ ಸದಸ್ಥರಾಗಿದ್ದರು. ರಾಜ್ಯದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಆ 
ಸನ್ನಿವೇಶದಲ್ಲಿ ಅವರು ಅನಿವಾರ್ಯವಾಗಿ ರಾಜೀನಾಮೆಯನ್ನು ಕೊಡಬೇಕಾದ ಸಂದರ್ಭ ಬಂದು 


ಆ ಸ್ಥಾನ ಖಾಲಿ ಇದೆ. ಕನ್ನಡ ಕಾವಲು ಸಮಿತಿ ಇರಬೇಕೆಂದು ಅಂತಿಮವಾದ ತೀರ್ಮಾನವನ್ನು 
ರಾಜ್ಯ ಸಜಿವ ಸಂಪುಟ ಇಷ್ಟರಲ್ಲೇ ತನ್ನ ತೀರ್ಮಾನವನ್ನು ಕೈಗೊಳ್ಳುತ್ತದೆಂದು ಹೇಳಿ ನಿಮ್ಮ ಮುಖೇನ 


ಗೊಂದಲ 
ಸಭಾಪತಿಯವರು :- ಈಗ ಇದರ ಬಗ್ಗೆ ಯಾರ ಭಿನ್ನಭಿಪ್ರಾಯವಿಲ್ಲ. 


ಫೀ ಕೆಎನ್‌. ನಾಗೇಗೌಡ :- ಇದು ಸಾರ್ವಜನಿಕವಾಗಿ ಬಹಳ ಮಹತಶ್ವದ್ದಾಗಿರುವುಬರಿಂದ 
ಹೇಳುತ್ತಿದ್ದೇನೆ. ಕಾರ್ಯಾಂಗದಲ್ಲಿ ನಾವು ಮಾಡಿದ್ದೇವೆ. ನಮ್ಮ ಶಾಸಕಾಂಗಲ್ಲೂ ಕನ್ನಡ ಮಾಡಿದ್ದೇವೆ. 
ನ್ಯಾಯಾಂಗದಲ್ಲಿ, ಲೋಯರ್‌ ಕೋರ್ಟ್‌ಗಳಲ್ಲಿ, ಎಲ್ಲಾ ತಾಲ್ಲೂಕು ಮಟ್ಟದ ಕೋರ್ಟ್‌ಗಳಲ್ಲಿ, 
ಜಿಲ್ಲಾ ಮಟ್ಟದ ಕೋರ್ಟ್‌ಗಳಲ್ಲಿ ಇವತ್ತಿಗೂ ಕೂಡ ಅಲ್ಲಿರತಕ್ಕಂಥ ಜಡ್ಡ್‌ಮೆಂಟ್‌ಗಳಾಗಲೀ ಅಲ್ಲಿ 
ನಡೆಯತಕ್ಕಂಥ ವ್ಯವಹಾರಗಳಾಗಲೀ ಇಂಗ್ಲೀಷ್‌ನಲ್ಲೇ ನಡೆಯುತ್ತಿವೆ. ಆದರೆ ನ್ಯಾಯಾಂಗದಲ್ಲಿ 


ಕನ್ನಡವನ್ನು ಜಾರಿಗೆ ತರುವುದಕ್ಕೆ ಮ್ಮ ಸರ್ಕಾರ ಏನು ಕ್ಷಮ ಕೆಗೆದುಕೊಂಡಿದೆ ಎಂದು ಕೇಳುತ್ತಿದ್ದೇನೆ. 


ಶೀ ಎಂ. ಸತ್ಯನಾರಾಯಣರಾವ್‌ pe ಮಾನ್ಯ ಸಭಾಪತಿಯವರೇ ಸರ್ಕಾರದ ಉದ್ದೇಶದ 
ಬಗೆ ನಮಗೆ ಅನುಮಾನವಿಲ್ಲ. ಸದಸರು ವಾದವನ್ನು ಮತ್ತು ಮಾನ್ಯ ಸಜಿವರು ಹೇಳಿದ್ದನ್ನು 


ಕನ್ನಡ ಟೈೆಪ್‌ರೈೆಟರ್‌ನಲ್ಲಿ ಅಗತ್ತವಾದಂಥ ಸ್ಲೀಡ್‌ ಬರುತ್ತಿಲ್ಲ. ಆ ವೇಗದಲ್ಲಿ ಮಾಡದಿರುವುದರಿಂದ 
ಸಿ [3 Uv 


pd) ರೂಜಾ ೧ 


ಸಂಸದೀಯ ಪಟು 175 


ಆಡಳಿತದಲ್ಲಿ ವೇಗ ಕುಂಠಿತವಾಗುತ್ತಿದೆ. ನಾನು ಹಿಂದಿನಿಂದಲೂ ಹೇಳುತ್ತಿದ್ದೇನೆ. ನಮ್ಮ 
ಟೈಪ್‌ರೈಟರ್‌ನಲ್ಲಿ ಏನಾದರೂ ಸುಧಾರಣೆ ಮಾಡಬೇಕು. ಅದರ ಬಗ್ಗೆ ಸಂಶೋಧನೆ ನಡೆಸಬೇಕು. 
10 ಲಕ್ಷ ರೂಪಾಯಿ ಖರ್ಜಾಗಬಹುದು. ಅದನ್ನು ಮಾಡಿ ಎಂದು ಹೇಳಿದ್ದೇನೆ. ಆ ಬಗ್ಗೆ ಸರ್ಕಾರ 
ಯೋಚನೆ ಮಾಡಬೇಕು. ಮತ್ತು ನಮ್ಮ ಫಾರಂಗಳ ನಮೂನೆಗಳಿವೆಯಲ್ಲ ಅವುಗಳ ಸುಧಾರಣೆಯೂ 
ಕೂಡ ಆಗಬೇಕು. ಅವುಗಳನ್ನು ನವೀಕರಣಗೊಳಿಸಬೇಕು. ಸರ್ಕಾರಿ ಕನ್ನಡಕ್ಕೂ ನಾವು ಆಡುವ 
ಭಾಷೆಗೂ ಸಾಮಾನ್ನವಾಗಿ ಬರೆಯಶಕ್ಕಂಥ ಕನ್ನಡಕ್ಕೂ ಸಂಬಂಧವಿರುವುದಿಲ್ಲ. ಗೆಜೆಟ್‌ನಲ್ಲಿ ಕನ್ನಡದಲ್ಲಿ 
ಬರುವುದನ್ನು ತಾವು ಓದಿದರೆ ಅದನ್ನು ಸರ್ಕಾರಿ ಭಾಷ ಎಂದು ಕರೆಯುವ ಬದಲು ಪ್ರತ್ತೇಕವಾದ 
ಭಾಷೆ ಎಂದು ಕರೆಯಬೆಣಕಾಗುತ್ತದೆ. ಅದು ಕನ್ನಡವಲ್ಲ, ಕನ್ನಡದಿಂದ ಬಹಳ ದೂರ ಇದೆ, ಅದನ್ನು 
ಸರಳೀಕರಣಗೊಳಿಸುವುದಕ್ಕೆ ಶೀಘವಾಗಿ ಕ್ರಮ ತೆಗೆದುಕೊಳ್ಳಬೇಕು. ಆಖ್ಯೆರಾಗಿ ನೀವು 
ಉಪಯೋಗಿಸತಕ್ಕಂಥ ಕೆಲವು ಪದಗಳು ಅಭಿಯಂತರ, ಆರಕ್ಷಕ ಎಂದಿರುತ್ತದೆ. ಎಲ್ಲಿ ಇಂಗ್ಲೀಷ್‌ 
ಪದ ಸರಳವಾಗಿ ಬಳಸಬಹುದೋ ಅಲ್ಲಿ ಬಳಸಬೇಕು. ರೈಲು ಎನ್ನುವುದಕ್ಕೆ ಧೂಮಶಟಕ ಎನ್ನುವ 
ಪದವನ್ನು ಹೇಳುತ್ತೇವೆಯೇ? ಬಳಕೆಯಲ್ಲಿ ಏನು ಬಂದಿದೆ ಅಂಥ ಪದಗಳನ್ನು ಸರ್ಕಾರ ತನ್ನ 
ಭಾಷೆಯಲ್ಲಿ ತನ್ನ ದೃಷ್ಟಿಕೋಸದಲ್ಲಿ, ತನ್ನ ಪತ್ರ ವ್ಯವಹಾರದಲ್ಲಿ ಅದನ್ನು ಉಪಯೋಗಿಸಬೇಕು. ಈ 
ಅಭಿಯಂತರ, ಅರಕ್ಷಕ ಇದನ್ನು ಬಳಸಬೇಡಿ. ಆರಕ್ಷಕ ಹೋಗಿ ಅರಕ್ಷಕವಾಗುತ್ತದೆ. ಆಮೇಲೆ 
ಆಡಿಟೋರಿಯಮ್‌ಗೆ ವಠಾರ ಎಂದು ಕರೆಯುತ್ತಾರೆ. ಈ ರೀತಿ ಪದಗಳ ಬಳಕೆಯನ್ನು ನಿಲ್ಲಿಸಿ 


ಸಾಧಾರಣ ಬಳಕೆಯಲ್ಲಿರುವ ಪದಗಳನ್ನು ಸರ್ಕಾರ ಬಳಸಬೇಕೆಂದು ಸಲಹೆಗಳನ್ನು ಕೊಡುತ್ತೇನೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸಭಾಪಶಿಗಳೇ, ಮಾನ್ಯ ನಾಗೇಗೌಡರು 
ಎತ್ತಿರ ತಕ್ಕಂಥ ಪ್ರಶ್ನೆ ಮೂಲಭೂತವಾದುದು. ನಮ್ಮ ಸಂವಿಧಾನದಲ್ಲಿ ಶಾಸಕಾಂಗ, ನ್ಯಾಯಾಂಗ 
ಮತ್ತು ಕಾರ್ಯಾಂಗವೆಂದು ಹೇಳಿ ಈ ಮೂರು ಅಂಗಗಳು ಕೂಡ ಸ್ವತಂತ್ರವಾಗಿ ಆಡಳಿತ 
ಮಾಡುತ್ತಿರುವುದು ತಮಗೆ ಗೊತ್ತಿದೆ. ರಾಜ್ಯದಲ್ಲಿ ಕಾರ್ಯಾಂಗದ ಬಗ್ಗೆ ಮಾತನಾಡತಕ್ಕಂಥ ಕಾಲದಲ್ಲಿ 
ನಾನು ಬಹಳ ಜವಾಬ್ದಾರಿಯಿಂದ ಹೇಳಿದೆ, ಶಾಸಕಾಂಗಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಅದಕ್ಕೆ 
ಮುಖ್ಯಸ್ಪಾಗಿರುತ್ತೀರಿ. ಇವತ್ತು ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ ವಿಧಾನಸೌಧದ 
ಎದುರಾಗಿ ಕಾಣತಕ್ಕಂಥ ಕೆಂಪುಕೋಟೆ ಏನಿದೆ ಅದಕ್ಕೆ ಒಬ್ಬರು ಮುಖ್ಯ ನ್ಯಾಯಾಧೀಶರು ಇದ್ದಾರೆ. 


ನಾಳೆ ನಿಮ್ಮ ಭಾವನೆಗಳು ನಿಮ್ಮ ಅನಿಸಿಕೆಗಳು ಪತ್ರಿಕೆಯಲ್ಲಿ ಬಂದಾಗ, ಅವರು ಅದನ್ನು 
ಗಮನಿಸುತ್ತಾರೆಂದು ನಾನು ತಿಳಿದುಕೊಂಡಿದ್ದೇನೆ. ಆದರೆ ಕೆಲವು ಸದಸ್ಯರು ಏನೆಲ್ಲ 
ಉಪಯುಕ್ಕವಾದಂಥ, ಸಮಯೋಚಿತವಾದಂಥ ಮತ್ತು ರಚನಾತ್ಸಕವಾದಂಥ ಸಲಹೆಗಳನ್ನು 
ಕೊಟ್ಟದ್ದಾರೆ. ಈ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ತರುವಂಥ ಕಾಲದಲ್ಲಿ ಏನೆಲ್ಲ ಕೆಲವು 
ಸುಧಾರಣೆಗಳನ್ನು ಮಾಡಬೇಕೆಂದು ಹೇಳಿದ್ದಾರೆ. ಅದನ್ನು ಸರ್ಕಾರದವರು ಬಹಳ ಎಚ್ಚರಿಕೆಯಿಂದ 


ಮಿ ಫಿ - ) ನಿ Po 
ೊಸಿಕೂಂಡಿದ್ದೀವ. ಅದರಲ್ಲೂ ಮಾನ್ಯ ಸತ್ಕನಾರಾಯಣ್‌ರವರು ಎತ್ತಿರತಕ್ಕುಥ ಹೋಲೀಸ್‌ ಸ್ಥೇಷನ್‌ 


pi po 


176 ಟ.ಎನ್‌. ನರಸಿಂಹಮೂರ್ತಿ 


ಅಭಿಯಂತರರು ಎಂದು ಹೇಳಿದ್ದಾರಲ್ಲ ಇದು ನನಗೂ ಒಂದೊಂದು ಸಾರಿ ಅನಿವಾರ್ಯವಾಗಿ 
ಕೆಲವು ಮಾತುಗಳನ್ನು ಭಾಷಾಂತರ ಮಾಡಿದರೂ ಆ ಪದ ಉಪಯೋಗಿಸುವುದಕ್ಕೆ ಬರುವುದಿಲ್ಲ. 
ಅಂಥ ಪದಗಳನ್ನು ಉಪಯೋಗಿಸಿದ್ದಾರೆ. ನಿಜ ಅದನ್ನು ಒಪ್ಪಿಕೊಳ್ಳುತ್ತೇನೆ. ಅದನ್ನು ಹೇಗೆ 
ಸರಳಗೊಳಿಸಬೇಕು ಎಂಬ ಬಗ್ಗೆ ಕೂಡ ಸರ್ಕಾರ ಪ್ರಾಮಾಣಿಕ ಪಯತ್ನ ಮಾಡುತ್ತಿದೆ. 

ತೀ ಕೋಣಂದೂರು ಲಿಂಗಪ್ಪ :- ಬಳಕೆಯಲ್ಲಿರತಕ್ಕ ಇಂಗ್ಲೀಷ್‌ ಪದಗಳನ್ನು ಹಾಗೆಯೇ 
ಕನ್ನಡದಲ್ಲಿ ಬಳಸಬಹುದು. 

ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸಭಾಪತಿಯವರೆ, ಅವರು ಕೊಟ್ಟಿರುವ 
ಸಲಹೆಗಳು ರೆಕಾರ್ಡ್‌ಗೆ ಹೋಗಿರುವುದರಿಂದ ರೆಕಾರ್ಡ್‌ ತರಿಸಿ ನಾವು ನೋಡುತ್ತೇವೆ. 


ಸಂಸದೀಯ ಪಟು 177 


ಗ್ರಾಮಗಳಿಗೆ ಆಹಾರ ಧಾನ್ಯ ಸರಬರಾಜು 
(ನವೆಂಬರ್‌ 26, 1990) 


ತೀ ಭೀಮಣ್ಣ ಖಂಡ್ರೆ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) :- ಮಾನ್ಯ ಆಹಾರ ಮತ್ತು 
ನಾಗರೀಕ ಸರಬರಾಜು ಸಚಿವರು ಈ ಕೆಳಕಂಡ ಪ್ರಶ್ನೆಗಳಿಗೆ ದಯವಿಟ್ಟು ಉತ್ತರಿಸುವರೆ? 


ಆ) ರಾಜ್ಯದ ಪ್ರತಿಯೊಂದು ತಾಲ್ಲೂಕಿಗೂ ಮೂರು-ನಾಲ್ಕು ಹಳ್ಳಿಗಳೊಳಗೊಂಡಂತೆ 
ನ್ಯಾಯಬೆಲೆ ಅಂಗಡಿ ಪರವಾನಗೆದಾರರನ್ನು ನೇಮಿಸಿ ಆಹಾರ ಧಾನ್ಯಗಳನ್ನು ವಿತರಿಸಲಾಗುತ್ತಿದೆಯೇ? 


ಆ) ನೆರೆಹೊರೆಯ ಹಳ್ಳಿಯವರು ಸಕ್ಕರೆ, ಸೀಮೆಎಣ್ಣೆ, ಆಹಾರ ಧಾನ್ಯಗಳನ್ನು 
ಪಡೆಯದಿರುವುದು ನ್ಯಾಯಬೆಲೆ ಅಂಗಡಿ ಪರವಾನಿಗೆದಾರರಿಗೆ ಕಾಳಸಂತೆ ಮಾಡಲು 
ಅಸುಕೂಲವಾಗುತ್ತಿದ್ದು, ಈ ಬಗ್ಗೆ ದೂರುಗಳು ಬಂದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಇ) ಗ್ರಾಹಕರ ಅನುಕೂಲಕ್ಕಾಗಿ ಪ್ರತಿಯೊಂದು ಹಳ್ಳಿಗಳಿಗೂ ನ್ಯಾಯಬೆಲೆ ಅಂಗಡಿ 
ಪರವಾನಿಗೆದಾರರನ್ನು ಸರ್ಕಾರವು ನಿಯೋಜಿಸುವುದೇ? 


ತೀ ಟಿ.ಎನ್‌. ನರಸಿಂಹಮೂರ್ತಿ (ಆಹಾರ ಮತ್ತು ನಾಗರೀಕ ಸರಬರಾಜು 
ಸಚಿವರು) :- 


ಅ) ಹಳ್ಳಿಗಳಲ್ಲಿ ಆಹಾರ ವಿಶರಣೆ ಜವಾಬ್ದಾರಿಯು ಜಿಲ್ಲಾ ಪರಿಷತ್ತುಗಳ ವ್ಯಾಪ್ತಿಗೆ ಬರುತ್ತಿದ್ದು 
ಹಳ್ಳಿಗಳಿಗೆ ಕಾರ್ಡ್‌ಳಿಗನುಸಾರ ಪಡಿತರ ವಿತರಣೆಗೆ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯುವ 
ಜವಾಬ್ದಾರಿಯನ್ನು ಜಿಲ್ಲಾ ಪರಿಷತ್ತಿಗೆ ಇತ್ತು. ಈ ವಿಚಾರದಲ್ಲಿ ಸರ್ಕಾರದ ಪತ್ರ ಸಂಖ್ಯೆ ಎಫ್‌.ಡಿ.ಸಿ. 
7]: ಡಿಆರ್‌ಎ 8 ದಿನಾಂಕ 165.85ರಂದು ಒಂದು ಮಾರ್ಗದರ್ಶನ ಸೂಚಿಯನ್ನು ಕೂಡಾ 
ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪರಿಷತ್ತುಗಳಿಗೆ ತಿಳಿಸಿದ್ದು, ಈ ವಿಚಾರದಲ್ಲಿ ಯಾವುದೇ ಗ್ರಾಹಕ 
ನ್ಯಾಯಬೆಲೆ ಅಂಗಡಿಯಿಂದ 3 ಕಿ.ಮೀ. ಗಿಂತ ದೂರ ಪ್ರಯಾಣ ಮಾಡಲು ಅವಕಾಶ ಇರಬಾರದು. 
ಮತ್ತು ಒಂದು ಅಂಗಡಿಗೆ 500 ಪಡಿತರ ಚೀಟಿಗಳನ್ನು ಕೊಡಬೇಕೆಂದು ಮಾರ್ಗದರ್ಶಿ ಸೂಚಿಯನ್ನು 
ನೀಡಿತ್ತು. 


ಆ) ಕನಿಷ್ಠ 500 ಪಡಿತರ ಚೀಟಿಗಳನ್ನು ಅಳವಡಿಸಲು ನ್ಯಾಯಬೆಲೆ ಅಂಗಡಿಗೆ 
ಸೇರಿಸಲಾಗಿರುವ ಕೆಲವು ಗ್ರಾಮಗಳು ಮತ್ತು ಹಳ್ಳಿಗಳಿಂದ ಕೆಲವು ದೂರುಗಳು ಬಂದಿರುತ್ತವೆ. ಈ 
ರೀತಿ ದೂರುಗಳು ಕಡಿಮೆ ಜನಸಾಂದೆತೆಯುಳ್ಳ ಮತ್ತು ಗುಡ್ಡಗಾಡು ಪದೇಶಗಳಲ್ಲಿ ಹೆಚ್ಚಿಗೆ ಬಂದಿರುತ್ತದೆ. 


ಇ) ಇತ್ತೀಚೆಗೆ ಸರ್ಕಾರದ ಆದೇಶದ ಸಂಕ್ಕೆ ಎಫ್‌ಟಿಡಿ: 5 ಡಿಆರ್‌ಎ 9 ದಿನಾಂಕ : 
08-11-90ರಂತೆ ಸರ್ವಾಜನಿಕ ವಿತರಣಾ ಪದ್ದತಿ ಹಾಗೂ ನ್ಯಾಯಬೆಲೆ ಅಂಗಡಿಗಳನ್ನು ಜಿಲ್ಲಾ 
ಪರಿಷತ್ತುಗಳಿಂದ ಜೆಲ್ಲಾಧಿಕಾರಿಯವರಿಗೆ ಮೀಸಲಾಗಿರುತ್ತದೆ. ಹಳ್ಳಿಗಳಲ್ಲಿನ ಗ್ರಾಹಕರು 3 ಕಿ.ಮೀ.ಗಿಂತ 
ದೂರು ಹೋಗದಂತೆ ಜಿಲ್ಲಾಧಿಕಾರಿಗಳು ಪರಿಗಣಿಸುತ್ತಾರೆ. 


178 ಟ.ಎನ್‌. ನರಸಿಂಹಮೂರ್ತಿ 


ಶೀ ಭೀಮಣ್ಣ ಖಂಡ್ರೆ :- ಸರ್ಕಾರದ ಪಾಲಿಸಿಯ ಪ್ರಕಾರ ಪ್ರತಿಯೊಂದು ತಾಲ್ಲೂಕಿನಲ್ಲಿ 
ಘುಡ್‌ಗೈೈನ್ಸ್‌ ಡೀಲರ್ಸ್‌ ಎಂದು ನೇಮಕ ಮಾಡಿದ್ದೀರಿ. 3-4 ಹಳ್ಳಿಗಳಿಗೆ ಒಬ್ಬೊಬ್ಬ ಡೀಲರ್‌ ಎಂದು 
ಗೊತ್ತು ಮಾಡಿದ್ದೀರಿ. ಇದರಿಂದ ಬಹಳ ತೊಂದರೆಯಾಗುತ್ತಿದೆ ಕಾರಣ ಏನೆಂದರೆ 3-4 
ಕಿಲೋಮೀಟರ್‌ ದೂರದಲ್ಲಿರತಕ್ಕ ಜನರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಬಂದು 
ಆಹಾರ ಪದಾರ್ಥಗಳನ್ನು ಸೀಮೆಎಣ್ಣೆಯನ್ನು ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ಜನರು 
ಬಂದಾಗ ಡೀಲರ್‌ ಊರಿನಲ್ಲಿರುವುದಿಲ್ಲ ಆಥವಾ ಅವನು ಇನ್ನೂ ಬಂದಿಲ್ಲ ಕಣೋ ತಮ್ಮ ಎಂದು 
ಹೇಳಬಹುದು. ಈ ದೃಷ್ಟಿಯಿಂದ ನಾನು ಹೇಳುತ್ತಿದ್ದೇನೆ. ಆ ಸೊಸೈಟಿಯ ಎಲ್ಲ ಪುಡ್‌ಗ್ರೈನ್ಸ್‌ 
ಕೂಡಾ ಸಂಪೂರ್ಣವಾಗಿ ಬ್ಲಾಕ್‌ ಮಾರ್ಕೆಟ್‌ನಲ್ಲಿ ಹೊಗುತ್ತಿದೆ. ಆದ್ದರಿಂದ, ಸರ್ಕಾರದವರು ತಮ್ಮ 
ಪಾಲಿಸಿಯಲ್ಲಿ ಬದಲಾವಣೆಯನ್ನು ತಂದು ಪ್ರತಿಯೊಂದು ಹಳ್ಳಿಗೂ ಈ ಆಹಾರಪದಾರ್ಥಗಳು 
ಮುಟ್ಟುವಂತೆ ಮಾಡಬೇಕು. ಎಷ್ಟು ಸೊಸೈೆಟಿಗಳಿವೆ, ಎಷ್ಟು ಪಂಚಾಯತಿಗಳಿವೆ, ಎಷ್ಟು ಜನರಿದ್ದಾರೆ 
ಎಂಬುದನ್ನು ನೋಡಿ ಅವರಿಗೇ ಅದನ್ನು ಒಪ್ಪಿಸಿ ಪ್ರತಿಯೊಂದು ಹಳ್ಳಿಯವರಿಗೂ ಪುಡ್‌ರೈನ್ಸ್‌ 
ಹೋಗುವಂತೆ ಮಾಡಬೆಕು. ಇಲ್ಲದಿರೆ ಇದರಿಂದ ಕರಫ್ಷಧ್ಧೆ ಅವಕಾಶವನ್ನೂ ಮಾಡಿಕೊಟ್ಟಂತ್ರಾಗುತ್ತದೆ; 
ಜನರಿಗೆ ನಿಮ್ಮ ಯೋಜನೆಯ ಫಲ ಸಿಕ್ಕುವುದಿಲ್ಲ ಈ ಡೀಲರ್ಸ್‌ ತಮ್ಮ ಸೊಸೈಟಿಗೆ ಬಂದಂಥ 
ಮಾಲನ್ನೆಲ್ಲಾ ತಾಲ್ಲೂಕು ಕೇಂದ್ರಗಳಲ್ಲೇ ಮಾರಿಕೊಂಡು ಹೋಗುತ್ತಿರುವುದು ನಮ್ಮ ಅನುಭವಕ್ಕೆ 
ಬಂದಿರತಕ್ಕ ವಿಚಾರವಾಗಿದೆ. ಆದ್ದರಿಂದ ನಿಮ್ಮ ಪಾಲಿಸಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು 
ಮಾಡಿಕೊಂಡು ಆಹಾರಪದಾರ್ಥಗಳು ಪ್ರತಿಯೊಂದು ಹಳ್ಳಿಗೂ ಹೋಗಿ ಮುಟ್ಟುವಂತೆ ಕ್ರಮ 
ಕೈಗೊಳ್ಳುತ್ತೀರಾ? 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಗ್ರಾಮಾಂತರ ಪ್ರದೇಶಗಳಲ್ಲಿ ನ್ಯಾಯಬೆಲೆ 
ಅಂಗಡಿಗಳ ಮೂಲಕ ಆಹಾರ ಪದಾರ್ಥಗಳ ವಿತರಣೆಯ 
ವಂಚನೆಯಾಗುತ್ತಿದೆ ಎನ್ನುವ ವಿಚಾರವನ್ನು ಮಾನ್ಯ ಸದಸ್ಯರು 
ನಿಜವಾಗಿಯೂ ಕಾರ್ಡುದಾರರಿಗೆ ಆಹಾರ ಪದಾರ್ಥಗಳು ಸಿಕುುತ್ತಿಲ್ಲ ಎಂಬ ದೂರುಗಳು ಅಲ್ಲಲ್ಲಿ 
ನಮ್ಮ ಸರ್ಕಾರದ ಗಮನಕ್ಕೆ ಬಂದಿವೆ: ಬರುತ್ತಿವೆ. ಇದನ್ನು 
ಮುಂದೆ ಇಂಥ ದೂರುಗಳನ್ನು ಬರದಂತೆ ನೋಡಿಕೊಳ್ಳಲು ಸರ್ಕಾರ ಪ್ರಯತ್ನ ಮಾಡುತ್ತದೆ 
ಎಂದು ಮಾನ್ಯ ಸದಸ್ಮರಿಗೆ ತಿಳಿಸಬಯಸುತ್ತೇನೆ. 


ಶೀ ಭೀಮಣ್ಣ ಖಂಡೆ :- ಸಭಾಪಶಿಯವರೆೇ The question is “whether 
the Government will appoint one dealer in each village separately in 
order to facilitate the consumers?” and you have replied as follow: “Wide 
G.0.No.FTD 57 DRA 90 dtd.8.11.1990 public distribution system has 
been entrusted to the Deputy Commissioners..." 


ಸಂಸದೀಯ ಪಟು 179 


ಇದು ಡೆಷ್ಮುಟಿ ಕಮೀಷನರ್‌ರವರು ಪ್ರಶ್ನೆಯಲ್ಲ. ಸರ್ಕಾರ ಮಾಡಿಕೊಂಡಿರಠಕ್ಕ ಪಾಲಿಸಿ 
ಇದು. ಸರ್ಕಾರ ಪಾಲಿಸಿ ಮಾಡದೇ ಇದ್ದಿದ್ದರೆ ಪತಿಯೊಂದು ಡೆಪ್ಮುಟಿ ಕಮೀಷನರ್‌ರವರೂ ತಮ್ಮ 
ತಮ್ಮ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದರು. 3 ಕಿಲೋಮೀಟರ್‌ ಹೋಗಬೇಕು, 2 ಕೆ.ಜಿ. ಶರಬೇಕು 
ಎಂದು ಹೇಳುವುದು ಸರಿಯಲ್ಲ. ಏಕೆಂದರೆ 3-4 ಕಿಲೋಮೀಟರ್‌ ದೂರದಿಂದ ಬಂದರೂ 
ಸೊಸೈಟಿಯವನು ಸಿಕ್ಕುವುದಿಲ್ಲ. ಈ ದೃಷ್ಟಿಯಿಂದ ಹೇಳುವುದಾದರೆ ಏನೇನು ಅನಾಹುತವಾಗುತ್ತಿದೆ 
ಅದನ್ನು ತಪ್ಪಿಸಲು ಪ್ರತಿಯೊಂದು ಹಳ್ಳಿಗೂ ತಮ್ಮ ಪಾಲಿಸಿಯ ಪ್ರಕಾರ ಆಹಾರ ಪದಾರ್ಥಗಳು 
ಮುಟ್ಟುವಂತೆ ಮಾಡುತ್ತೀರಾ ಎಂದು ಕೇಳಬಯಸುತ್ತೇನೆ. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸದಸ್ಯರು ಸಲಹೆಯನ್ನು ನಾನು 
ಸ್ಪಾಗತಿಸುತ್ತೇನೆ. 


ಫ pr] 


ತೀ ಭೀಮಣ್ಣ ಖಂಡ್ರೆ :- ಮಾನ್ಯ ಸಚಿವರು ವಿನು ಕಾರ್ಯಕ್ರಮ ತೆಗೆದುಕೊಳ್ಳುತ್ತಾರೆ 
ಎನ್ನುವ ಬಗ್ಗೆ ಹೇಳಬೇಕು. 


ಸಭಾಪತಿಯವರು :- ನಿಮ್ಮ ಸಲಹೆಗಳನ್ನು ಒಪ್ಪಿಕೊಂಡು ಕಾರ್ಯಗತ ಮಾಡುತ್ತೇವೆಂದು 
ಹೇಳಿದಾಗ ಅದು ಸಚಿವರ ಉತ್ತರವಾಗುತ್ತದೆ. 


ಫೀ ಭೀಮಣ್ಣ ಖಂಡ್ರೆ :- ಮಾನ್ಯ ಸಚಿವರು ಯಾಬ್ರದೇ ಪ್ರಕಾರವಾಗಿ ಕರಷ್ಟನ್‌ 
ನಡೆಯದಂತೆ ನೋಡಿಕೊಳ್ಳುತ್ತೇವೆನ್ನುವ ಮಾತನ್ನು ಹೇಳಿದರೆ ಒಳ್ಳೆಯದು. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸಭಾಪತಿಯವರೇ, ಮಾನ್ಯ ಸದಸ್ಯರು 
ಕೊಟ್ಟಿರತಕ್ಕಂಥ ಸಲಹೆ ರಚನಾತ್ಮಕವಾದ ಸಲಹೆಯಾಗಿರುತ್ತದೆ. ಅದನ್ನು ಸ್ವಾಗತ ಮಾಡುತ್ತೇನೆ ಮತ್ತು 
- ಅದನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನ ಮಾಡುತ್ತೇನೆ. 


ಶೀ ಯಶವಂತ ಹೆರವಟ್ಟಾ :- ಮಾಸ್ಯ ಸಭಾಪತಿಯವರೇ, ಸರ್ಕಾರ ಅದೇ 8.11.190೦೦ದ 
ಪಡಿತರ ವಿತರಣೆಯ ವ್ಯವಸ್ಥೆಯನ್ನು ಜಿಲ್ಲಾ ಪರಿಷತ್ತಿನಿಂದ, ಜಿಲ್ಲಾಧಿಕಾರಿಗಳಿಂದ 
ವರ್ಗಾಯಿಸಲಾಗಿದೆಯೆಂದು ಹೇಳಿದ್ದಾರೆ. ಇದರ ಹಿಂದೆ ಯಾವ ದುರುದ್ದೇಶ ಸರ್ಕಾರ 
ಇಟ್ಟುಕೊಂಡಿದೆ. ಏತಕ್ಕೆ ಹೀಗಾಯಿತು? 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಮಾನ್ಯ ಸಭಾಪತಿಯವರೇ, ಸರ್ಕಾರದಿಂದ 
ಬಂದಂಥ ವರದಿಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬಿಡಬೇಕೆಂದು ಒಂದು 
ಸದುಧೇಶದಿಂದ ಮಾಡಿದೇವೆಯೇ ಹೊರತು ಬೇರೆ ಏನು ಇಲ್ಲ. ದುರುದೇಶದಿಂದ ಮಾಡಿಲ್ಲ 


[5) [5) ko [5) ಹು" 

ಫೀ ಟಿ.ಎ. ರಂಗಯ್ಧ :- ನೀವು ದುರುದ್ದೇಶದಿಂದ ಮಾಡಿದ್ದು, ಒಳ್ಳಯ ಸದುದ್ದೇಶದಿಂದ 

ಎಂದು ಹೇಳುವುದಾದರೆ, ಹಾಗಾದರೆ ಜಿಲ್ಲಾ ಪರಿಷತ್ತುಗಳು ಈಗ ನಡೆಯುತ್ತಿರುವುದು ಸದುದ್ದೇಶದಿಂದ 
ನಡೆಯುತ್ತಿಲ್ಲ ಎನ್ನುವ ಅರ್ಥ ಬರುತ್ತದೆ. You are opposing the system, it seems. 


180 ಟಿ.ಎನ್‌. ನರಸಿಂಹಮೂರ್ತಿ 


ತ್ರೀ ಎ. ರಾಮಣ್ಣ :- ಮಾನ್ಯ ಸಭಾಪತಿಯವರೇ ಆಹಾರ ಪದಾರ್ಥಗಳ ಹಂಚಿತಕ್ಕಂಥ 
ಜವಾಬ್ದಾರಿಯನ್ನು ಜಿಲ್ಲಾ ಪರಿಷತ್ತಿಗೆ ಕಾನೂನುಬದ್ಧವಾಗಿ ಅಧಿಕಾರವನ್ನು ಸರ್ಕಾರದ ಸುತ್ತೋಲೆಯ 
ಮೂಲಕ ತೆಗೆದುಕೊಳ್ಳತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಇದೆಯೇ? 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಸರ್ಕಾರಕ್ಕೆ ಪರಮಾಧಿಕಾರ ಇದೆ, ಯಾವುದೇ 
ನೀತಿಯನ್ನು ಬದಲಾವಣೆ ಮಾಡತಕ್ಕಂಥ ಅಧಿಕಾರ ನಮಗಿಲ್ಲದೆ ಬೇರೆ ಯಾರಿಗೂ ಇಲ್ಲವೆನ್ನುವುದನ್ನು 
ಮಾನ್ಯ ಸದಸ್ಯರು ತಿಳಿದುಕೊಳ್ಳಬೇಕು. 


ಶ್ರೀ ಎ. ರಾಮಣ್ಣ :- ಸರ್ಕಾರಕ್ಕೆ ಅಧಿಕಾರವಿಲ್ಲ. ಒಂದು ಸಾರಿ ಸುತ್ತೋಲೆಯ 
ಮೂಲಕವಾಗಿ ತೆಗೆದುಕೊಳ್ಳತಕ್ಕುಥ : ಬದಲಾವಣೆ ಮಾಡತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಇಲ್ಲ. 


ಸಭಾಪತಿಯವರು :- ಮಾನ್ಯ ಸದಸ್ಕರಿಗೆ ತೃಷ್ತಿಯಾಗುವಂತ ರೀತಿಯಲ್ಲಿ ಉತ್ತರವನ್ನು 
ಹೇಳುವುದಕ್ಕೆ ಅವರಿಗೆ ಸ ಸಾದ್ದವಾಗುವುದಿಲ. 

ತೀ ಎ. ರಾಮಣ್ಣ :- ನಿಮಗೆ ಪರಮಾಧಿಕಾರವಿದೆ ಎಂದು ಏನು ಬೇಕಾದರೂ 
ಹೇಳಬಹುದು. 

ಸಭಾಪತಿಯವರು :- ಅವರು ಹೇಳುತ್ತಿದ್ದಾರೆ, ಅವರಿಗೆ ಅಧಿಕಾರವಿದೆ ಎಂದು ನಿಮಗೆ 
ಒಪ್ಪುವಂಥ ರೀತಿಯಲ್ಲಿ ಉತ್ಸರವನ್ನು ್ನಿ ಹೇಳುವುದಕ್ಷೇ ಅವರಿಗೂ ಆಗುವುದಿಲ್ಲ. ನನಗೂ ಆಗುವುದಿಲ್ಲ. 
ಅದಕ್ಕೆ ಏನು ಮಾಡುತ್ತೀರಿ? ಇದಕ್ಕೆ ಸಂಬಂಧಪಟ್ಟಹಾಗೆ ಸಫ್ಲಿಮೆಂಟರಿಯನ್ನು ಕೇಳಿ. 


Sri T.N. Narasimha Murthy :- This Goverment is of the people 
for the people and by the people. Government has got supreme power 
to take any decision. 


ಸಂಸದೀಯ ಪಟು | 181 


ಐಡಿಯಲ್‌' ಜಾವಾ ಫ್ಯಾಕ್ಷರಿಯಲ್ಲಿರುವ ಆರ್ಥಿಕ ಮುಗ್ಗಟ್ಟನ್ನು ನಿವಾರಿಸುವ ಬಗ್ಗೆ 
(ನವೆಂಬರ್‌ 29, 1990) 


ತೀ ಎಂ. ಸತ್ಸನಾರಯಣರಾವ್‌ :- ಸಭಾಪತಿಗಳೇ, ಐಡಿಯಲ್‌ ಜಾವಾ ಮೋಟಾರ್‌ 
ಸೈಕಲ್‌ ಫ್ಯಾಕ್ಷರಿಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಮೀರಿ ನೌಕರರಿದ್ದಾರೆ. ಅದು ನಾನಾ 
ಕಾರಣಗಳಿಂದ ಸ ಸ್ಪರ್ಧಾತ್ಮಕ ಮಾರುಕಟ್ಟೆಯಿಂದ ಆರ್ಥಿಕ ದೃಷ್ಟಿಯಿಂದ ಮುಚ್ಚಿದುದನ್ನು ಸರ್ಕಾರದ 
ಮದ್ಯಸ್ಥಿಕೆಯಿಂದ ತೆರೆಯಲಾಯಿತು. ಈ ಸಂಸ್ಥೆ ಕೆ.ಇ.ಬಿ. ಜಲಮಂಡಲಿ ಮತ್ತು ಕಮರ್ಷಿಯಲ್‌ 
ಟ್ಯಾಕ್ಸ್‌ ಆಫೀಸಿಗೆ ಕೊಡಬೇಕಾದ್ದನ್ನು ಕಂತು ಕಂತಾಗಿ ಕೊಡುವ ವ್ಯವಸ್ಥೆಯಾಗಿತ್ತು. 


ನಾನಾ ಕಾರಣಗಳಿಂದಾಗಿ ಆರ್ಥಿಕ ಮುಗ್ಗು ಏನು ನಡೆದುಕೊಂಡು ಬಂದಿದೆ ಆದ್ದರಿಂದ 
ಕಳೆದ ಎರಡು ತಿಂಗಳಿಂದ ಆ ನೌಕರರುಗಳಿಗೆ ವೇತನ ನೀಡಲು ಸಾಧ್ಯವಾಗಿಲ್ಲ. ನಾಳೆ ಕಳೆದರೆ 
ಅದು ಮೂರು ತಿಂಗಳ ವೇಶನ ಅರಿಯರ್ಸ್‌ ಆಗುತ್ತದೆ. ಮಾಲೀಕರು ಅಥವಾ ಆಡಳಿತ 
ಮಂಡಳಿಯವರು ಅದನ್ನು ಬ್ಯಾಂಕ್‌ನ ಮೂಲಕ ವ್ಯವಸ್ಥೆ ಮಾಡುತ್ತಿದ್ದಾರೆ. ಅದರಲ್ಲಿ ಶೇಕಡ 9 
ರಷ್ಟು ಯಶಸ್ವಿಯಾಗಿದ್ದಾರೆ. ಆದರೆ ಸಂಬಂಧಪಟ್ಟ ಬ್ಯಾಂಕ್‌ನ ಛೇರ್ಮನ್‌ ರವರು ವಿದೇಶದಲ್ಲಿದ್ದು 
ಅವರು ಮುಂದಿನ 17ನೇ ತಾರೀಖಿಗೆ ಬರುವವರಿದ್ದಾರೆ. ಅವರು ಬರುವವರೆಗೂ ಅವರ ಹಣದ 
ಬಿಡುಗಡೆ ಆಗುವುದಿಲ್ಲ. ಈ ಮಧ್ಯೆ ಕೆ.ಇ.ಬಿ. ಯವರಿಗೆ ಕೊಡಬೇಕಾದಂಥ ಕಂತನ್ನು ತೀರಿಸುವುದಕ್ಕೆ 
ಸಾಧ್ಯವಾಗಿಲ್ಲ. ಸ್ವಲ್ಪ ಕಾಲಾವಕಾಶವನ್ನು ಕೊಡಿ ಎಂದು ಕೇಳುತ್ತಿದ್ದಾರೆ. ಆದರೆ ಕಾಲಾವಕಾಶವನ್ನು 
ಕೇಳಿದ್ದಾರೆಯೇ ಹೊರತು ಮನ್ನಾ ಮಾಡಿ ಎಂದು ಕೇಳಿಲ್ಲ. ಇದರಲ್ಲಿ ಸರ್ಕಾರ ಇಂಟರ್‌ ವೀನ್‌ 
ಮಾಡಬೇಕೆಂಬುದು ಎರಡು ಸಾವಿರ ನೌಕರರ ಪ್ರಶ್ನೆ ಇದು. 


ಸಭಾಪತಿಯವರು :- ಸರ್ಕಾರ ಇಂಟರ್‌ ವೀನ್‌ ಮಾಡುತ್ತದೆ. 

ತೀ ಟಿ.ಎನ್‌. ನರಸಿಂಹಮೂರ್ತಿ ;- ಅಲ್ಲಿನ ಆಡಳಿತ ಮಂಡಳಿಯವರು ಸರ್ಕಾರದಿಂದ 
ಸಹಾಯವನ್ನು ಕೇಳುವಂಥ ಪ್ರಯತ್ನವನ್ನು ಏನಾದರೂ ಮಾಡಿದ್ದಾರೆಯೇ? 

ಶ್ರೀ ಎಂ. ಸತ್ಯನಾರಾಯಣರಾವ್‌ :- ಅಲ್ಲಿಂದ ಬಂದ ಸಂದೇಶದ ಆಧಾರದ ಮೇಲೆ 
ನಾನು ಪಶ್ನೆ ಕೇಳುತ್ತಿದ್ದೇನೆ. 

Sri T.N. Narasimhamurthy :- Even now let the management 
take chance to take up the matter with the Goverment. I think the ... 
department will definitely take note of it. 

ತ್ರೀ ಎಂ. ಸತ್ಯನಾರಾಯಣರಾವ್‌ :- ವಿವರವಾದ ಚರ್ಚೆಗೆ ನಾನು ಹೋಗುವುದು. 


ಕೆ.ಇ.ಬಿ.ಗೆ ಕಾಲಾವಕಾಶವನ್ನು ಕೊಡಿ ಎಂದು ಕೇಳಿದ್ದಾರೆ. ಜಲಮಂಡಳಿಯ ಕಾಲಾವಕಾಶವನ್ನು 


182 ಟ.ಎನ್‌. ನರಸಿಂಹಮೂರ್ತಿ 


ಕೊಡಿ ಎಂದು ಕೇಳಿದ್ದಾರೆ. ಈ ಮದ್ಯೆ ಆಗಿರತಕ್ಕಂಥದ್ದು ಕಮರ್ಷಿಯಲ್‌ ಟ್ಯಾಕ್ಸ್‌ 


ಡಿಪಾರ್ಟಮೆಂಟ್‌ನವರು ವ ಬರಬೇಕಾದ ಬಾಕಿ ದೇಶದ ವಿವಿಧ ಭಾಗಗಳಲ್ಲಿ ಇರತಕ್ಕ ಈ 
ಸಂಸ್ಥೆಯ ಡೀಲರ್‌ಗಳಿಗೆ ನೀವು ಫ್ಯಾಕ್ಟರಿಯ ಕೊಡಬೇಕಾದ ದುಡ್ಡನ್ನು ಕೊಡಬೇಡಿ ಆ ಅರಿಯರ್ನ್‌ 
ನಮಗೆ ಕೊಡಿ ಎಂದರೆ ಹೇಳಿ, ಕ್ಲೈಮ್‌ Fe ಅಲ್ಲಿಂದ ಡೀಲರ್ಸ್‌ಗಳಿಂದ ದುಡ್ಡು ಬಂದರೆ 
ಅವರ ವೇತನ ಕೊಡಲಿಕ್ಕೆ ಸಾಧ್ಯವಾಗುತ್ತಿತ್ತು. ಇದು ಮಾನ್ಯ ಸಭಾನಾಯಕರರಿಗೆ ಗೊತ್ತಿದೆ ಎಂದು 
ಕಾಣುತ್ತದೆ. ಇದು ಎರಡು ಸಾವಿರ ಕಾರ್ಮಿಕರ ಪಶ್ನೆ ಆದ್ದರಿಂದ ಈ ಒಂದು ಕಾರ್ಮಿಕರ ಬಿಕ್ಕಟ್ತಿನಿಂದ 
ಆಶಾಂತಿ ತಲೆದೋರುವದಾದರೆ, ಆದ್ದರಿಂದ ಸರ್ಕಾರದವರು ಆ ಮ್ಯಾನೆಜ್‌ಮೆಂಟಿನವರಿಗೆ 
ಹೇಳಿಕಳುಹಿಸಿ ಕರೆಸಿ ಸಂಧಾನ ನಡೆಸಿ ಏನು ಮಾತನಾಡಬೇಕೋ ಮಾತನಾಡಿದರೆ ಆಗಿ ಆರ್ಥಿಕ 


ಮುಗಟಿನಿಂದ ಅವರನ್ನು ಪಾರು ಮಾಡಿದಂತಾಗುತ್ತದೆ ಎಂದು ತಮ್ಮ ಮುಖೇನ ನಾನು ಮಾನ್ಯ 


ನರಸಿಂಹಮೂರ್ತಿ :- ಮಾನ್ಯ ಸಭಾಪತಿಯವರೇ, ಐಡಿಯಲ್‌ 
ಜಾವಾ ಫ್ಯಾಕ್ಷರಿ ಶ್ರೀ ಮಾನ್‌ ಸತ್ಮನಾರಾಯಣರಾಯರು ಮತ್ತು ನಾನು ಇಬ್ಬರೂ ಇರತಕ್ಕಂತ 
ಸ್ಥಳದಲ್ಲಿರತಕ್ಕಂತ ಮೈಸೂರು ನಗರದಲ್ಲೇ ಇದೆ. ಬಹುಶಃ ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು ಕಾಲವಾದ 
ಮೇಲೆ ಅದು ಆಗಿಂದ್ಲಾಗ್ಗೆ ಖಾಯಿಲೆ ಬೀಳುತ್ತಿದೆ. ಸ ಸಾಮಾನ್ಯವಾಗಿ ಈ ರೀತಿಯ ಸಮಸ್ಮೆಗಳು 
ಉದ್ದವವಾಗುತ್ತಿವೆ. ಶ್ರೀ ಮಾನ್‌ ಇರಾನಿ ಎಂಬುವವರು ಇದ್ದಂಥ ಕಾಲದಲ್ಲಿ ಅದು ಬಹಳ ಚೆನ್ನಾಗಿ 
ನಡೆಯುತ್ತಿತ್ತು. ಈ ಮದ್ಯೆ ಅನೇಕ ಎಡರುತೊಡರುಗಳು ಬಂದು ಅದು ಅಸ್ತಿತ್ವದಲ್ಲಿದೆ. ಬಹುಶಃ 
ರ್ಮಿಕರ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸಿದ್ದೀರಿ ತಾವು ದಯಮಾಡಿ ಆ 
ಮಾನೇಜ್‌ಮೆಂಟಿನವರಿಗೆ ಹೇಳಿ, ಬೇಕಾದರೆ ಸರ್ಕಾರದ ಒಂದು ಸಹಾಯವೇನಾದರೂ ಅವರಿಗೆ 


4 
9. 
W [KC 
9 
fe [| 
(©) 
8 
) 


ಶ್ರೀ ಎಂ. ಸತ್ಯನಾರಾಯಣರಾವ್‌ :- ನಾಳೆಯೇ ಮ ಕರೆಸಿ ತಮ್ಮ ಕಾರ್ಮಿಕ 
ರೇಟಿ ಮಾಡಿಸುವುದಕ್ಕೆ ಪ್ರಯತ್ನ ಮಾಡುತ್ತೇನೆ. ಅವರು ಬಂದು ಮಾತನಾಡಲಿ. 


x 
91 
CL 
pa 
FN 


Sri T.N. Narasimhamurthy :- The ball is in the Court of the 
management 


ಸಂಸದೀಯ ಪಟು 183 


ಅಂತನಪ್‌ ಜಾತಿ ವಿವಾಹ: ಮಕ್ಕಳಿಗೆ ಎದ್ಯಾಭ್ಯಾಸ ಮೀಸಲಾತಿ 
(ಮಾರ್ಚ್‌ 8. 1991) 


ಸಭಾಪತಿಯವರು :- ಸಿದ್ದಲಿಂಗಯ್ದನವರೇ, ನಿಮ್ಮ ಖಾಸಗೀ ನಿರ್ಣಯದ ಮೇಲೆ 
ಸಾಕಷ್ಟು ಚರ್ಚೆ ಆಗಿದೆ. ಸಂಬಂಧಪಟ್ಟ ಮಂತ್ರಿಗಳೂ ಸಭೆಯಲ್ಲಿ ಇದ್ದಾರೆ. ಆ ಬಗ್ಗೆ ಮಾನ್ಯ 
ತಿಪ್ಪಣ್ಣನವರು ಒಂದು ತಿದ್ದುಪಡಿ ಕೊಟ್ಟಿದ್ದಾರೆ. 


ಡಾ॥ ಎಂ.ಪಿ. ನಾಡಗೌಡ :- ಆ ತಿದ್ದುಪಡಿಯನ್ನು ವಾಷಸ್‌ ಪಡೆದು ನನಗೆ ಮಾನ್ಯ 
ತಿಪ್ಪಣ್ಣನವರು ತಿಳಿಸಿರುತ್ತಾರೆ. ತಾವು ಅವಕಾಶ ಕೊಟ್ಟರೆ ವಿತ್‌ಡ್ರಾ ಮಾಡುತ್ತೇನೆ 


ಸಭಾಪತಿಯವರು :- ಸಿದ್ಧಲಿಂಗಯ್ದನವರಿಗೆ ಮಾನ್ಯ ಮಂತ್ರಿಗಳು ಈ ಆಶ್ನಾಸನೆ 
ಕೊಟ್ಟರೆ ಅವರು ತಮ್ಮ ನಿರ್ಣಯವನ್ನು ವಾಪಸ್ಸು ತೆಗೆದುಕೊಳ್ಳಬಹುದು. 


ಶೀ ಬಿ. ಶಿವಣ್ಣ (ಸಮಾಜ ಕಲ್ಯಾಣ ಮತ್ತು ಕಾನೂನು ಸಚಿವರು) :- ಮಾನ್ಯ 
ಸದಸ್ಯರಲ್ಲಿ ರಿಕ್ಷೆಸ್ಟ್‌ ಮಾಡುವುದು ಏನೆಂದರೆ, ಇದಕ್ಕೆ ಸಲ್ಪ ಸಮಯ ಆಗುತ್ತದೆ. ಶೇಕಡಾ 5ರ 
ಮೀಸಲಾತಿ ಬಗ್ಗೆ ಅವರು ನಿರ್ಣಯದಲ್ಲಿ ಹೇಳಿರುವುದರಿಂದ ಈ ಬಗ್ಗೆ ನಾವ ಕ್ಯಾಬಿನೆಟ್‌ನಲ್ಲಿ 
ಚರ್ಚೆ ಮಾಡಬೆಕಾಗುತ್ತದೆ. ಆದ್ದರಿಂದ ಡಾಃ। ಸಿದ್ಧಲಿಂಗಯ್ಕನವರು ತಮ್ಮ ನಿರ್ಣಯವನ್ನು ವಾಪಸ್ಸು 
ತೆಗೆದುಕೊಳ್ಳಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತದೆ. 


ತೀ ಡಿ.ಬಿ. ಕಲ್ಲಣ್‌ಕರ್‌ :- ಸಿಂಪಧಿಟಿಕಲಿ ಕನ್ನಿಡರ್‌ ಮಾಡುತ್ತೇವೆಂದರೆ ವಿತ್‌ಡ್ರಾ 
ಮಾಡಿಕೊಳ್ಳುತ್ತಾರೆ. 


ಸಭಾಪತಿಯವರು :- ಕ್ಯಾಬಿನೆಜನ್‌ ಮುಂದೆ ತಂದು ಏನಾದರೂ ವಿಚಾರ 
ಮಾಡಬೆಕಾಗುತ್ತದೆ. 


ಡಾ ಸಿದ್ಧಲಿಂಗಯ್ಯ : :- ನಾನು ಈ ನಿರ್ಣಯವನ್ನು ತಂದು ಒಂದು ವರ್ಷವಾಯಿತು. 
ಇಷ್ಟು ಹೊತ್ತಿಗೆ ಏನಾದರೂ ಯೋಚನೆ ಮಾಡಬಹುದಾಗಿತ್ತು. ಅಷ್ಟುಕಾಲ ವಿಳಂಬವಾಗಿದೆ. ಆ 
ಕೂಡಾ ಮುಂದಿನ ಮಂತ್ರಿಮಂಡಲದ ಸಭೆಯಲ್ಲಿ ಈ ವಿಚಾರವನ್ನು ತಂದು ಈ ಅಧಿವೇಶನ 
ಮುಗಿಯುವುದರೊಳಗೆ ಹೇಳಿಕೆ ಕೊಡುತ್ತೇನೆಂದು ಆಶ್ಲಾಸನೆ ಕೊಟ್ಟರೆ ನಾನು ವಾಪಸ್ಸು 
ತೆಗೆದುಕೊಳ್ಳುತ್ತೇನೆ. ಇಲ್ಲದಿದ್ದರೆ ಇನ್ನೊಂದು ದಿನಾಂಕಕ್ಕೆ ಹೋಗುತ್ತದೆ. 


184 ಟಿ.ಎನ್‌. ನರಸಿಂಹಮೂರ್ತಿ 


ಡಾ॥ ಸಿದ್ಧಲಿಂಗಯ್ಯ :- ಮಂತ್ರಿಗಳು ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಈ 
ಅಧಿವೇಶನ ಮುಗಿಯುವುದರೊಳಗೆ ಹೇಳಿಕೆ ಕೊಡುತ್ತೀರಾ? 


ತೀ ಟಿ.ಎನ್‌. ನರಸಿಂಹಮೂರ್ತಿ :- (ಸಭಾನಾಯಕರು) ಸಾನು ಬೆಳಿಗ್ಗೆ ಒಂದು 
ಗಂಟೆ ಮಾನ್ಯ ಸಿದ್ಧಲಿಂಗಯ್ಯನವರ ಹತ್ತಿರ ಮಾಠನಾಡಿದ್ದೇನೆ. ಅವರು ಏನು ನಿರ್ಣಯವನ್ನು 
ತಂದಿದ್ದಾರೆ ಅದನ್ನು ನಾನು ವೈಯುಕ್ತಿಕವಾಗಿ ಮೆಚ್ಚಿದ್ದೇನೆ. ಅವರ ಭಾವನೆಗಳು ಏನು ಇವೆ ಅವು 
ಎಲ್ಲರೂ ಮೆಚ್ಚುವಂಥಾದ್ದು ಇದನ್ನು ಮಂಜೂರು ಮಾಡಿ ಎಂದು ಹೇಳುತ್ತಿದ್ದಾರೆ. ಇದನ್ನು ಸರಕಾರದ 
ವಿವೇಚನೆಗೆ ಬಿಟ್ಟರೆ ಖಂಡಿತವಾಗಿಯೂ ನಮ್ಮ ಭಾವನೆಗಳು, ಚಿಂತನೆಗಳು ಸಾಮಾಜಿಕ 
ಪರಿವರ್ತನೆಯಲ್ಲಿ ಆಗಬೇಕು. ಇದರ ಬಗ್ಗೆ ನಮ್ಮ ಸರಕಾರ ಯಾವ ಹೆಜ್ಜೆಯನ್ನು ಇಡುತ್ತದೆ ಎಂಬ 
ಬಗ್ಗೆ ನಾವು ನೋಡಬೇಕಾಗುತ್ತದೆ. ಈ ಒಂದು ಅಂತರ್‌ ಜಾತಿ ವಿವಾಹಕ್ಕೆ ಪೂರಕವಾಗಿ ನೇಮಕಾತಿ 
ರಿಸರ್ವೇಷನ್‌ ಬೇಕು ಎಂದು ಬಿಚ್ಚು ಮನಸ್ಸಿನಿಂದ ಹೇಳಿದ್ದಾರೆ. ಅಂತರ್‌ ಜಾತಿ ವಿವಾಹವೆಂದರೆ 
ಯಾವ ಜಾತಿ ಹೆಣ್ಣು ಮಕ್ಕಳು ಯಾವ ಜಾಶಿಯವರು ಮದುವೆಯಾಗಬೇಕು ಯಾರು 
ಮದುವೆಯಾದರೆ ಇಂತಹ ಸೌಲಭ್ಯ ಸಿಗುತ್ತದೆ ಎಂಬುದನ್ನು ವಿಚಾರ ಮಾಡಬೇಕಾಗುತ್ತದೆ. ಯಾರು 
ಬೇಕಾದರು ಮದುವೆಯಾಗಬಹುದು. ಅದನ್ನು ಯಾರೂ ಬೇಡವೆಂದು ಹೇಳುವುದಿಲ್ಲ. ಇವತ್ತು 
ಅದು ನಡೆಯುತ್ತಿದೆ. ಈ ಪರಿಶಿಷ್ಟ ಜಾತಿ ಪಂಗಡದ ಹೆಣ್ಣುಮಗಳು ಅಂತರ್‌ ಜಾತಿ ವಿವಾಹವಾದರೆ 
ಮಾಜಿಕ ಪ್ರಗತಿಯಾಗುತ್ತದೆ. ಆ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗುತ್ತದೆ. ಇದನ್ನು ಜಾರಿಗೆ 
"೦ದರೆ ಇಡಿ ಭಾರತ ದೇಶದಲ್ಲಿ ಕರ್ನಾಟಕ ಕ್ರಾಂತಿಕಾರಿ ಬದಲಾವಣೆಯನ್ನು ಹೊಂದುತ್ತದೆಂದು 
ಹೇಳಬಹುದು, ಸಾಮಾಜಿಕ ಅಸಮಾನತೆಯ ವಿರುದ್ಧ ಹೋರಾಟ ಮಾಡುವುದಕ್ಕೆ ನಿಜವಾಗಲೂ 
ಮೊದಲ ಹೆಜ್ಜೆಯನ್ನು ಇಟ್ಟಹಾಗೆ ಆಗುತ್ತದೆ. ಮಾನ್ಯ ಸಿದ್ದಲಿಂಗಯ್ಕನವರು ಸಾಕಷ್ಟು ವಿಚಾರವನ್ನು 
ಹೇಳಿ ನಮ್ಮ ಸರಕಾರವನ್ನು ಎಚ್ಚರಿಸಿದ್ದಾರೆ, ಸಾಕಷ್ಟು ಮಾರ್ಗದರ್ಶನ ನೀಡಿದ್ದಾರೆ. ದಯಮಾಡಿ 
ಇದನ್ನು ಸರಕಾರದ ವಿವೇಚನೆಗೆ ಬಿಡಬೇಕೆಂದು ಇಡೀ ಸದನದ ಎಲ್ಲಾ ಸದಸ್ಥರ ಪರವಾಗಿ ನಿಮ್ಮನ್ನು 
ಕೇಳುತ್ತಿದ್ದೇನೆ. 


{ 


GL 


ಡಾ॥ ಸಿದ್ಧಲಿಂಗಯ್ಯ :- ಮಾನ್ಯ ಸಭಾ ನಾಯಕರ ಮಾತಿಗೆ ನಾನು ಯಣಿಯಾಗಿದ್ದೇನೆ. 
ಉತ್ತಮವಾದ ಸಲಹೆ ಕೊಟ್ಟಿದ್ದಾರೆ ಸಂಶೋಷ, ಸುಮಾರು ಒಂದು ವರ್ಷದಿಂದ ನಾವೆಲ್ಲರೂ 
ಇದರ ಬಗ್ಗೆ ಭಾಷಣ ಮಾಡುತ್ತಿದ್ದೇವೆ. ಇದರ ಬಗ್ಗೆ ಸರಕಾರ ವಿನು ಯೋಚನೆ ಮಾಡಿದೆ ಯಾವ 
ನಿರ್ಣಯವನ್ನು ತೆಗೆದುಕೊಳ್ಳದೇ ಇರುವುದು ವಿಷಾದದ ಸಂಗತಿ. ಇದರ ಬಗ್ಗೆ ಸ್ಪಷ್ಟವಾದ ಹೇಳಿಕೆ 
ಕೊಡಿ. ನಿಮ್ಮ ನೀತಿಯ ವಿವರಣೆಯನ್ನು ಶಕ್ತಣಕ್ಕೆ ಕೇಳುತ್ತಿಲ್ಲ. ನಿಮ್ಮ ನೀತಿಯನ್ನು ಈ ಅಧಿವೇಶನದಲ್ಲಿ 
ಮಂತ್ರಿಮಂಡಲದ ಸಭೆಯಲ್ಲಿಟ್ಟು ಈ ಅಧಿವೇಶನ ಮುಗಿಯುವುದರೊಳಗೆ ನಿಮ್ಮ ನೀತಿಯನ್ನು 


' ಸಂಸದೀಯ ಪಟು 185 


ಸಭಾಪತಿಯವರು :- ಇನ್ನೊಂದು ವಾರಕ್ಕೆ ಈ ಅಧಿವೇಶನ ಮುಗಿಯುತ್ತದೆ. 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ನಮ್ಮ ಮುಖ್ಯ ಮಂತ್ರಿಗಳಿಗೆ ಸಮಾಜವಾದದಲ್ಲಿ 
ನಂಬಿಕೆ ಇದೆ. ಇಂತಹ ಕ್ರಾಂತಿಕಾರವಾದ ಬೆಳವಣಿಗೆಗೆ ಅವರು ಬೆಂಬಲ ಕೊಡತಕ್ಕಂತಪವರು. 


ಸಭಾಪತಿಯವರು :- ಸಭಾಪಶಿಯವರು ಹೇಳಿದ ಮಾತುಗಳನ್ನು ಸಿದ್ದಲಿಂಗಯ್ದನವರು 
ನಂಬ ಬಹುದು ಎಂದು ನನ್ನ ಅನಿಸಿಕೆ. 
ಡಾ॥ ಸಿದ್ದಲಿಂಗಯ್ಯ :- ಸ್ಪಷ್ಟವಾಗಿ ಎಷ್ಟು ದಿನದೊಳಗೆ ಎಷ್ಟು ತಿಂಗಳೊಳಗೆ ನಿರ್ಣಯ 
ಮಾಡಿ ತೀರ್ಮಾನ ಮಾಡುತ್ತಾರೆಂದು ಹೇಳಬೇಕು. 
ತೀ ಟಿ.ಎನ್‌. ನರಸಿಂಹಮೂರ್ತಿ :- ನನಗೆ ಸ್ಪಷ್ಟವಾಗಿ ಇಷ್ಟು ದಿವಸ ತಿಂಗಳೆಂದು 
ಹೇಳುವುದು ಕಷ ನಾನು 970ರಲ್ಲಿ ಈ ಸದನಕ್ಕೆ ಬ೦ದಾಗ ವಾದವನ್ನು ಇಲ್ಲಿ ಇಟ್ಟದ್ದೆ. 
(x) ಣಾ ಘಾ 


ಡಾ॥ ಸಿದ್ದಲಿಂಗಯ್ಯ :- ಸ್ಪಷ್ಟವಾದ ಆಶ್ನಾಸನೆ ಬೇಕು. 
ಸಭಾಪತಿಯವರು :- ಅವರು ಸಜಿವಸಂಪುಟದ ಮುಂದೆ ತಂದು ಸಮಾಲೋಚನೆ 
ಮಾಡಿ ಚಿಂತನೆ ಮಾಡಿ ನಿಮ್ಮ ನಿರ್ಣಯಕ್ಕೆ ತಕ್ಕಂತೆ ಮಾಡುತ್ತಾರೆಂಬ ಭಾವನೆ ಇದೆ. 


ಬಿ.ಆರ್‌. ಪಾಟೀಲ್‌ :- ಈ ನಿರ್ಣಯವನ್ನು ಮತ್ತೆ ಮಂಡಿಸಲು ಆಗುವುದಿಲ್ಲ. 
ಇದನ್ನು ಮೋಟಿಗೆ ಹಾಕಿ ಯಾವ ನಿರ್ಣಯವಾಗುತ್ತದೆಯೇ ಅದೇ ಆಗಲಿ. 


ಡಾ॥ ಎಂ.ಪಿ. ನಾಡಗೌಡ :- ಅವರು ವಾಷಸ್ಸು ತೆಗೆದುಕೊಳ್ಳುವುದಕ್ಕಿಂತ ಖಾಸಗೀ 
ನಿರ್ಣಯವನ್ನು ಅಂತರ್‌ ಜಾತಿ ವಿವಾಹದ ಬಗ್ಗೆ ಠಂದು ಅದರ ಬಗ್ಗೆ ಮಾನ್ಯ ತಿಪುಣ್ಣನವರೂ 
ಒಂದು ನಿರ್ಣಯವನ್ನು ತಂದು ವಾಷಸ್ಸು ತೆಗೆದುಕೊಂಡಿದ್ದಾರೆ. 6 ತಿಂಗಳಲ್ಲಿ ಮಾಡುತ್ತೀರೋ 
ವರ್ಷದಲ್ಲೋ ಎಂದು ಕೇಳುತ್ತಿದ್ದಾರೆ. ಒಂದು ಹೆಜ್ಜೆ ಮುಂದಿಟ್ಟು ಅವರು ಕೇಳುತ್ತಿದ್ದಾರೆ. 

ಶೀ ಪಿ. ತಿಪ್ಪಯ್ಯ :- ಒಂದು ಸಾರಿ ವಿಠ್‌ಡ್ರಾ ಮಾಡಿಕೊಂಡರೆ ಮತ್ತೆ ಅದನ್ನು 
ತೆರುವುದಕ್ಕಾಗುವುದಿಲ್ಲ. 

ಡಾ॥ ಸಿದ್ಧಲಿಂಗಯ್ಯ :- ನಾನು ನಿರ್ಣಯವನ್ನು ಕೊಟ್ಟಂತಹ ರೀತಿಯಲ್ಲಿ ಸರ್ಕಾರಕ್ಕೆ 
ಜಾರಿಗೆ ತರುವುದಕ್ಕೆ ಆಗದೇ ಇರಬಹುದು. ಸರ್ಕಾರಕ್ಕೆ ಇತಿ ಮಿತಿಗಳಿವೆ ಎನ್ನುವುದು ನನಗೆ ಗೊತ್ತಿದೆ. 
ಆದರೆ ತಾತ್ಲಿಕವಾಗಿ ಈ ನಿರ್ಣಯವನ್ನು ನಾವು ಒಪ್ಪಿದ್ದೇವೆ ಎಂದು ಇದರ ಬಗ್ಗೆ ಹೇಳಿಕೆಯನ್ನು ಈ 
ಅಧಿವೇಶನ ಮುಗಿಯುವುದರೊಳಗೆ ಕೊಡುತ್ತೇವೆ ಎನ್ನುವ ಸಣ್ಣ ಉಪಕಾರವನ್ನು ಸರ್ಕಾರ 
ಮಾಡುವುದಕ್ಕಾಗುವುದಿಲ್ಲವೇ ಸ್ತಾಮಿ? 


186 ಟ.ಎನ್‌. ನರಸಿಂಹಮೂರ್ತಿ 


ಶೀ ಟಿ.ಎನ್‌. ನರಸಿಂಹಮೂರ್ತಿ :- ಈ ನಿರ್ಣಯದ ಅಂಗೀಕಾರವನ್ನು ಈಗ 
ಮಾಡಬೆಕು, ಇಷ್ಟು ದಿವಸಗಳಲ್ಲಿಯೇ ಮಾಡಬೇಕು ಎನ್ನುವ ಕಂಡೀಷನ್‌ ಬೇಡ. ಒಂದನ್ನು 
ಮಾನ್ಯ ಸಿದ್ಧಲಿಂಗಯ್ಕನವರು ಅರ್ಥಮಾಡಿಕೊಳ್ಳಬೇಕು, ಬಹುಶಃ ಇವತ್ತು ಈ ನಿರ್ಣಯ ಏನಿದೆ, 
ಈ ಖಾಸಗಿ ನಿರ್ಣಯವನ್ನು ಮಂಜೂರಾತಿ ಮಾಡಿದೆಯೆಂದು ಇಟ್ಟುಕೊಳ್ಳೋಣ. ಮಾನ್ಮ ಬಿ.ಆರ್‌. 
ಪಾಟೀಲ್‌ರವರು ಸಹ ಬಹಳ ಕುತೂಹಲದಿಂದದ್ದಾರೆ. ಇದನ್ನು ಓಟಿಗೆ ಹಾಕಿಯೆಂದು ಹೇಳುತ್ತಿದ್ದಾರೆ. 
ಇದನ್ನು ಓಟಿಗೆ ಹಾಕಿದಾಗ ಬಹುಮತ ಪಡೆಯಬಹುದೆಂದು ಇಟ್ಟುಕೊಳ್ಳೋಣ. ಇದನ್ನು ಪಾಸ್‌ 
ಮಾಡಿದರೂ ಕೂಡ ನಿರ್ಣಯವನ್ನು ಜಾರಿಗೆ ಕೊಡಬೇಕೆನ್ನುವ ಬೈಂಡಿಂಗ್‌ ಏನೂ ಇರುವುದಿಲ್ಲ. 
ಅದ್ದರಿಂದ ನಿಮ್ಮ ನಿರ್ಣಯವನ್ನು ಜಾರಿಗೆ ಕೊಡಲಿಲ್ಲವೆನ್ನುವುದು ಬೇಡ. ಈ ನಿರ್ಣಯವನ್ನು 
ನಾವು ಕೈಬಿಟ್ಟಿದ್ದೇವೆಂದು ಹೇಳುವುದು ಬೇಡ. ಇವೆರಡಕ್ಕೂ ಮಧ್ಯೆ, ರಾಜಕೀಯವಾಗಿ ಈ ಮಾತನ್ನು 
ಹೇಳುತ್ತಿಲ್ಲ. For the first time, Mr. Chairman, after independence, we have 


sot four Scheduled Caste Ministers. 


ಏತಕ್ಕೆ ಈ ಮಾತನ್ನು ಹೇಳುತ್ತಿದ್ದೇನೆಂದರೆ, ನಾನು ಸ್ಥಾರ್ಥವಾಗಿಯೂ ಈ ಮಾತನ್ನು 
ಹೇಳುತ್ತಿದ್ದೇನೆ. ನಾಮ ಹೇಳುವುದನ್ನು ಮಾನ್ಯ ಸದಸ್ಕರುಗಳು ಸ್ವಲ್ಪ ಕೇಳಬೇಕು. ಐದು ಜನ ಷೆಡ್ಬುಲ್ಲ್‌ 


ಕಾಸ್ಟ್‌ ಮಂತ್ರಿಗಳಿದ್ದಾರೆ. ಅ೦ದರೆ ನಮ್ಮ ಸರ್ಕಾರ ಕೂಡ ಬಡವರ ಬಗ್ಗೆ ದಲಿತರ ಬಗ್ಗೆ ಷೆಡ್ಮುಲ್‌ 


ಕಾಸ್ಟ್‌ನವರು ಬಗ್ಗೆ ವಿಶೇಷವಾದ ಕಳಕಳಿ, ನಮ್ಮ ಪಕ್ಷಕ್ಕೆ ಇದೆ ಎನ್ನುವ ಹಿನ್ನೆಲೆಯಲ್ಲಿ ಹೇಳುತ್ತಿದ್ದೇನೆಯೇ 
ಹೊರತು ನಾನು ಪ್ರತಿಷ್ಠೆಯಿಂದ ಈ ಮಾತನ್ನು ಹೇಳುತ್ತಿಲ್ಲ. ಆದ್ದರಿಂದ ಡಾ॥ ಸಿದ್ಧಲಿಂಗಯ್ಮನವರು, 
ಮಾನ್ಯ ಸಭಾಪತಿಗಳು ಸಹ ನನ್ನ ದ್ದನಿಗೆ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ತಾವು ಕೂಡ ಈ 
ನಿರ್ಣಯವನ್ನು ವಾಪಸ್ಸು ತೆಗೆದುಕೊಳ್ಳುವುದಕ್ಕೆ ಒಪ್ಪಿಕೊಂಡು ಇದನ್ನು ಸರ್ಕಾರದ ವಿವೇಚನೆಗೆ 
ಬಿಟ್ಟು ಇಂತಹ ಸಾಮಾಜಿಕವಾದ ಒಪ್ಪಿಕೊಂಡು ಸುಧಾರಣೆಯನ್ನು ಮಾಡುವುದಕ್ಕೆ ನಮ್ಮರಾಜ್ಯಸರ್ಕಾರ 
ಸಿದ್ದವಿದೆ ಹೇಳಿದ್ದೀರಿ. ನಾನು ವೈಯಕ್ತಿಕವಾಗಿ, ಈ ಮನೆಯ ಸಭಾನಾಯಕನಾಗಿ ಹಾಗೂ 
ಮಂತ್ರಿಯಾಗಿ, ಈ ವರ್ಗದ ಪ್ರತಿನಿಧಿಯಾಗಿ ಹೇಳುತ್ತಿದ್ದೇನೆ. 
ಖಂಡಿತವಾಗಿಯೂ ನಾನು ಈ ನಿರ್ಣಯದ ಪರವಾಗಿ ಮಂತ್ರಿಮಂಡಲದಲ್ಲಿ ಮಾತನಾಡುತ್ತೇನೆ 
ಎನ್ನುವ ಭರವಸೆಯನ್ನು ಕೊಡುತ್ತೇನೆ. ಇದಕ್ಕಿಂತ ಇನ್ನೇನು... 
ಡಾ॥ ಸಿದ್ದಲಿಂಗಯ್ಯ :- ನಾನು ಕೇಳುವುದು ಇಷ್ಟೆ ಸ್ವಾಮಿ. ಈ ವಿಷಯದ ಮೇಲೆ 

ಒಂದು ಹೇಳಿಕೆಯನ್ನು ಕೊಡುವುದಕ್ಕೆ ಏನು ತೊಂದರೆ? ಅಂತರ್ಜಾತಿ ವಿವಾಹವಾದವರ 

೧೦ದರೆಗಳನ್ನು ನಿವಾರಣೆ ಮಾಡುವುದಕ್ಕೆ ಕಮ ಕೈಗೊಳ್ಳುತ್ತೇವೆ ಹಾಗೂ ಪ್ರೋತ್ಸಾಹ ಕೊಡುತ್ತೇವೆಂದು 
ಈ ಅಧಿವೇಶನ ಮುಗಿಯುವುದರೊಳಗೆ ಕೊಡಿ. 


ಸಂಸದೀಯ ಪು 187 


ತೀ ಟಿ.ಎನ್‌. ನರಸಿಂಹಮೂರ್ತಿ :- ಮುಂದೆ ನಡೆಯುವಂತಹ ಮಂತ್ರಿ ಮಂಡಲದ 
ಮುಂದೆ ಈ ನಿರ್ಣಯವನ್ನು ಪ್ರಸ್ತಾಪ ಮಾಡಿ, ಈ ಸಭೆಯಲ್ಲೂ ಕೂಡ ಅಧಿವೇಶನ 


ಮುಗಿಯುವುದರೊಳಗೆ ಒಂದು ಹೇಳಿಕೆಯನ್ನು ಮಾಡುತ್ತೇನೆ ಎನ್ನುವ ಭರವಸೆಯನ್ನು ಕೊಡುತ್ತೇನೆ. 

ಡಾ॥ ಸಿದ್ದಲಿಂಗಯ್ಯ :- ಮಾನ್ಯ ಸಭಾಪತಿಗಳೆ, ನಾನು ಸಭಾನಾಯಕರಿಗೆ 
ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ನಿರ್ಣಯವನ್ನು ಬೆಂಬಲಿಸಿ ನಿರ್ಣಯದ ಪರವಾಗಿ ಅಧಿವೇಶನ 
ಮಾತನಾಡಿದಂತಹ ಈ ಸದನದ ಎಲ್ಲಾ ಸದಸ್ಯರಿಗೂ ನನ್ನ ಹೃತ್ಣೂರ್ವಕವಾದ ಕೃತಜ್ಞತೆಗಳನ್ನು 
ಸಲ್ಲಿಸುತ್ತೇನೆ. ಈ ನಿರ್ಣಯದ ಬಗ್ಗೆ ಸರ್ಕಾರ ಒಂದು ತೀರ್ಮಾನ ಮಾಡುತ್ತೇವೆನ್ನುವ ಹಿನ್ನೆಲೆಯಲ್ಲಿ 
ನಾನು ನನ್ನ ನಿರ್ಣಯವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದೇನೆ ಸ್ಥಾಮಿ. 


ಅಂತರ ಜಾತಿ ವಿವಾಹವಾದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ನೌಕರಿಯಲ್ಲಿ ಶೇ 5 ರಂತೆ 
ಮೀಸಲಾತಿಯನ್ನು ನಿಗದಿ ಪಡಿಸುವುದು 


ಈ ನಿರ್ಣಯವನ್ನು ನಾನು ಹಿಂದಕ್ಕೆ ಪಡೆಯುತ್ತೇನೆ 
ಸಭಾಪತಿಯವರು :- ಪ್ರಸ್ಥಾವ ಏನೆಂದರೆ 


“ಅಂತರ್‌ ಜಾತಿ ವಿವಾಹವಾದವರ ಮಕ್ಕಳಿಗೆ ವಿದ್ಯಾಭಬ್ಮಾಸ ಮತ್ತು ನೌಕರಿಯಲ್ಲಿ ಶೇ 
5ರಂತೆ ಮೀಸಲಾತಿಯನ್ನು ನಿಗದಿ ಪಡಿಸುವ ಈ ನಿರ್ಣಯವನ್ನು ಪಡೆಯಲು ಸಭೆಯು ಅನುಮತಿ 
ನೀಡುವುದು.” 


ಈ ನಿರ್ಣಯವನ್ನು ಹಿಂದಕ್ಕೆ ಪಡೆಯಲು ಅನುಮತಿ ನೀಡಲಾಯಿತು ಮತ್ತು 
ನಿರ್ಣಯವನ್ನು ಹಿಂದಕ್ಕೆ ಪಡೆಯಲಾಯಿತು 


ನರಸಿಂಹಮೂರ್ತಿ 


ಟಿ.ಎನ್‌, 


188 


ನಿಲಯ ತಿದ್ದುಪಡಿ ವಿಧೇಯಕ 1999 


ಶ್ರವಿದ್ಧಾ 


(ud 


ಶ್ರ ಯ್ಯ ತಾಂತಿಕ ವಿ 


ವಿಶ್ವೇಶ್ವರ 


(ಜುಲೈ 8, 1999) 


ಟಿಎನ್‌. ನರವಿಂಹಮೂರ್ತಿ (ವಿಧಾನ 


ಈ 


ನ 
ಉಬ್ಬು 


ಯಕ 


[; 


, ಮಾ ಡಿದ್ದಾರೆ. ಈವಿ 


£ 
ನ್ನು 


RO 
oN) 

ಮಾ 
, ಮಾ 


Kf 
ಲ್ಲಿ 
ವ 


ಯ 


ರಗೆ 
[8 
he 


ಲು ಎಲ್ಲಾ 


ರಮಯ 


pe 
5 


ನ್ನ ಶಂ 
[9] 


~ 
೪ 


ಎಂದು ಕಂಡರು 


ಗಿದಾರೆ. ಸಾಮಾನವಾಗಿ ಅವರು, 


ಆ 


ನ 
ಸ 


ಅವರೂ ದಾವಣಗೆರೆ ಕಡೆಯಿಂದ ಬರುವವ 


pe) 


c 


೦ದಿರುವ ಫಿ 


pe) 
[) 


ಬಗ 
nN 


Hes 


ರ್ಕಾರ ತಂದಿರುವಂತಹ ಮಸೂದೆ ಬ 


೦ದರೆ, ಅವರು 


ಕ 


ap 4 3 


a8 
5 
© % 
fj 4 
2 be 
PE 
pH 
B83 
ವ ವೇ 
ನ [ಲ 
5} 
4 
RC 
HB 


ದ್ರಾ 
ದಿ 


») 


ವಿ 


* 


ಹು ಇಂಜಿನಿಯರಿಂಗ್‌ 


ರೆಯ ಕುವೆಂ 


೧ವಣಗೆ 


ಬಗಿರಬುಷುದು, ದ 


ವಿದಾರ್ಥಿ 


v 


kD) 


[2 


ro 
Ke] 


ವ 
ಎ ಹಥ 
Ke 


ಸಂಸದೀಯ ಹಷಟು 189 


ನವರ ಹೆಸರಿನಲ್ಲಿ ಇಂಜಿನಿಯರಿಂಗ್‌ ವಿಶ್ವವಿದ್ಧಾನಿಲಯವನ್ನು ಸ್ಥಾಪನೆ ಮಾಡಿದ್ದೇವೆ. 1 is 4 
great tribute given to Sir M. Visveswaraya the former Dewan of Mysore, 
a Great Chief Engineer, Stateman. Soತಪರ ಪೆಸರಿನಲ್ಲಿರುವಂತೆಹ 
ಯೂನಿವರ್ಸಿಟಿಯನ್ನು ನೀವು ಸತಂತ್ರವಾಗಿರಲಿ ಎನ್ನುವುದ, ದಾವಣೆಗೆರೆಯಲ್ಲಿರುವಂತಡ ಕಾಲೇಜ್‌ 


pS 


ಸ್ಪತಂತ್ರವಾಗಿರಲಿ ಎಂದು ಏಕೆ ಹೇಳುತ್ತಿದ್ದೀರಿ ಎಂಬುದು ನನಗೆ ಅರ್ಥವಾಗುತ್ತಿಲ್ಲ ಆದರೆ ಇದು 
ಸರಿಯಾದಂತಪ ನಿಲುವು ಅಲ್ಲ. 


ಹಾ" 


Minister for Law and Parliamentary Affairs. think twice, when an 
University is established in the name of Bharatha Rathna Sir M. 


ven now J sincerely urge upon the Hon'ble 


Visveswaraya. why do you differentiate? Why do you take away that 
College hither to was there, to independent University, Bangalore? 
ಆದುದರಿಂದ ನಾನು ಬಹಳ ಕಳಕಳಿಯಿಂದ ಹೇಳುವುದೇನೆಂದರೆ, ಸಮ್ಮ ರಾಜ್ಯದಲ್ಲಿರುವಂತಹ 
ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಾಗಿರಲಿ, ಅಥವಾ ಯೂನಿರ್ವಸಿಟಿ ಕಾಲೇಜಿನ ವಿದ್ಧಾರ್ಥಿಯಾಗಿರಲಿ, 
ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳಾಗಿಲಿ ಇವರುಗಳೆಲ್ಲಾ ನಾವು ಸರ್‌.ಎಂ. ವಿಶ್ವೇಶ್ವರಯ್ಯನವರ 
ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಯನ್ನು ಪಡೆದೆವು ಎಂದು ಪೆಮ್ಮೆಯಿಂದ ಹೇಳುವಂತೆ ಆಗಬೇಕು. ಆದರೆ 
ನಾವುಗಳು ಮನಸ್ಸು ಮಾಡಿದರೆ ಈ ವಿಧೇಯಕವನ್ನು ವಾಪಸ್ಸು ಪಡಯಬಹುದು. ಅದಕ್ಕೆ 
ಅಧಿಕಾರವಿದೆ. ಏತಕ್ಕಾಗಿ ಈ ರೀತಿ ಜಿಂತನೆ ಮಾಡಿದ್ದಾರೆ ಎಂಬುದು ಗೊತ್ತಿಲ್ಲ. 1f the Hon'ble 
Minister incharge of Higher Education was present, 1 think we would 
have convinced him. Unfortunately he is not inside the House. ಮಾನ್ಯ 
ನಾಣಯ್ಯನವರು ಒಂದೊಂದು ಸಲ ಬಹಳ ಮೊಂಡಾಟ ಮಾಡುತ್ತಾರೆ ಹಠ ಮಾಡುತ್ತಾರೆ. 
ನಾನು ಹೇಳಿದ್ದೇ ಸರಿ ಎಂದು ಹೇಳುತ್ತಾರೆ. 


Mr Chairman :- You may convince him also. 


ತ್ರೀ ಟಿ.ಎನ್‌. ನರಸಿಂಹಮೂರ್ತಿ :- ಇಲ್ಲ ಸಾರ್‌, ಅವರು ನಮ್ಮ ಅಧ್ಯಕ್ಷರು ಇವತ್ತು 
ANS [3 
ಒಳ್ಳೆಯ ಮೂಡ್‌ನಲ್ಲಿ ಇದ್ದಾರೆ, ಇವತ್ತು ಪಾಸ್‌ ಆಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ. ಆದಕಾರಣ 


ಎ: pC) 


ನಾನು ಕೇಳುವುದೆಃೆಂದರೆ, Even now I sincerely request the Hon'ble Minister 


C 


not to press this Bill for consideration and withdraw it and think twice 
and then come before the House. 


ಭಾಗ - ಮೂರು 
ನರನಿಂಹಮೂರ್ತಿಯವರಿಗೆ 
ಸದನದ ಶ್ರದ್ಧಾಂಜಲಿ 


ಸಂಸದೀಯ ಪಟು 193 


ವಿಧಾನ ಪರಿಷತ್ತಿನಲ್ಲಿ ಶ್ರದ್ದಾಂಜಲಿ 
(ದಿನಾಂಕ: 21.1.2002) 


ಮಾನ್ಯ ಸಭಾಪತಿಗಳಿಂದ ಮಂಡನೆ : ವಿಧಾನ ಪರಿಷತ್ತಿನ ಹಂಗಾಮಿ ಸಭಾಪತಿ, 
ಮಾಜಿ, ಉಪ ಸಭಾಪತಿ, ಮಾಜಿ ಸರ್ಕಾರಿ ಮುಖ್ಯ ಸಚೇತಕರು, ಮಾಜಿ ವಿರೋಧ ಪಕ್ಷದ ನಾಯಕರು 
ಮತ್ತು ಸಜಿವರು, ಸಂಸದೀಯ ಪಟು, ದೀನದಲಿತರ ಬಂಧು, ಸಮಾಜ ಸೇವಕ ಹಾಗೂ ಕರ್ನಾಟಕ 
ರಾಜ್ಯ 2ನೇ ಹಣಕಾಸು ಆಯೋಗದ ಹಾಲಿ ಅಧ್ಯಕ್ಷರಾಗಿದ್ದ ಶೀ ಟಿ.ಎನ್‌. ನರಸಿಂಹಮೂರ್ತ್ಶಿಯವರು 
ದಿನಾಂಕ 25-10-2001ರಂದು ನಿಧನರಾಗಿರುತ್ತಾರೆ. 


1934ರಲ್ಲಿ ಮೈಸೂರು ಜಿಲ್ಲೆಯ ಟಿ. ನರಟೀಪುರದಲ್ಲಿ ಜನಿಸಿದ ಶ್ರೀ ಟಿಎನ್‌. 
ನರಸಿಂಹಮೂರ್ತಿರವರು ವೃತ್ತಿಯಲ್ಲಿ ವಕೀಲರಾಗಿದ್ದು 1970 ರಿಂದ 17-6-2000 ರವರೆಗೆ ಸುಮಾರು 
3 ದಶಕಗಳ ಕಾಲ ಸಶತವಾಗಿ ವಿಧಾನ ಪರಿಷತ್ತಿಗೆ ಆಯ್ದೆಯಾಗಿ, ವಿಧಾನ ಪರಿಷತ್ತಿನಲ್ಲಿ ಸುಮಾರು 
3 ಬಾರಿ ಮಾಜಿ ಉಪ ಸಭಾಪತಿಗಳಾಗಿ, ಹಂಗಾಮಿ ಸಭಾಪತಿಯವದಾಗಿ, ವಿರೋಧಪಕ್ಷದ 
ನಾಯಕರಾಗಿ, ಸಚಿವರಾಗಿ ಹಾಗೂ ಮುಖ್ವಿ ಸಚೇತಕರಾಗಿ ಬಹುಮುಖಿ ಸೇವೆ ಸಲ್ಲಿಸಿರುವುದಲ್ಲದೆ 
ವಿಧಾನ ಪರಿಷತ್ತಿಗೆ ಸತತವಾಗಿ 5 ಬಾರಿ ಆಯ್ದೆಯಾಗಿರುವ ಕೀರ್ತಿ ಶ್ರೀಯುತರಿಗೆ ಸಲ್ಲುತ್ತದೆ. 
ಕರ್ನಾಟಕ ರಾಜ್ಯದ 2ನೇ ಹಣಕಾಸು ಆಯೋಗದ ಹಾಲಿ ಅಧ್ಯಕ್ಷರಾಗಿದ್ದ ಶ್ರೀಯುತರು ಸುಮಾರು 
15 ವರ್ಷಗಳ ಕಾಲ ವಯಸ್ಕರ ಶಿಕ್ಷಣ ಕೌನ್ಸಿಲ್‌ನ ಚುನಾಯಿತ ಸದಸ್ಯರಾಗಿ, ಕರ್ನಾಟಕ ರಾಜ್ಯ 
ಪದವಿ ಪೂರ್ವ ಶಿಕ್ಷಣ ಮಂಡಳಿಯ ಸದಸ್ಥರಾಗಿ, ಪರಿಶಿಷ್ಠ ಜಾತಿ : ಪರಿಶಿಷ್ಟ ಪಂಗಡದ ಶಾಸಕರ 
ವೇದಿಕೆಯ ಉಪಾಧ್ಯಕ್ಷರಾಗಿ, ರಾಜ್ಯ ಹರಿಜನ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, 
ಉಪಾಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿನಿಗಮದ ಅಧ್ಯಕ್ಷರಾಗಿ, ಕರ್ನಾಟಕ 
ಆಹಾರ ಮತ್ತು ನಾಗರೀಕ ಸರಬರಾಜು ನಿಮಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. 


ಶಿಸ್ತಿನ ಸಿಪಾಯಿ ಎಂದೇ ಹೆಸರು ಪಡೆದಿದ್ದ ಇವರು ಭಾರತ ರತ್ನ ಡಾ॥ ಅಂಬೇಡ್ಕರ್‌ 
ರವರ ರಾಜ್ಯ ಮಟ್ಟದ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿ, ಅನೇಕ ಆಸ್ಪತ್ರೆಗಳ ಸಲಹಾ 
ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ಸದಸ್ಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಸಮಾಜದಲ್ಲಿನ ಧೀನ ದಲಿತರ 
ಶ್ರೇಯೋಭಿವೃದ್ಧಿಗಾಗಿ ದುಡಿದಿರುವುದಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಆಗಾಧವಾಗಿ ಸೇವೆ ಸಲ್ಲಿಸಿ 
ಸುಮಾರು 3 ದಶಕಗಳಿಂದ ಮೈಸೂರಿನಲ್ಲಿರುವ ದಲಿತ ವಿದ್ಯಾರ್ಥಿನಿಲಯದ ಸ್ಥಾಪಕರಾಗಿ ಸೇವೆ 
ಸಲ್ಲಿಸಿ ಟೆ.ಎನ್‌.ಎನ್‌ ಎಂಬ ಹೆಸರು ಪ್ರಖ್ಯಾತವಾಗಿರುತ್ತದೆ. 


ಇವರ ನಿಧನದಿಂದಾಗಿ ಒಬ್ಬ ಉತ್ತಮ ಸಂಸದೀಯ ಪಟು ಹಾಗೂ ರಾಜಕೀಯ 
ಮುತ್ತದ್ದಿಯನ್ನು ಕಳೆದುಕೊಂಡಂಶಾಗಿದೆ. 


194 ಟಿ.ಎನ್‌. ನರಸಿಂಹಮೂರ್ತಿ 


ತ್ರೀ ಎಚ್‌.ಕೆ. ಪಾಟೀಲ್‌ (ಸಭಾ ನಾಯಕರು) : ಸನ್ನಾನ್ಯ ಸಭಾಪತಿಯವರೆ, ತಾವು 
ಮಂಡಿಸಿರತಕ್ಕಂಥ ಸಂತಾಪ ಸೂಚನೆಗೆ ನಾನು ಸಹ ಧ್ಧನಿಗೂಡಿಸುತ್ತೇನೆ. ಕೆಲವು ದಿವಸಗಳ ಹಿಂದೆ 
ಸನ್ಮಾನ್ಯ ನರಸಿಂಹಮೂರ್ತ್ಶಿಯವರು ನಮ್ಮನ್ನಗಲಿದ್ದಾರೆ. ಅವರು ನಮ್ಮ ಜೊತೆಗೆ ಇದ್ದಂಥ ಆ 
ನೆನಪುಗಳು ನಮ್ಮೆಲ್ಲರಿಗೆ ಇಂದಿಗೂ ಹಚ್ಚ ಹಸಿರಾಗಿವೆ. ಬಹುಶಃ ವಿಧಾನ ಪರಿಷತ್ತಿನಲ್ಲಿ ಎಲ್ಲ 
ಸ್ಥಾನಮಾನಗಳನ್ನು ಅಲಂಕರಿಸಿ, ಸುದೀರ್ಪವಾಗಿ ಈ ಸದನಕ್ಕೆ ಸೇವೆ ಮಾಡಿರತಕ್ಕಂಥ ಕೀರ್ತಿ 
ಯಾರದು ಎಂದರೆ ಅದು ಶ್ರೀ ಟಿ.ಎನ್‌. ನರಸಿಂಹಮೂರ್ತಿಯವರದು ಎಂದು ನಾನು ಭಾವಿಸುತ್ತೇನೆ. 
ವೈಯಕ್ತಿಕವಾಗಿ ಎಲ್ಲರ ಜೊತೆ ಬಹಳ ಒಳ್ಳೆಯ ಸಂಬಂಧವನ್ನು ಇರಿಸಿಕೊಂಡಿರತಕ್ಕಂಥ ಒಬ್ಬ 
ಹಿರಿಯ ರಾಜಕಾರಣಿ. ಬಹುಶಃ ಸದನದಲ್ಲಿ ಅತ್ಯಂತ ಹೆಚ್ಚು ಸಮಯ ಮಾತನಾಡಿದವರು ಯಾರು 
ಎಂದು ಹೇಳಿ ನಮ್ಮ ಸಂಶೋಧನಾ ಇಲಾಖೆಯವರು ಪ್ರಯತ್ನ ಮಾಡಿ ಹುಡುಕಿದರೆ ಅವರ 
ಅರ್ಧದಷ್ಟು ಮಾತನಾಡಿದವರು ಯಾರೂ ಸಿಗಲಿಕ್ಕಿಲ್ಲ ಎಂದು ನಾನು ಅಂದುಕೊಂಡಿದ್ದೇನೆ. ಯಾವುದೇ 
ವಿಷಯ ಇರಲಿ ಅದರ ಬಗ್ಗೆ ಅಧ್ಯಯನ ಮಾಡಿ ಅವರಲ್ಲಿರತಕ್ಕಂಥ ಕಳಕಳಿಯನ್ನು ಸದನದ 
ಮುಂದೆ ವ್ಯಕ್ತಪಡಿಸಿ ಸದನಕ್ಕೆ ಹಾಗೂ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡಿದವರ ಹೆಸರು 
ನರಸಿಂಹಮೂರ್ತಿಯವರದ್ದು, ಅವರ ಶಿಸ್ತು, ಅವರ ಡೆಸ್ತು. ಅವರ ಪುಸ್ತಕ, ಅವರ ಸಮಯ 
ಪ್ರಜ್ಞೆ ಕರ್ತವ್ಯ ಪಜ್ಞೆ ಇದ್ದಂಥದ್ದು ಗಮನಿಸಿದರೆ ತಾವೇನು ಅವರಿಗೆ ಶಿಸ್ತಿನ ಸಿಪಾಯಿ ಎಂದು 
ಶಿರೋನಾಮ ಕೊಟ್ಟಿದ್ದೀರಿ ಅದು ಸರಿಯಾಗಿದೆ. ಈ ಸದನದಲ್ಲಂತು ಅವರು ನನ್ನ ಜೊತೆ 
ಸುಮಧುರವಾದ ಬಾಂಧವ್ಯ ಹೊಂದಿದ್ದರು. ಬಹಳ ದೊಡ್ಡ ಹಿರಿಯ ನಾಯಕರಾಗಿ ಅವರು 
ನಿರಂತರ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನು ವಿರೋಧ ಪಕ್ಷದ ನಾಯಕನಾಗಿ ಆರಿಸಿ ಬ೦ದಾಗ 
ಅವರ ಜೊತೆ ಕೆಲಸ ಮಾಡತಕ್ಕಂಥ ಸಂದರ್ಭ ಇತ್ತು. ಉಳಿದ ಸಮಯದಲ್ಲಿ ರಾಜಕಾರಣಿಗಳು 
ಚೆನ್ನಾಗಿರುತ್ತಾರೆ. ಆದರೆ ಅಧಿಕಾರ ಬಿಟ್ಟು ಹೋದಮೇಲೆ ಇನ್ನೊಬ್ಬರ ಜೊತೆ ರಾಜಕೀಯದಲ್ಲಿ 
ಹೇಗೆ ವರ್ತನೆ ಮಾಡುತ್ತಾರೆ ಎನ್ನುವುದನ್ನು ತಾವು ನೋಡಬೇಕು. ಆದರೆ ಮಾನ್ಯ 
ನರಸಿಂಹಮೂರ್ತಿಯವರ ಜೊತೆ ಕೆಲಸ ಮಾಡುವಾಗ ಅನಾನುಕೂಲ ಎಂದು, ಅಸಹಕಾರ ಎಂದು 
ಬರುವಂಥ ಪದ ಅಲ್ಲಿ ಬರಲೇ ಇಲ್ಲ. ನನಗೆ ಸತತವಾಗಿ ಮಾರ್ಗದರ್ಶನ ಮಾಡುವುದರ ಜೊತೆಗೆ 
ಶಕ್ತಿಯನ್ನು ಕೊಡುವುದಕ್ಕೆ ಪಯತ್ನ ಪಟ್ಟಂಥವರು. ಅವರು ನನ್ನ ತಂದೆಯವರ ಜೊತೆ ಕೂಡ 
ಸೇವೆಯನ್ನು ಮಾಡಿದ್ದಾರೆ. ನಾನು ಕೊಟ್ಟಿರತಕ್ಕಂತಪ ಸಹಕಾರವನ್ನು ಮೇಲಿಂದ ಮೇಲೆ ಪುನರುಚ್ಛರಿಸಿ 
ನಮ್ಮೆಲ್ಲರ ಜೊತೆ ಸಹಕರಿಸುತ್ತಿದ್ದರು. ರಾಜಕಾರಣದಲ್ಲಿ ಸಹಕಾರ ಮಾಡಿದರೆ, ಬೆಂಬಲಸಿದರೆ ಯಾವ 
ರೀತಿಯಾಗಿ ನಾವು ಸ್ಥಂದಿಸಬೇಕು ಎನ್ನುವುದಕ್ಕೆ ಸನ್ಮಾನ್ಯ ನರಸಿಂಹಮೂರ್ತಿಯವರು 
ಉದಾಹರಣೆಯಾಗಿದ್ದರು. ಅವರು ನಮಗೆಲ್ಲ ಆದರ್ಶವನ್ನು ಕೊಟ್ಟರು ಎಂದು ಹೇಳುವುದಕ್ಕೆ 
ಇಚ್ಛೆಪಡುತ್ತೇನೆ. ಪರಿಶಿಷ್ಟ ಜಾತಿ ಹಾಗೂ ಜನಾಂಗದವರ ಬಗ್ಗೆ ಅವರ ಕಳಕಳಿ ಏನು ಎಂದು 
ನಾವೆಲ್ಲರು ಕೇಳಿದ್ದೇವೆ ಮತ್ತು ನೋಡಿದ್ದೇವೆ. ಪರಿಶಿಷ್ಟ ಜಾತಿಯ ಪ್ರತಿಭಾನ್ನಿತ ವಿದ್ಯಾರ್ಥಿಗಳಿಗೆ 


] 
ಹಾಗು ನೌಕರರಿಗೆ ಸ್ವಲ ಹೆಜ್ಜು ಕಡಿಮೆಯಾದರೆ, ತೊಂದರೆಯಾದರೆ ಅವರಿಗೆ ಎಲ್ಲಿಲ್ಲದ ಸಿಟ್ಟು 


E ನುಹು ಗ 


ಸಂಸದೀಯ ಪಟು 195 


ಬರುತ್ತಿತ್ತು. ಆಗ ಸದನದಲ್ಲಿ ಒಂದು ಗಂಟೆಯಾಗಲಿ, ಎರಡು ಗಂಟೆಯಾಗಲಿ ಆ ಸಮಸ್ಯೆಗೆ 
ಪರಿಹಾರ ದೊರೆಯುವವರೆಗೆ ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪ ಮಾಡುತ್ತಿದ್ದರು. ಇವೊತ್ತು 
ನಮ್ಮನ್ನಗಲಿದ್ದಾರೆ, ಅವರು ಅಗಲಿದಕ್ಕಾಗಿ ಕರ್ನಾಟಕದ ರಾಜಕಾರಣಕ್ಕೆ ತುಂಬಲಾದ ನಷ್ಟವಾಗಿದೆ. 
ಅವರ ಆತ್ಮಕ್ಕೆ ಭಗವಂತ ಸದ್ದತಿ ನೀಡಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. 


ನಾವು ಸಂತಾಪ ಸೂಚನೆಯನ್ನು ಅವರ ಕುಟುಂಬದ ಸದಸ್ಮರಿಗೆ ಕಳುಹಿಸಿಕೊಡುತ್ತೇವೆ. 
ಆದರೆ ತಾವು ಒಪ್ಪುವುದಾದರೆ ಸಂತಾಪ ಸೂಚನೆಯಲ್ಲಿ ಅವರಿಗೆ ಮಾಜಿ ವಿರೋಧ ಪಕ್ಷದ 
ನಾಯಕರಾಗಿದ್ದರು, ಮಾಜಿ ಸರ್ಕಾರಿ ಮುಖ್ಯ ಸಚೇತಕರಾಗಿದ್ದರು ಎಂದು ಅರ್ಥ ಬರುವ ರೀತಿಯಲ್ಲಿ 
ಒಕ್ಕಣಿಕೆ ಬಂದಿದೆ. ಅದನ್ನು ಸೂಕ್ತವಾದ ರೀತಿಯಲ್ಲಿ ಮಾರ್ಪಾಡು ಮಾಡಿ ಕಳುಹಿಸಬೇಕೆಂದು 
ಕೋರುತ್ತೇನೆ. ಅವರ ಕುಟುಂಬದ ಸದಸ್ಕರಿಗೆ ಅವರನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ 
ಧೈರ್ಯ ಸೂಚಿಸುತ್ತೇನೆ. ವಿಧಾನ ಪರಿಷತ್ತಿನಲ್ಲಿ ಅವರ ಹೆಸರು ಉಳಿಯುವ ಹಾಗೆ 
ಯಾವುದಾದರೊಂದು ಕಾರ್ಯಕ್ರಮವನ್ನು ಹಾಕುವುದು ಸೂಕ್ತ ಎಂದು ನಾನು ಭಾವಿಸುತ್ತೇನೆ 
ಹಾಗೂ ಆ ನಿಟ್ಟಿನಲ್ಲಿ ತಾವು ಯೋಚನೆ ಮಾಡಬೇಕು ಎಂದು ಕೋರುತ್ತೇನೆ. 


ತೀ ಕೆ.ಹೆಚ್‌. ಶೀನಿವಾಸ್‌ (ವಿರೋಧ ಪಕ್ಷದ ನಾಯಕರು) : ಸನ್ಮಾನ್ಯ ಸಭಾಪತಿಯವರೆ, 
ತಾವು ಸಜೆಯ ಮುಂದೆ ಮಂಡಿಸಿರುವ ಸಂತಾಪ ಸೂಚನೆ ಪಸ್ತಾವಕ್ಕೆ ಬೆಂಬಲ ಸೂಚಿಸಿ ಠಗಾಗಲೇ 
ಸಭಾನಾಯಕರು ಆಡಿರುವ ಮಾತುಗಳಿಗೆ ಕೆಲವೇ ಕೆಲವು ಮಾತುಗಳನ್ನು ಸೇರಿಸುವುದಕ್ಕೆ ನಾನು 
ಇಷ್ಟಪಡುತ್ತೇನೆ, ಟಿ.ಎನ್‌. ನರಸಿಂಪಮೂರ್ತಿಯವರು ನನಗೆ ಮೈಸೂರಿಗೆ ಮಹಾರಾಜ ಕಾಲೇಜಿನಲ್ಲಿ 
ಓದುತ್ತಿದ್ದ ಕಾಲದಿಂದ ಸ್ನೇಹಿತರಾಗಿದ್ದರು. 


ಶ್ರೀ ಟಎನ್‌. ನರಸಿಂಹಮೂರ್ತಿಯವರು ರಾಜಕಾರಣಕ್ಕೆ ಪ್ರವೇಶವನ್ನು ಮಾಡಿದ 
ದಿನದಿಂದ ಅವರು ನಿಧನವನ್ನು ಹೊಂದುವುದಕ್ಕಿಂತ ಕೊನೆಯ ಎರಡು ಮೂರು ತಿಂಗಳು ಬಿಟ್ಟರೆ 
ಸತತವಾಗಿ ಒಂದಲ್ಲ ಒಂದು ಜವಾಬ್ದಾರಿಯುತವಾದಂತಹ ಕಾರ್ಯವನ್ನು ನಿರ್ವಹಿಸುವುದಕ್ಕೆ 
ಅವಕಾಶವನ್ನು ಪಡೆದಿದ್ದರು. ಎಲ್ಲಿಯು ಕೂಡ ಯಾವುದೇ ರೀತಿಯ ಅಪಚಾರಕ್ಕೆ ಅಥವಾ ಕೆಟ್ಟ 
ಹೆಸರಿಗೆ ಅವಕಾಶವಾಗದ ರಿತಿಯಲ್ಲಿ ತಮ್ಮನ್ನು ಹುಡುಕಿಕೊಂಡು ಬಂದಂತಹ ಎಲ್ಲಾ 
ಜವಾಬ್ದಾರಿಗಳನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದರು. ಸಜ್ಜನರು ಮತ್ತು ಒಂದು ರೀತಿಯಲ್ಲಿ 
ಅಜಾತ ಶತ್ರುವಾಗಿದ್ದರು. ಅವರು ಯಾರ ಜೊಕೆಯಲ್ಲಿಯಾದರು ಕೆಟ್ಟ ಹೆಸರನ್ನು 
ಪಡೆದುಕೊಳ್ಳುವುದಕ್ಕಾಗಲಿ, ಯಾರ ಜೊತೆಯಲ್ಲಿಯಾದರು ನಿಷ್ಣೂರವಾಗಿ ಮಾತನಾಡಿದ್ದನ್ನು ನಾನು 
ನೋಡಿಲ್ಲ. ನನಗೆ ಅವರು ಎಲ್ಲರ ಬಗ್ಗೆಯೂ ಎಲ್ಲದರಲ್ಲಿಯೂ ಕೂಡ ಒಳ್ಳೆಯದನ್ನೇ ಹೇಳುವುದರ 
ಬಗ್ಗೆ ಸಂದೇಹ ಮೂಡುತ್ತಿತ್ತು. ಆದರೆ ಬಹಳ ಹಿಂದೆ ನಾನು ದಿವಂಗತ ಡಾ॥ ಟಿ.ಎಂ.ಎ. ಪೈರವರಿಗೆ 
ಏಕೆ ನೀವು ಎಲ್ಲದರಲ್ಲಿಯೂ ಒಳ್ಳಯದನ್ನೇ ಹುಡುಕುತೀರಿ ಎಂದು ಕೇಳಿದಾಗ ಅವರು ಮಿಸ್ಟರ್‌ 


196 ಟಿ.ಎನ್‌. ನರಸಿಂಹಮೂರ್ತಿ 


SORT in my experience of life. I have found an appreciation a better 
principle than criticism. ವಿರೋಧ ಪಕ್ಷದ ನಾಯಕನಾಗೊ ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ 
ಕಷ್ಟ ಆದರೆ ವ್ಯವಹಾರಿಕವಾಗಿ ಸಷ ಇದ್ದರೂ ಕೂಡ ಡಾ॥ ಟಿಎಂ.ಎ. ಪೈರವರು ಹೇಳಿದ ಮಾತಿನಲ್ಲಿ 


ಎಷ್ಟೊಂದು ಗಾಢವಾದ ಅರ್ಥ ದು ಮಾನ್ಯ ಶೀಟಿ ನ್‌. ನರಸಿಂಹಮೂರ್ಶಿಯವರನ್ನು 


ಭೇಟಿಯಾದಾಗಲ್ಲೆಲ್ಲ ನೆನಪಿಗೆ ಗ ಫೀ ಟಿ.ಎಸ್‌. ನರಸಿಂಪಮೂರ್ತಿಯವರ ನಿಧನ ಒಂದು 
ರೀತಿಯಲ್ಲಿ ಅಕಲಿವಾದುದ್ದಃ. ಅವರು ರಾಜಕಾರಣದಲ್ಲಿ ಒಂದು ಪಕ್ಷವಾದಂತಷಸ್ಥ ಸ್ಥಿಶಿಯನ್ನುಅ 

ತಲುಪಿದ್ದರು. ಅವರ ಮಾತಿನಲ್ಲಿಯೇ ಹೇಳಬೇಕು ಎಂದರೆ, ಇನ್ನು ಆವರೆ ನಾನು ಹತ್‌ 
ಮಂತ್ರಿಯಾಗಬೇಕೆಂದು ಹಾಸ್ಯ ಮಿಶ್ರಿತವಾಗಿ ಹೇಳುತ್ತಿದ್ದರು. ನಾನು ಒಂದೊಂದು ಸಾರಿ ಏಕೆ 


ನೀವು ಮುಖ್ಯ ಮಂತ್ರಿಯ ಯಾಗಬಾರದೆಂದು ಹೇಳುತ್ತಿದ್ದೆ. ಆದರೆ ಇದ್ದಕ್ಕಿಂದ್ದಂತೆ ವಿಧಿ ಅವರನ್ನು ಈ 
ರೀತಿಯಾಗಿ ತೆಗೆದುಕೊಳ್ಳು ತ್ತದೆಂದು ನಾನು ಅಂದುಕೊಂಡಿರಲಿಲ್ಲ. ನಿಜವಾಗಿಯೂ ಕೂಡ ಅವರ 
ನಿಧನ ವೃಕಗತವಾಗಿಯೂ ಒಂದು ರೀತಿಯ ವಿಷಾದವನ್ನು ಉಂಟು ಮಾಡಿದೆ. ಶ್ರೀ ಟಿ.ಎನ್‌. 


ನರಸಿಂಹಮೂರ್ತಿಯವರ ಹೆಸರನ್ನು ್ಲಿ ಜೆರಸ್ಥಾಂಿಗೊಳಿಸಲಿಕ್ಕ ಮೆ ಸೂರಿನಲ್ಲಿ ಅವದ ಅಬಿಮಾನಿಗಳು 


[= 

ಒಂದು ವತಕ್ಕೆ ಅವರ ಹೆಸರನ್ನು ಇಬ್ಲು ಅಲ್ಲಿ ಒಂದು ಪ ಪುತ್ಥಳಿ ಯನ್ನು ಸಾಪನೆ ಮಾಡಬೇಕೆಂದು 
ಲ್‌ ಇ ಐ್‌ಹು ಇ" 

ಕೆಲವೊಂದು ಪ್ರಸ್ತಾವನೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದಕೆ: ನಾನು ನನ್ನ ಆತ್ಮೀಯ ಬೆಂಬಲವನ್ನು 

ಸೂಚಿಸುತ್ತೇನೆ. 


ಶ್ರೀ ಎಂ.ಪಿ. ಪ್ರಕಾಶ್‌ (ವಿಧಾನ ಸಭಾ ಕ್ನೇತ್ರ) :- ಮಾನ್ಯ ಸಭಾಪತಿಯವರೆ, 
ಈಗಾಗಲೇ ಮಾ ನ್ಯ ಹಿರಿಯ ಸದಸ್ಯರು ಮತ್ತು ನಮ್ಮ ಸಭಾ ನಾಯಕರು ತಮ್ಮ ಅಭಿಪ್ರಾಯವನ್ನು 
ವ್ಯಕ್ತ ಮಾಡಿದ್ದಾರೆ, ಆ ಅದಕ್ಕೆ ಇಡೀ ಸದನ ತಮ್ಮ ಸಪಮ ಸಹಮತವನ್ನು ್ನಿ ವಕ್ಕಪಡಿಸುತ್ತದೆ. ಮ ಮನುಷ್ಠನ ಬದುಕಿನಲ್ಲಿ 
ದು: ಖ ಮತ್ತು ಸಾವು ಶಾಶ್ತಶಿ ಎಂದು ಬುದ್ಧ: 2,500 ವರ್ಷಗಳ ಹಿಂದೆಯೇ ಹೇಳಿದ್ದ. ರಾಜಕಾರಣದಲ್ಲಿ 
ಇರತಕ್ಕಂಥಹ ನಮೆಲ್ಲರಿಗೂ ಬಯಕೆಗಳು, ಆಸೆಗಳು ಇರುತ್ತವೆ. ಅವು ದುಃಖದ ಮೂಲಗಳೂ 
ಸಹ ಆಗಿರುತ್ತದೆ. ಆದರೆ, ಸಾವು ಕೂಡ ಶಾಶ್ವತ ಎಂದು ಗೊತ್ತಿದ್ದರೂ ಸಹ ಬದುಕುವ ಅಧಮ್ಮ 


ಉತ್ಸಾಹಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತೇವೆ. ಬದುಕುವ ಉತ್ಸಾಹ ಏನಿರುತ್ತದೆ, ಆದು 
ಮನುಷನನ್ನು ಪರಿಪೂರ್ಣದೆಡೆಗೆ ತೆಗೆದುಕೊಂಡು ಹೋಗುವಂಠೆಪ ಪ್ರಯತ್ನ ಆಗಿರುತ್ತದೆ. ಯಾವ 


Ne 


' 


[2 ವಿ 
ಒಬ್ಬ ವ್ಯಕ್ತಿಯೂ ಪರಿಪೂರ್ಣವಾಗಿರುವುದಕ್ಕ ಸಾಧ್ಯವಿಲ್ಲ. ಏಕೆಂದರೆ, ಆತ ವ್ಯವಸ್ಥೆಯ ಶಿಶು 
[8] ke] © ರಿ € 


ವಾಂಭಿಗಳಿಗೆ ಒಳಗಾಗಿರುತ್ತಾರೆ. ಆದರೆ, ಇಂತಹ ಜನಪ್ರತಿನಿಧಿಗಳಾಗಿರುವಂತಹವರು ಅವರ 


ಉಲ 


ಲ ಒಳೆಯತನವನ್ನು ಕಂಡುಕೊಳು ವಂಧದ್ದು ನಮ್ಮೆಲ್ಲರ ಸಂಸ್ಥೃತಿ ಹಾಗೂ ಪದ್ದತಿಯೂ 


ಲರ 


ಕೂಡ ಆಗಿದೆ. ತಾವು ಸಭಾಪತಿಯವರಾಗಿ ಏನು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದೀರಿ ಅದಕ್ಕೆ 


U 


ಸಂಸದೀಯ ಪಟು 197 


ನಮಗೆಲ್ಲರಿಗೂ ಗೊತ್ತಿರುವಂತೆ ಮಾನ್ಯ ನರಸಿಂಹಮೂರ್ತಿಯವರು ಇಲ್ಲಿ ಇಲ್ಲದೆ 
ಇರುವಂಥದ್ದನ್ನು ಸಹ ನಾವು ಕಲ್ಲಿಸಿಕೊಳ್ಳು ಸದಕ್ಕೆ ಸಾಧ್ವವಾಗುವುದಿಲ್ಲ. ಅವರು ಸದನದ ಒಂಮ 
ಭಾಗವೇ ಅವರಾಗಿದ್ದರು. ಕಿರಿಯರು. ಹಿರಿಯರು ಎಂಬುದಕ್ಕಿಂತ ಹೆಚ್ಜಾಗಿ ಪಶಿಯೊಂದು ವಿಷಯದ 
ಬಗ್ಗೆ ಅವರು ಸಂಪೂರ್ಣವಾಗಿ ಪ್ರತಿಕ್ರಿಯೆಯನ್ನು ವೃತ್ತ ಮಾಡುವಂತಹ ಒಬ್ಬ ಜಿಂತಕರಾಗಿದ್ದರು. 
ಹಿಂದೆ ನಾವೆಲ್ಲರೂ ವಿದ್ಧಾರ್ಥಿ ಜೀವನದಲ್ಲಿದ್ದಾಗ ಮಾನ್ಯ ಕೋದಂಡರಾಮಯ್ಯನವರು ಎಂಬುವರು 


ಡೆಕನ್‌ಹೆರಾಲ್ಡ್‌ನಲ್ಲಿ ವಾಚಕರ ವಾಣಿಯಲ್ಲಿ ಯಾವಾಗಲೂ ಒಂದು ಪತ್ರವನ್ನು ಬರೆಯುತ್ತಿದ್ದರು. 


[od 
ಅವರು ಯಾವುದಾದರು ಒಂದು ವಿಷಯ ಇದ್ದರೆ ಆದಕ್ಕೆ ತಕ್ಷಣ ಪ್ರತಿಕಿಯಿಸುವ೦ತಹ ಸಹ ಪ್ರತೀ 


ವಿಷಯಗಳ ಬಗ್ಗೆ ಬರೆಯುತ್ತಿದ್ದರು. ಅಂದರೆ, ಸಂತಾಪ ಸೂಚನೆ ಆಗಿರಬಹುದು, ಅಥವಾ 
ನಡೆದಿರುವಂತಹ ಘಟನೆಗಳಿಗೆ ಪ್ರಕಿಕಿಯಿಸುವಂತವರು ಮಾಸ್ಯ ನರಸಿಂಪಮೂರ್ತಿಯವರು ಆಗಿದ್ದರು. 
ಅವರು ನಮಗೆಲ್ಲರಿಗಿ೦ತ ಹೆಚ್ಚಾಗಿ ನಾಲ್ಕನೇ ಅಂಗ Fourth Estate ಎಂದು ಪತ್ರಿಕಾ ರಂಗವನ್ನು 
ಏನು ಕರೆಯುತ್ತೇವೆ ಆ ಪತ್ರಿಕಾ ರಂಗದ ಗೆಳೆಯರಿಗೆ ಅವರು ಬಹಳ ಪ್ರಿಯರಾಗಿದ್ದರು. ಅಂಕಹ 
ಒಬ್ಬ ವ್ಯಕ್ತಿಯು ಈ ಸದನಲ್ಲಿ ಇಲ್ಲ ಎಂಬುದು ಒಂದು ಬಹಳ ದೊಡ್ಡ ಕೊರತೆಯಾಗಿದೆ. ಅವರಲ್ಲಿ 
ಸಹಜವಾದಂತಹ ಹಾಸ್ಯ ಗುಣ ಇತ್ತು. ಅವರು ಮಾತನಾಡುವಂತಹ ವೈಖರಿ ಕೆಲವೊಂದು 
ಸಂದರ್ಭದಲ್ಲಿ ಅವರ ಹಾಸ್ಕಮಿಶ್ರಿತ ಮಾತುಗಳಿಗೆ ನಾವೆಲ್ಲರೂ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಿದ್ದೆವು. 
ಅದಕ್ಕೆ ಇಂಗ್ಲೀಷಿನಲ್ಲಿ ಪಾಸ್ಟರ್‌ ಅವರು ಒಂದು ಒಳ್ಳೆಯ ಮಾತನ್ನು ಹೇಳುತ್ತಾರೆ. 


AS 
pr] 


[ 


Gs 


“Life is nothing but a Winter day, some come for the breakfast 
and go away, Other come for the dinner and stay, Life is nothing but a 
Winter day.” 


ಈಗ ನಾವು ಚಳಿಗಾಲವನ್ನು ಮುಗಿಸಿದ್ದೇವೆ. ಆದುದರಿಂದ ಮತ್ತೆ ಹೊಸ ಚಿಗುರುಗಳು 
ಹುಟ್ಟಲೇಬೇಕಾಗುತ್ತದೆ. ಐದು ಅನಿವಾರ್ಯಸ್ತಿತಿ ಎಂಬ ಕಾರಣಕ್ಕಾಗಿಯೇ ನಾವು ಅವರು ಮಾಡಿದಂತಹ 
ಒಳ್ಳೆಯ ಸೇವೆಯನ್ನು ಸರಿಸುವುದರ ಮೂಲಕ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ. 


198 ಟಿ.ಎನ್‌. ನರಸಿಂಹಮೂರ್ತಿ 


(ವಿಧಾನಸಭೆಯಲ್ಲಿ ವ್ಯಕ್ತಪಡಿಸಿದ ಶ್ರದ್ಧಾಂಜಲಿ) 
(ದಿನಾಂಕ 21-1-2002) 


ಮಾನ್ಯ ಸಾಪತಿಗಳಿಂದ ಮಂಡನೆ : ವಿಧಾನಪರಿಷತ್ತಿನ ಮಾಜಿ ಸದಸ್ಯರಾಗಿದ್ದ ಶ್ರೀ 
ಟಿ.ಎನ್‌. ನರಸಿಂಹಮೂರ್ತಿ ಅವರು ವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದರು. ವಿದ್ಯಾರ್ಥಿ 
ದಿಸೆಯಿಂದಲೇ ನಾಯಕತ್ವದ ಗುಣ ಬೆಳೆಸಿಕೊಂಡಿದ್ದ ಶ್ರೀಯುತರು ಮೈಸೂರು ವಿಶ್ವವಿದ್ಧಾನಿಲಯದ 
ಸೆನೆಟ್‌ ಸದಸ್ಕರಾಗಿ, ರಾಜ್ಯ ವಯಸ್ಸರ ಶಿಕ್ಷಣ ಮಂಡಳಿಯ ಸದಸ್ಕರಾಗಿ, ಹಲವಾರು ಸಂಘ 
ಸಂಸ್ಥೆಗಳ ಪದಾಧಿಕಾರಿಗಳಾಗಿ, ದೀನ ದಲಿತರ ಉದ್ದಾರಕ್ಕಾಗಿ 1999 ರವರೆಗೂ ಸತತವಾಗಿ 
ಸದಸ್ಕರಾಗಿದ್ದರು. ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಹಾಗೂ ಆಹಾರ ಮತ್ತು ನಾಗರೀಕ 
ಸರಬರಾಜು ನಿಮಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಶ್ರೀಯುತರು ವಿಧಾನಪರಿಷತ್ತಿನ ವಿರೋಧಪಕ್ಷದ 
ನಾಯಕರಾಗಿ, ಉಪ ಸಭಾಪತಿಗಳಾಗಿ, ಹಂಗಾಮಿ ಸಭಾಪತಿಗಳಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. 
ಮೀನುಗಾರಿಕೆ ಹಾಗೂ ಬಂದರು, ವಸತಿ ಹಾಗೂ ನಗರಾಭಿವೃದ್ಧಿ ರಾಜ್ಯ ಸಚಿವರಾಗಿ 1989ರಲ್ಲಿ 
ನೇಮಕಗೊಂಡಿದ್ದ ಶ್ರೀಯುತರು ನಂತರ 190ರಲ್ಲಿ ಆಹಾರ ಮತ್ತು ನಾಗರೀಕ ಪೂರೈಕೆ ಖಾತೆ 
ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಹಾಲಿ ಕರ್ನಾಟಕ ರಾಜ್ಯದ ಎರಡನೇ ಹಣಕಾಸು ಆಯೋಗದ 
ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುತ್ತಿದ್ದರು. 


ಶೀಯುತರು ದಿನಾಂಕ 26-10-2001ರಂದು ನಿಧನ ಹೊಂದಿದರು. 


ತ್ರೀ ಎಸ್‌.ಎಂ. ಕೃಷ್ಣ ಷ್ಠ (ಮುಖ್ಯ ಮಂತ್ರಿಗಳು) :- ದಲಿತ ಜನಾಂಗದಿಂದ ಎದ್ದುಬಂದು 
ನಮ್ಮ ರಾಜ್ಯದಲ್ಲಿ ಅತ್ಯಂತ ಬಹುಮುಖ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ, ನಮ್ಮಿಂದ ಮರೆಯಾಗಿ 
ಹೋಗಿದ್ದಾರೆ, ನನ್ನ ಸ್ನೇಹಿತರಾದ ಶ್ರೀ ಟಿ.ಎನ್‌. ನರಸಿಂಹಪಮೂರ್ತಿಯವರು. ಅವರು 
ನ್ಯಾಯಾವಾದಿಯಾಗಿ ವೃತ್ತಿಯನ್ನು ಪ್ರಾರಂಭಿಸಿದರು. ಆದರೆ, ವಿದಾರ್ಥಿ ದಿಸೆಯಿಂದಲೇ ತಮ್ಮ 
ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡಿದ್ದರು, ಅವರು ಸೆನೆಟ್‌ ಸದಸ್ಯರಾಗಿದ್ದರು. ರಾಜ್ಯ ವಯಸ್ಕರ 
ಶಿಕ್ಷಣ ಮಂಡಲಿ ಸದಸ್ಯರಾಗಿದ್ದರು. ವಿಧಾನ ಪರಿಷತ್ತಿಗೆ ನಾನು ಅದರ ಸದಸ್ಥ ಸ್ಯನಾಗಿದ್ದ ಕಾಲದಲ್ಲಿ 
ಅವರು ಅದರ ಸದಸ್ಯರಾಗಿದ್ದರು, ಹಂಗಾಮಿ ಸಬಾಪತಿಗಳಾಗಿದ್ದರು. ಪರಿಷತ್ತಿನ 
ಉಪಸಭಾಪತಿಗಳಾಗಿದ್ದರು. ಸಚಿವರಾಗಿ 2-3 ಭಾರಿ ಅವರು ಈ ರಾಜ್ಯದ ಸೇವೆ ಮಾಡಿದ್ದಾರೆ. 
ಇತ್ತೀಚೆಗೆ ನಾವು ಕರ್ನಾಟಕ ರಾಜ್ಯದ 2ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕಾರ್ಯ 
ನಿರ್ವಹಿಸುವಂತೆ ಅವರಿಗೆ ಆಹ್ಞಾನವನ್ನು ಕೊಟ್ಟಾಗ ಅವರು ಅದಕ್ಕೆ ಸಮ್ಮತಿಸಿ ಕಾರ್ಯ 
ನಿರ್ವಹಿಸುತ್ತಿದ್ದರು. ಈ ಮಧ್ಯೆ ಅವರ ಅಕಾಲಿಕ ನಿಧನದ ವಾರ್ತೆ ನಮಗೆ ಒಂದು ದೊಡ್ಡ ಸಿಡಿಲು 
ಬಡಿದಂತಾಗಿದೆ. ಅವರು ಅತ್ಕಂತ ಆಕರ್ಷಕವಾದಂಥ ವ್ಯಕ್ತಿತ್ವವನ್ನು ಪಡೆದಿದ್ದರು. ಯಾವ ವರ್ಗದಿಂದ 
ಅವರು ಮೇಲೆದ್ದು ಬಂದರೋ ಆ ವರ್ಗದ ಕೇವಲ ಶ್ರಮಿಕವಾದಂಥ ಸೇವೆಯನ್ನು ಅವರು 


ಸಂಸದೀಯ ಪಟು 199 


ಮಾಡಲಿಲ್ಲ. ಎಲ್ಲಾ ಜನಾಂಗಗಳ, ಎಲ್ಲಾ ವರ್ಗಗಳ, ಎಲ್ಲಾ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ 
ಶ್ರೀ ಟಿ.ಎನ್‌. ನರಸಿಂಹಮೂರ್ತಿಯವರು ಪ್ರಯತ್ನಪಟ್ಟರು. ಮೈಸೂರಿನಲ್ಲಿ ಅವರು 
ವಿದ್ಯಾರ್ಥಿನಿಲಯವನ್ನು ಹಲವು ಶಾಲಾ-ಕಾಲೇಜುಗಳನ್ನು ಸ್ಥಾಪಿಸಿ, ನಮ್ಮ ವಿದ್ಯಾಕ್ಷೇತ್ರದಲ್ಲಿರುವ 
ದೊಡ್ಡ ವ್ಯಾಕ್ಕೂಂ ಅನ್ನು ಭರ್ತಿ ಮಾಡಲು ಪ್ರಯತ್ನಿಸಿದರು ಎನ್ನವುದನ್ನು ಬಹಳ ಅಭಿಮಾನದಿಂದ 
ನಾವು ನೆನೆಸಿಕೊಳ್ಳಬೇಕಾಗಿದೆ ಮತ್ತು ಸ್ಮರಿಸಿಕೊಳ್ಳಬೇಕಾಗಿದೆ. 


ಇವರ ನಿಧನದಿಂದ ನಮ್ಮ ಸಾರ್ವಜನಿಕ ಜೀವನ ಬಡವಾಗಿದೆ. ಅವರಿಗೆ ನಮ್ಮ ಗೌರವನ್ನು 
ಸೂಚಿಸಬೇಕಾದುದು ನಮ್ಮ ಕರ್ತವ್ಯವಾಗಿದೆ. 


ತೀ ಪಿ.ಜಿ.ಆರ್‌. ಸಿಂಧ್ಯಾ (ಕನಕಪುರ) :- ಶ್ರೀ ಟಿ.ಎನ್‌. ನರಸಿಂಹಮೂರ್ತಿಯವರು 
1969-70ರಲ್ಲಿ ಸಂಸ್ಥಾ ಕಾಂಗೆಸ್‌ನಿಂದ ವಿಧಾನಪರಿಪತ್ರಿಗೆ ಗೆದ್ದವರು, ಇದಾದನಂತರ ಅವರು ಕಾಂಗೆಸ್‌ 
ಪಕ್ಷಕ್ಕೆ ಸೇರಿದರು. ಅವರ ನಿಷ್ಠೆಯನ್ನು ನಾವು ಮೆಚ್ಚಬೇಕು. ಅವರು ವಿರೋಧಪಕ್ಷದ ನಾಯಕರಾಗಿ 
ಕರ್ನಾಟಕ ಉದ್ದಗಲಕ್ಕೂ ಸಹಿತ ಅದರಲ್ಲೂ ಹಿಂದಿಳಿದ ವರ್ಗದಿಂದ ಬಂದು ಆಸ್ಪಶ್ವ ಸಮಾಜವೆಂದು 
ನಾವು ಏನು ಕರೆಯುತ್ತೇವೆ ಅಂತಹ ಸಮಾಜದಿಂದ ಅವರು ಬಂದು, ಎಲ್ಲಾ ವರ್ಗದ ಜನರ 
ವಿಶ್ವಾಸವನ್ನು ಗಳಿಸಿದಂಥ ಒಬ್ಬ ನಾಯಕರಾಗಿದ್ದರು. ಅವರಿಗೂ ಹಾಗೂ ಧರ್ಮಸ್ಥಳದ 
ಮಂಜುನಾಥನಿಗೂ ಒಂದು ವಿಶೇಷವಾದ ನಂಟು ಇತ್ತು. ಶ್ರೀ ವಿರೇಂದ್ರ ಹೆಗಡೆಯವರೂ ಅವರ 
ಸಾವಿನ ಬಗ್ಗೆ ವಿಶೇಷವಾದ ಸಂತಾಪವನ್ನು ವ್ಯಕ್ಷಮಾಡಿದರು. ಶ: ಟಿ.ಎನ್‌. ನರಸಿಂಹಮೂರ್ತಿಯವರು 
ಪ್ರವಾಸೋದ್ಯಮ ಮಂತ್ರಿಗಳಾಗಿದ್ದರು ಎನ್ನುವುದಕ್ಕಿಂತ ವಿರೋಧ ಪಕ್ಷದ ನಾಯರಾಗಿದ್ದರು ಎನ್ನುವುದು 
ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿರುವ೦ತಹದ್ದು. ಅವರನ್ನು ಕಳೆದುಕೊಂಡಿರುವುದು ನಮ್ಮ ರಾಜ್ಯಕ್ಕೆ 
ಎಲ್ಲಾ ವರ್ಗದ ಜನರಿಗೂ ಒಂದು ನಷ್ಟವೆಂದು ತಿಳಿದುಕೊಂಡಿದ್ದೇನೆ. 


ಡಿ.ಬಿ. ಚಂದ್ರೇಗೌಡ (ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು) 
:- ದಿವಂಗತ ಟಿ.ಎನ್‌. ನರಸಿಂಹಮೂರ್ಶಿಯವರ ಬಗ್ಗೆ ಮಾನ್ಯ ಸಿಂಧ್ಯ್ಮಾರವರು ಬಹಳ ಚೆನ್ನಾಗಿ 
ಹೇಳಿದ್ದಾರೆ. ಅವರಿಗೂ ನಮಗೂ ನಂಟು ಅಂದರೆ ಧರ್ಮಸ್ಥಳ ನಮ್ಮ ಕ್ಷೇತ್ರ. ಅವರ ಮಾತಿನಲ್ಲಿ 
ಯಾವುದೇ ಶಬ್ದ ಎತ್ತಿದರೂ ಮಂಜುನಾಥಸ್ಪಾಮಿಯ ಹೆಸರು ಹೇಳದೆ ನರಸಿಂಹಮೂರ್ತಿ ಇರಲಿಲ್ಲ. 
ಅಷ್ಟರಮಟ್ಟಿಗೆ ಅವರು ಹೇಳುತ್ತಿದ್ದರು. ಜೊತೆಗೆ ಅವರು ಏನಾದರೊಂದು ವಿಚಾರವನ್ನು ಪ್ರತಿಪಾದನೆ 
ಮಾಡಬೇಕೆಂದರೆ ಅದಕ್ಕೆ ಯಾರ ಮುಲಾಜಿಲ್ಲದೆ ತನ್ನತನ ಹೇಳಿಕೊಳ್ಳುವ ರೀತಿ ಬಹುಶಃ 30 
ವರ್ಷಗಳ ಕಾಲ ಮೇಲ್ಮನೆ ಸದಸ್ಕರಾಗುವುದಕ್ಕೆ ಸಾಧ್ಯವಾಯಿತೆಂದು ನಾನು ಅಂದುಕೊಂಡಿದ್ದೇನೆ. 
ಸಮರ್ಥರಾಗಿ ಕೆಲಸ ಮಾಡಿದರು. ಅವರು ಸಾಯುವ ಹಿಂದಿನ ದಿವಸ ಚಿಕ್ಕಮಗಳೂರಿಗೆ ಬಂದು 
ರಿವ್ಯೂ ಮಾಡಿಕೊಂಡು ಬಂದಿದ್ದರು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಕರೆಸಿ 
ಮಾತನಾಡಿ ಆದ ಮೇಲೆ ಒಂದೆರಡು ದಿವಸದಲ್ಲಿ ಹೃದಯಘಾತದಿಂದ ನಿಧನ ಹೊಂದಿದ್ದಾರೆಂದು 


200 ಟಿ.ಎನ್‌. ನರಸಿಂಹಮೂರ್ತಿ 


ಕೇಳಿ ನನಗೆ ಅತ್ಯಂತ ಆಶ್ಚರ್ಯವಾಯಿತು ಮತ್ತು ಮಃಖಿವಾಯಿತು. ನಿಧನರಾಗಿರತಕ್ಕವರೆಲ್ಲರಿಗೂ 
ನನ್ನ ಸಂತಾಪವನ್ನು ವ್ಯಕ್ತ ಮಾಡುತ್ತೇನೆ. : 


1ಬೆಲ್ಲದ್‌ ಚಂದ್ರಕಾಂತ್‌ ಗುರಪ್ಪ (ಧಾರವಾಡ) :- ಮಾನ್ಯ ಟೆಎನ್‌. 


ps 


ಮಾಣಿಕ ನ್ಯಾಯಾವಾದಿಯಾಗಿ ಸ 


tl 
pel 
[3] 


$ ಕ್ಕೆಸೆ 


ಇವರುಗಳೆಲ್ಲರು ಆತ್ಗಗಳಿಗೆ ಚೆರಶಾಂತಿಯನ್ನು ಕೋರಿ, ಇವರ ಕುಟುಂಬಗಳಿಗೆ 4 ಮುಖವನ್ನು 
ಭರಿಸತಕ್ಕಂಥ ಶಕ್ತಿಯನ್ನು ಆ ಪರಮಾತ್ಮ ನೀಡಲಿ ಮತ್ತು ಅವರುಗಳ ನಿಧನದಿಂದ ಈ ರಾಜ್ಯ 
ವರ ಕಾರ್ಯದಲ್ಲಿ ಮುನ್ನಡೆಯೋಣ ಎಂದು 


Ru) 


ೋಕಸಭಾ ಸದಸ್ಥರು ಯಾವುದೇ ಪಕ್ಷದಲ್ಲಿದ್ದರೂ ಒಂದಾಗಿ ಕೆಲಸ ಮಾಡತಕ್ಕಂಥ ಔದಾರ್ಯವನ್ನು 
ತೋರಿಸತಕ್ಕಂಥ ವಾತಾವರಣ ಇರಬೇಕೆಂದು ನಾನು ಆಸೆಪಡುತ್ತಿದ್ದೇನೆ, ಅಷ್ಟೆ ಮತ್ತೆ ಟಿ.ಎನ್‌. 
ನರಸಿಂಪಮೂರ್ತಿಯವವರು ದಲಿತ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ರಾಜಕಾರಣದಲ್ಲಿ ಎಲ್ಲರ 
ಪ್ರೀತಿ ವಿಶ್ವಾಸಗಳಿಸಿದ್ದರು. ಅವರು ಯಾವಾಗಲೂ ಕೋಪಗೊಂಡಿದ್ದನ್ನೇ ನಾನು ನೋಡಿಲ್ಲ. ಅವರು 

ಸದಾ ನಗುನಗುತ್ತಲೇ ಇರುತ್ತಿದ್ದರು. ನಾನು ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರು ನನ್ನನ್ನು ಬಹಳ 
ಪ್ರೀತಿಯಿಂದ ಕಾಣುತ್ತಿದ್ದರು. ನನಗೆ ಎಷ್ಟೊಃ ಸಲ ಹೇಳುತ್ತಿದ್ದ ನೀವು ಈ ಪಕ್ಷದಲ್ಲಿ ಉತ್ತಮವಾದಂಥ 
ನಾಯಕರಾಗಿ ಬೆಳೆಯುತ್ತೀರಿ ಎಂದು. ಅವರು ಯಾವುದೇ ಒಂದು ls do 


ಮ 


ಶ್ರೀ ಬಿ. ಸೋಮಶೇಖರ್‌ (ಮಳವಳ್ಳಿ) :- ಈ ಪ್ರಜಾಪ್ರಭುತ್ವದಲ್ಲಿ ಶಾಸಕರು ಮತ್ತು 


@ 


ಠಕ್ಷಿಯನ್ನು ಅವರ ಕುಟುಂಬದವರಿಗೆ ಭಗವಂತನು ನಡುವು ಈ ತ 


ಭಾಗ - ನಾಲ್ದು 


ಗಣ್ಣರ ದೃಷ್ಟಿಯಲ್ಲಿ ಟಿ.ಎನ್‌.ಎನ್‌ 


ಟಿ.ಎನ್‌.ಎನ್‌ 


ಯನ್ನು ಹೊಂದಿದರು. 


R) 
ತಾರಾಂ 


ಎಎನ್‌. ನರಸಿಂಪಮೂರ್ತಿಯವರು ತಮಗೆ ರಾಜ 


ಟಿ 


ಕ, 
ತರ 


[3] 
ಗಾಗಿ ಅವರೆಂದು ಅಡ ದಾರಿ ಹಿಡಿಯಲಿಲ್ಲ. ಪಕ್ಷಾಂ 


[se 


(8 


ಕ್ಷೆ 
pa 


py 
[99] 
[ 


ಗಳ ಈಡೇರಿಕೆ 


ವನ್ನು ಅಲಂಕರಿಸಬೇಕು ಮುಂತಾದ ಮ 
f 


0 


ದಲ್ಲೇ ಉಳಿ 


ಣದ 
[Oe] 
ವೈ 


ಕಾಂಗೆಸ್‌ 


Ned 


ಅತದಿಂದ ಪತಿಬಾರಿಯೂ ನನಗೆ 


I 
ಬಾ ಕ್ಷ 


ರೇವನ ವಿಧಾನಸ 


. “ನಿಮಗೆ ಟಿಕೆಟ್‌ ಕೊಡಿಸುವುದಕ್ಕಾಗಿಯೇ ನಾನು 


ಯಲಿರೋದು ಕಣೇ “ಎಂದು ಅವರು ಹೇಳುತಿದ್ದರು. 


[a 


1985 ರಿಂದಲೂ ಹೆ? 
೧ಡಿಸುತಾ ಬಂದಿದರು 


[eS 


ಚು 


—D 


pS) 
WS] 


$ 


ಟಿಕೆ 


} 


3 


ಳ್ಲಿಗಳಿಗೆ ಹೋಗಿ 


ಲ 


[52 


ದ 


NU 


( 


[S) 
—— 
[N) 


ಅದೆ ಹೋಗಿದರೆ 


ಹಾ 


pa 
ಲು 


ಅವರು ಇ 
ಎನ್‌.ರವರು 


2ಬಿ 
Ve 


ಡಿಸಿಕೊಂಡು ರಾಜಕೀಯ ಮೌಲ್ಗಗಳನ್ನು 


pa) 


(8) 


ಯಿಂದ ನೋಡುತಿದರು. ಟಿ 


[se] 


ತಿ 
ದಲಿತಮಕ್ಕಳನ ಕರೆದುಕೊಂಡು ಬಂದು ತಮ್ಮಹಾಸ್ಟೆ 


ಅವರು ಒಂದೇ ದ ಷ್ಟಿ 


ಸಮಿ 
ರಾ 


8 


ವಿ 


ಜೋಷ್‌, ಡಾ ಬಿ.ಆರ್‌. 


ಅಂಬೇಡ್ಕರ್‌ ಅವರ 


ದಾರಿ ದೀಪವಿದಂತೆ 


UL. 


ರಾಗಿದವರು. ಅವರ ಆದಶ 


A) 
T 


ನಾಯ 


ದಾ 


[; 


(ಮಾಜಿ ಸಚಿವರು) 
ನೇರ ನಡೆ-ನುಡಿಯ ರಾಜಕಾರಣಿಗಳು 


—— 


Ww! 
೦ಬಲಾರದ ಹಾನಿಯುಂಟಾಗಿದೆಯಲ್ಲ 


[S) 


(ಮಾಜಿ ಸಚಿವರು) 


ಟಿ.ಎನ್‌. ನರಸಿಂಹಮೂರ್ತಿ 


204 


J 


ಟಿಎನ್‌.ಎನ್‌ ಅವರ ಅವಿಸರಣೇಯ ಘಟನೆಗಳ ಜೀವನ 


[ 

nH 

3 

1 

pA 

(9) 

Pp __, 
ನೆ 
= 
1 pS: 
೧% 
§ BR 
3 WW 

tH 
B Ke 
p 1 
ng 

oe B 
ಇ ಫ್ಹ” 
F Rc 
ಖ 
wr 

& 


ಫದವಿ ಪೂರ್ವ ಶಿಕ್ಷಣ 


ಕಾರ್ಯದರ್ಶಿಯಾಗಿ ಆಯ್ಕೆ. 


ರು ಯುವ ಕಾಂಗ್ರೆಸ್‌ನ 


ಸೂ 


ಲ 


pe 
Ne) 


1959 


p) 


ನಾಯಾಲಯದಲ್ಲಿ ವಕೀಲ 


ಮೈಸೂರಿನ 


ಣನ ಹಾಗೂ ಮ್ಹ 


ವಕೀಲರಾಗಿ ನೋಂದಣಿ 
ವೃತ್ತಿ ಆರಂಭ. 


1966 


ಗೆಸ್‌ ಟಕೆಟ್‌ನ 


ತದಿಂದ ಕಾಂಗೆಸ್‌ 


ಸ್‌ 


ಕರ್ನಾಟಕ ವಿಧಾನ ಪರಿಷತ್‌ ಸದಸ್ಕರಾಗಿ ವಿಧಾನ ಕ್ಷ 


pY 


1970 


le 


ಕರ್ನಾಟಕ ವಿಧಾ 


1972 


1972 


ಹಂಗಾಮಿ 


ಗೂ 


5ಕ.ಹಮಾ 


1976ರವರೆಗೂ ಉಪಸಭಾಪತಿಯಾಗಿ ಮುಂದುವರಿ 


i 
[3 
: 
೨ 
pe: 
[9 
2 
0) 
WF 
(3 
te 
K 
[¢: 
ki 
DS 
HG 
6) Y 
೫ ೫ 
nb 
1 
RE: 
9) 
3 
B 
\D 
ಈ 


೦ದಿರಾ 


© 
fo 
ಲಿ" 


p 
ಸ 


ಪಿ 


( 


ಯ ಉಸ್ಬುವಾರಿ 


ಡೆ 


ಕಸಬಾ a: 


pe 
N 


ಲೊ 


ರು 
ಗಾಂಧಿಯವರು ಈ 


(he 
ue 


ಕ್ಷಮ 


೧2 


1978 


1978 


ನೇಮಕ 9400ರವರೆಗೂ ಈ 


1982 


1982 


1983-89: 


1987 


1988 


1988 


1989 


1990 


1991 


1991 


1992 


1993 


ಮೆಸೂರಿನ ದಲಿತ ವಿದ್ಯಾರ್ಥಿ ನಿಲಯದ ಅಧ್ಯಕ್ಷರಾಗಿ ಆಯ್ಕೆ. 
4) ವರ್ಷಗಳ ವರೆಗೆ ಇದರ ಕಾರ್ಯಜವಾಬ್ದಾರಿ ನಿರ್ವಹಣೆ. 


ವಿಧಾನಪರಿಷತ್‌ಗೆ ವಿಧಾನಸಭಾ ಕ್ಷೇತ್ರದಿಂದ ಪುನರ್‌ ಆಯ್ಕೆ 
ಅವಧಿಗೆ. 


ವಿಧಾನ ಪರಿಷತ್‌ನ ಮುಖ್ಯ ಸಚೇತಕರಾಗಿ ನೇಮಕ 
ವಿಧಾನ ಪರಿಷತ್‌ನಲ್ಲಿ ವಿರೋ ಪಕ್ಷದ ನಾಯಕರಾಗಿ ಸೇವೆ. 


ಭಾರತದ ಪ್ರತಿನಿಧಿಯಾಗಿ ಮಲೇಶಿಯಾದ ಕೌಲಂಲಂಪುರ್‌ನಲ್ಲಿ ನಡೆದ 


ಕಾಮನ್‌ವೆಲ್ತ್‌ ಸಂಸದೀಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಇದೇ ವರ್ಷ 
ಬಾಂಕಾಂಕ್‌, ಜಪಾನ್‌, ಹಾಂಗಕಾಂಗ್‌ ಮತ್ತು ಸಿಂಗಪೂರ್‌ಗಳಿಗೆ ಭೇಟ. 
ರಾಜ್ಯ ವಿಧಾನ ಪರಿಷತ್‌ಗೆ ಮೈಸೂರು ಜಿಲ್ಲಾ ಸ್ಥಳೀಯ ಸಂಸ್ಥೆಗಳ ಕ್ಷೇತದಿಂದ 
4ನೇ ಅವಧಿಗೆ ಸತತವಾಗಿ ಆಯ್ಕೆ. 


ರಾಜ್ಯ ವಿಧಾನ ಪರಿಷತ್‌ನ ವಿರೋಧ ಪಕ್ಷದ ನಾಯಕರಾಗಿ ಪುನರ್‌ ಆಯ್ಕೆ. 
ಎರೋಧ ಪಕ್ಷದ ನಾಯಕರಾಗಿ ಮಾನ್ಯತೆ. 


ಡಿಸೆಂಬರ್‌ 6, 1989 ರಂದು ಶ್ರೀವಿರೇಂದ್ರ ಪಾಟೀಲ್‌ರ ಸಚಿವ ಸಂಪುಟದಲ್ಲಿ 
ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರಾಗಿ ನೇಮಕ. ಹಾಗೂ ಕರ್ನಾಟಕ ವಿಧಾನ 
ಪರಿಷತ್‌ನಲ್ಲಿ ಸರ್ಕಾರದ ನಾಯಕರಾಗಿ ನೇಮಕ. 


ಶ್ರೀ ಬಂಗಾರಪ್ಪರವರ ಸಜಿವ ಸಂಪುಟದಲ್ಲಿ ಆಹಾರ ಮತ್ತು ನಾಗರಿಕ 
ಸರಬರಾಜು ಸಚಿವರಾಗಿ ನೇಮಕ ಹಾಗೂ ವಿಧಾನ ಪರಿಷತ್‌ನಲ್ಲಿ ಸರ್ಕಾರದ 
ಸಭಾನಾಯಕರಾಗಿ ಮುಂದುವರಿಕೆ. 


ಕರ್ನಾಟಕ ಅಹಾರ ಮತು ನಾಗರಿಕ ಸರಬರಾಜು ಕಾರ್ಪೋರೇಷನ್‌ನ 


pe] 


ಏಪ್ರಿಲ್‌ನಲ್ಲಿ ಅಖಿಲ ಭಾರತ ಭಾರತ ಕಾಂಗ್ರೆಸ್‌ನ ಸದಸ್ಯರಾಗಿ ಆಯ್ಕೆ. 


[ed Ne p) 


ಘೇಶ ವಿಧಾನ ಸಾ ಚುನಾವಣೆ ಸಂದರ್ಭದಲ್ಲಿ ಕಾಂಗೆಸ್‌ನ ವೀಕ್ಷಕರಾಗಿ 
ಕ 


206 ಟಿ.ಎನ್‌. ನರಸಿಂಹಮೂರ್ತಿ 


ಅಪರೂಪದ ಚಿತ್ರಗಳು 


1 1987ರಲ್ಲಿ ಕೌಲಾಲಂಪುರದಲ್ಲಿ ನಡೆದ ಕಾಮನ್‌ವೆಲ್ಸ್‌ ಸಮ್ಮೇಳನಕ್ಕೆ ಭಾರತದ 
ಪ್ರತಿನಿಧಿಯಾಗಿ ತೆರಳಿದ್ದ ಪ್ರತಿಪಕ್ಷದ ನಾಯಕ ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ 
ಹಾಗೂ ಮಲೇಷಿಯಾದ ಪ್ರಧಾನ ಮಂತ್ರಿಗಳಾಗಿದ್ದ ಶೀ ಮೊಹ್ಟೀರ್‌ ಮೊಹ್ಠದ್‌ರವರುಗಳು 


2. 1998ರಲ್ಲಿ ನವದೆಹಲಿಯಲ್ಲಿ ಲೋಕಸಭೆಯ ಸ್ಪೀಕರ್‌ ಶ್ರೀ ಪಿ.ಎ. ಸಂಗ್ಗಾರವರ 
ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಭರವಸೆಗಳ ಸಮಿತಿಯ ಅಧ್ಯಕ್ಷರಾಗಿದ್ದಾಗ 


ಶೀ ಟಿ.ಎನ್‌. ನರಸಿಂಹಮೂರ್ತಿಯದವರ ಭೇಟಿಯ ಸಂದರ್ಭದಲ್ಲಿ. 


ಸಂಸದೀಯ ಪಟು 207 


3. 1997 ರಲ್ಲಿ ಕರ್ನಾಟಕ ವಿಧಾನ ಮಂಡಲದ ಅಧ್ಯಕ್ಷರುಗಳಾದ ಶ್ರೀ ರಮೇಶ್‌ ಕುಮಾರ್‌ 
ಹಾಗೂ ಶ್ರೀ ಡಿ.ಬಿ. ಕಲ್ಲಣ್‌ಕರ್‌ರವರು ಶಾಸನಸಭೆಯಲ್ಲಿ 25 ವರ್ಷಗಳಿಗೆ ಮೀರಿ 
ಸೇವೆಸಲ್ಲಿಸಿದ ಶ್ರೀ ಟಿ.ಎಸ್‌. ನರಸಿಂಹಮೂರ್ತಿರವರಿಗೆ ಸನ್ಮಾನಿಸಿದ ಸಂದರ್ಭದಲ್ಲಿ. 


ಟಿ.ಎನ್‌. ನರಸಿಂಹಮೂರ್ತಿ 


1986-87 ಕರ್ನಾಟಕ ಮುಖ್ಯಮಂತ್ರಿಯವರಾದ ರಾಮಕೃಷ್ಣಹೆಗೆ ಹಾಗೂ 
ಪ್ರತಿಪಕ್ಷದ ನಾಯಕರುಗಳಾದ ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ ಹಾಗೂ ಬಂಗಾರಪ್ಪ 


eA 


4 


me 


ಸ i 


1981 ಶೀ ಟಿ.ಎನ್‌. ನರಸಿಂಹಮೂರ್ತಿರವರು ಅಂದಿನ ಪ್ರಧಾನ ಮಂತ್ರಿಯಪರಾದ 
€ಮತಿ ಇಂದಿರಾಗಾಂಧಿರವರ ಬೆಂಗಳೂರು ಭೇಟಿಯ ಸಂದರ್ಭದಲ್ಲಿ ಉಪಾಹಾರ 


ತಿ 
ಸೇವಿಸುತ್ತಿರು ದೃಶ್ಯ 


ಸಂಸದೀಯ ಪಟು 209 
7. 1984ರಲ್ಲಿ ಅಂದಿನ ರಾಷ್ಟಹತಿಗಳಾಗಿದ್ದ ಶ್ರೀ ಗ್ಯಾನಿ ಜೇಲ್‌ಸಿಂಗ್‌ರವರ ಬೆಂಗಳೂರು 
ಭೇಟಿಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಪಾಲರಾಗಿದ್ದ ಶ್ರೀ ಅಶೋಕನಾಥ ಬ್ಯಾನರ್ಜಿ. 
ಅಂದಿನ ಮುಖ್ಯಮಂತ್ರಿಗಳಾದ ಶೀ ರಾಮಕೃಷ್ಣಹೆಗಡೆ ಹಾಗೂ ಪ್ರತಿಪಕ್ಷದ 
ನಾಯಕರುಗಳಾದ ಶ್ರೀ ಟಿ.ಎನ್‌. ನರಸಿಂಹಮೂರ್ತಿ ಮತ್ತು ಶ್ರೀ ಬಂಗಾರಪ್ಪರವರುಗಳು 


£4 ji 


8. 1989ರಲ್ಲಿ ಅಂದಿನ ಪ್ರಧಾನ ಮಂತ್ರಿಗಳಾದ ಶ್ರೀ ಚಂದ್ರಶೇಖರ್‌ರವರನ್ನು 
ನವದೆಹಲಿಯಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ 


210 ಟಿ.ಎನ್‌. ನರಸಿಂಹಮೂರ್ತಿ 


9 1994ರಲ್ಲಿ ನವದೆಹಲಿಯಲ್ಲಿ ನಡೆದ ಕಾಮನ್‌ವೆಲ್ತ್‌ ಸಮ್ಮೇಳನದಲ್ಲಿ ಕರ್ನಾಟಕದ 
ಪ್ರತಿನಿಧಿಯಾಗಿದ್ದ ಶ್ರೀ ಟಿ.ಎನ್‌. ನರಸಿಲಂಹಮೂರ್ತಿರವರು ಅಂದಿನ ಲೋಕಸಭೆಯ 
ಪ್ರತಿಪಕ್ಷದ ನಾಯರಾಗಿದ್ದ ಶ್ರೀ ಆಟಲ್‌ ಬಿಹಾರಿ ವಾಜಪೇಯಿ ಹಾಗೂ ರಾಜ್ಯಸಭೆಯ 
ಪ್ರತಿಪಕ್ಷದ ನಾಯಕರಾಗಿದ್ದ ಶ್ರೀ ಸಿಖಂದರ್‌ ಭಹ್ತ್‌ೆರವರುಗಳು 


Photo 


ಡಾ ಕೆ.ಜೆ. ಸುರೇಶ್‌ ಅವರು ಮೈಸೂರು ವಿಶ್ವ 
ವಿದ್ಧಾನಿಲಯದಿಂದ ಬಿ.ಎ. (1982), ಎಂ.ಎ. (1986), ಪಿಹೆಜ್‌. (1999) 
ಪದವಿಗಳನ್ನು ಪಡೆದುಕೊಂಡವರು. ಪದವಿ ವಿದ್ಯಾಥಿಯಾಗಿದ್ದಾಗಲೇ 
ಕಾದಂಬರಿಯನ್ನು ಪಕಟಿಸಿದ್ದು, ವಿದಾರ್ಥಿ ದಿಸೆಯಿಂದಲೂ ಸಮಾಜವಾದಿ, 


ಗೋಕಾಕ್‌ ಚಳವಳಿ, ರೈತ ಚಳವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದವರು. 


ಡಾ॥ ಕೆ.ಜೆ. ಸುರೇಶ್‌ ಅವರು ರಾಜ್ಯಶಾಸ್ತ್ರದ ಅಧ್ಯಾಪಕರಾಗಿ 
ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 1987ರಿಂದ ಸೇವೆ ಆರಂಭಿಸಿದರು. 
196ರಿಂದೀಚೆಗೆ ಕರ್ನಾಟಕ ರಾಜ್ಯ ಮುಕ್ಕ ವಿಶ್ವ ವಿದ್ಧಾನಿಲಯದಲ್ಲಿ ರಾಜ್ಯಶಾಸ್ತ್ರ 
ಆಧ್ಯಯನ ವಿಭಾಗದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಾಪಕರಾಗಿ ಸೇವೆಯನ್ನು 
ಮುಂದುವರಿಸಿದ್ದು, ಪ್ರಸ್ತುತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವ ವಿದ್ಧಾನಿಲಯದ 
ಬೆಂಗಳೂರು ಪ್ರಾದೇಶಿಕ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕರಾಗಿ (2003) 
ಕಾರ್ಯನಿರ್ವಹಿಸುತ್ತಿದ್ದಾರೆ. 


ಡಾ॥ ಕೆಜೆ. ಸುರೇಶ್‌ ಅವರು ಹಂಪಿ ಕನ್ನಡ ವಿಶ್ವವಿದ್ಧಾನಿಲಯವು 
ಹೊರತಂದಿರುವ "ರಾಜ್ಯಶಾಸ್ತ್ರ: ಗಂಥದ ಲೇಖಕರಲ್ಲಿ ಒಬ್ಬರಾಗಿದ್ದು, ಕೆಲ 
ವರ್ಷಗಳು ಪತ್ರಿಕೆಯೊಂದರಲ್ಲಿ ಸಹ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ 
ಅನುಭವ ಹೊಂದಿದವರಾಗಿದ್ದಾರೆ. ಇವರ ಹಲವಾರು ಲೇಖನ-ಕವನಗಳು 
"ಕನ್ನಡ ಷಭೆ, "ಪಜಾವಾಣಿ', "ನಮ್ಮ ನಾಡು' ಇವೇ ಮೊದಲಾದ ಪತ್ರಿಕೆಗಳಲ್ಲಿ 
ಪಕಟವಾಗಿವೆ. 


ಡಾ॥ ಕೆ.ಜೆ. ಸುರೇಶ್‌ ಅವರು "ರಾಜ್ಯಶಾಸ್ಟ'ಕ್ಲ ಸಂಬಂಧಿಸಿದಂತೆ 


ರಾಜ್ಯಶಾಸ್ತ್‌ ಭಾಗ-। ಹಾಗೂ ಭಾಗ-2, "ರಾಜಕೀಯ ಸಿದ್ದಾಂತ ಮತ್ತು 
ಜೆಂತಕರು', "ಆಧುನಿಕ ಸರ್ಕಾರಗಳು”, ಭಾರತದ ಸಂವಿಧಾನ "ಅಂತರಾಷ್ಟೀಯ 
ಸಂಬಂಧಗಳು', "ಸಾರ್ವಜನಿಕ ಆಡಳಿತ”, "ರಾಜಕೀಯ ಸಿದ್ದಾಂತ. "ಭಾರತ 
ಸರ್ಕಾರ ಮತ್ತು ರಾಜಕೀಯ", ರಾಜಕೀಯ ಸಿದ್ದಾಂತಗಳು”, "ರಾಜ್ಯಶಾಸ್ತ್ರ 
ಮೂಲ ಪರಿಕಲನೆಗಳು', “ಭಾರತದ ರಾಜಕೀಯ ಜಿಂತನೆ', ಸಮಕಾಲೀನ 


[) 


tus 
py 


ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 


ಪ್ರಕಟಗೊಂಡ ಪುಸ್ತಕಗಳು 


ಹುಸ್ತಕದ ಹೆಸರು ಲೇಖಕರ ಹೆಸರು 


ಎಸ್‌. ನಿಜಲಿಂಗಪ್ಪ 


ಪ್ರೊ ಎನ್‌.ಬಿ. ಪಂಗಣ್ಣಾಯ್ಕ 


ಹಾಗೂ ಇತರರು 


ಡಾ॥ ಸಂದೀಪ್‌ ಶಾಸ್ತಿ 


ಶಾಂತವೇರಿ ಗೋಪಾಲ ಗೌಡ ಪ್ರೊ॥ ಎನ್‌.ಬಿ. ಪಂಗಣ್ಣಾಯ್ಯ 


ವೈಕುಂಠ ಬಾಳಿಗಾ 


ವೀರೇಂದ್ರ ಪಾಟೀಲ್‌ 


ಕಡಿದಾಳ್‌ ಮಂಜಪ್ಪ 


ಡಾ॥ ಪಿ. ಜೀವನ್‌ ಕುಮಾರ್‌ 
ಡಾ॥ ಎಸ್‌.ಹೆಚ್‌. ಕವಂಟೆ 
ಹಾಗೂ ಇತರರು 

ಡಾ! ಎಸ್‌.ಹೆಚ್‌. ಕವಂಟೆ 
ಹಾಗೂ ಇತರರು 


ಡಾ॥ ಆರ್‌.ಎಂ.ಎಲ್‌. ಪಾಟೀಲ್‌ 


ಜೆ.ಎಸ್‌. ಸದಾನಂದ 
ಡಾ॥ ವಿಘ್ನೇಶ್‌ ಎನ್‌. ಭಟ್‌ 
ಜಿ. ದಕ್ಷಿಣಾ ಮೂರ್ತಿ 
ಜೆ. ದಕ್ಷಿಣಾ ಮೂರ್ತಿ 


ಜೆಎಸ್‌. ಸದಾನಂದ 


XO ಗೆ 
ಸಂದ್ಯಾರಡ್ಡಿ 


ದರ 


20.00 


15.00 
15.00 
20.00 


20.00 


15,00 


15.00 


15.00 


15.00 
15.00 
15.00 
20.00 
15.00 


20.00 


ಬಿ.ವಿ. ಕಕ್ಕಿಲ್ಲಾಯ 
ಹೆಚ್‌.ಎಂ. ಚೆನ್ನಬಸಪ್ಪ 


ಬಿ. ರಾಚಯ್ಯ 


ಎಂ. ನಾಗಪ್ಪ 


£ 


ಜೆ.ಬಿ. ಮಲ್ಲಾರಾದ್ವ 
ಗಂಗಾಧರ್‌ ನಮೋಶಿ 
ಬಿ.ಡಿ. ಬತ್ತಿ 

ಆರ್‌. ಗುಂಡೂರಾವ್‌ 
ಕೆಎಚ್‌. ಪಾಟೀಲ್‌ 
ಅಜೀಜ್‌ ಸೇಠ್‌ 
ಸಿ.ಎಂ. ಆರ್ಮುಗಂ 
ಜೆ.ಹೆಚ್‌. ಪಟೇಲ್‌ 
ಬಿ.ಎಲ್‌. ಸುಬ್ಬಮ್ಮ 
ಟಿ.ಆರ್‌. ಶಾಮಣ್ಣ 


ಎಸ್‌.ಡಿ. ಗಾಂವಕರ್‌ 


ಕಾಗೋಡು ಚಳವಳಿ 


ಎಂ.ಕೆ. ಭಂಡಿ 


ಪ್ರೊ ಬಿ.ಎನ್‌. ಚಂದ್ರಯ್ಯ 


ಎಲ್‌.ಎನ್‌. ಮುಕುಂದರಾಜ್‌ 
ಮೋಹನ್‌ ವರ್ಣೇಕರ್‌ 
ಉಷಾ ಹಾರೋಗದ್ದೆನಾಯಕ್‌ 
ಮಲ್ಲಿಕಾರ್ಜುನಕೂಡಲಗಿ 


ಮಲ್ಲಿಕಾರ್ಜುನಕೂಡಲಗಿ 


ಭಾಷಾಂತರ ಪುಸ್ತಕಗಳು 


ಪುಸ್ತಕದ ಹೆಸರು 
ಡಾ॥ ಬಿ.ಆರ್‌. ಅಂಬೇಡ್ಕರ್‌ 


ಡಾ॥ ರಾಂ ಮನೋಹರ 


ಲೋಹಿಯಾ 


ಲೇಖಕರ ಹೆಸರು 


ಭಾಷಾಂತರ ನಿರ್ದೇಶನಾಲಯ 


ಭಾಷಾಂತರ ನಿರ್ದೇಶನಾಲಯ 


20.00 
20.00 
20.00 
15.00 
15.00 
15.00 
15.00 
20.00 
15.00 
15.00 
15.00 
30.00 
15.00 
20.00 
20.00 
20.00 
30.00 


15.00 


ದರ 
20.00 


15.00 


ಡಾ! ಶ್ವಾಂಪಸಾದ್‌ ಮುಖರ್ಜಿ 
ಶೇಕ್‌ ಮಹಮದ್‌ ಅಬ್ದುಲ್ಲಾ 

ಡಾ॥ ರಾಜೇಂದ್ರ ಪ್ರಸಾದ್‌ 
ಭೂಪೇಶ್‌ ಗುಪ್ತ 

ಆನಂತಶಯನಂ ಅಯ್ಯಂಗಾರ್‌ 
ರಾಜಕುಮಾರಿ ಅಮೃತ್‌ಕೌರ್‌ 

ಡಾ॥ ಜೆ೦ಂತಾಮನ್‌ ಡಿ. ದೇಶಮುಖ್‌ 


ಪನಂಪಿಲ್ಲಿ ಗೋವಿಂದ ಮೆನನ್‌ 


ಎಸ್‌.ಎಂ. ಜೋಷಿ 


ಡಾ॥ ಲಂಕಾ ಸುಂದರಂ 


ರಾಜ್ಯ ಭಾಷಾ ಆಯೋಗದ 


ಅಧ್ಯಕ್ಷರು 


ಭಾಷಾಂತರ ನಿರ್ದೇಶನಾಲಯ 
ಭಾಷಾಂತರ ನಿರ್ದೇಶನಾಲಯ 
ಆರ್‌.ಕೆ. ಹುಡುಗಿ 
ಆರ್‌.ಕೆ. ಹುಡುಗಿ 


ಭಾಷಾಂತರ ನಿರ್ದೇಶನಾಲಯ 


ಕೆ.ಹೆಚ್‌. ಸಾ 


ಬೇಳೂರು ಸುದರ್ಶನ್‌ 


ಭಾಷಾಂತರ ನಿರ್ದೇಶಕನಾಲಯ 


ವತಿ 


20.00 


20.00 
15.00 
20.00 
20.00 
15.00 
20.00 
20.00 
15.00 
15.00 
15.00 


15.00 


ಡಾ. ಕೆ.ಜೆ. ಸುರೇಶ್‌ ವ ಮೈಸೂರು ವಿಶ್ವ 'ವಿದ್ಯಾನಿಲಯದಿಂದ ಬಿ.ಎ. ಮತ್ತು 
ರಾಜ್ಯಕಾಸ್ಥದಲ್ಲಿ ಎಂ.ಎ. ಪದವಿಗಳನ್ನು ha Sa 1982 ಮತ್ತು 1986ರಲ್ಲಿ ವಯು 

ಬಿ.ಎ: ಪದವಿ ವಿದ್ಯಾ ರ್ಥಿಯಾಗಿದ್ದಾಗಲೇ ಕಾದಂಬರಿಯನ್ನು. ಪ ರ್ರಕಟಿಸಿದ್ವೂ. 
ದ್ಯಾರ್ಥಿದಿಸೆಯಿಂದಲೂ ಸಮಾಜವಾದಿ, ರೈತ ಚಳವಳಿಯಂತಹ 'ಪ್ರಗುಪರ ಚಳವಳಿಗಳಲ್ಲಿ 

ಸಕ್ತಿ ಯವಾಗಿ ತೊಡಗಿಸಿಕೊಂಡಿದ್ದವರು. ಸ 
ಮೈಸೂರು ವಿಶ್ವವಿದ್ಯಾನಿಲಯದ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯಲ್ಲಿ ರಾಜ್ಯಶಾಸ್ತ್ರದ - 
ಅಧ್ಯಾಪಕರಾಗಿ ಸೆಪ್ಲೆಂಬರ್‌ 1987ರಿಂದ ಸೇವೆ ಆರಂಭಿಸಿದರು. 1999ರಲ್ಲಿ ಮೈಸೂರು ವಿಶ್ವ. 


ವಿದ್ಯಾನಿಲಯದಿಂದ ಡಾ.. ಟಿ.ಡಿ. ದೇವೇಗೌಡರ ಮಾರ್ಗದರ್ಶನದಲ್ಲಿ "“ಮಂಡ್ಯ 'ಜಿಲ್ಲಾ ರೈತ 


ಚಳವಳಿ; ಒಂದು ಅಧ್ಯಯನ” (1980 ರಿಂದ 1995ರವರೆಗೆ) ಎಂಬ ವಿಷಯದಲ್ಲಿ 
ಪಿಎಚ್‌.ಡಿ. ಪದವಿಯನ್ನು ಪಡೆದರು. . ಪ್ರಸುತವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವ 
ವಿದ್ಯಾನಿಲಯದ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಹಿರಿಯ ಅಧ್ಯಾಪಕರಾಗಿ ಕಾರ್ಯ 
ನಿರ್ವಹಿಸುತಿದ್ದು ಪ್ರ ಸುತವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವ ವಿದ್ಯಾ ನಿಲಯದ ಬೆಂಗಳೂರು... 
ಪ್ರಾದೇಶಿಕ Ki ನಿರ್ದೇಶಕರಾಗಿ ಕಾರ್ಯ ನಿರ್ವಹಸುತಿದ್ದಾರೆ. 


ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯವು. ಹೊರ ತಂದಿರುವ “"ರಾಜ್ಯಶಾಸ್ತ; ಗ್ರಂಥದ 


ಲೇಖಕರುಗಳಲ್ಲಿ ಒಬ್ಬರು ಆಗಿದ್ದು ಇವರ ಹಲವಾರು ಕವನಗಳು, ಲೇಖನಗಳು "ಕನ್ನಡ ಪ್ರಭೆ, 


"ಪ್ರಜಾವಾಣಿ," ನಮ್ಮವಾಡು', ಇವೇ ಮೊದಲಾದ ಪಶ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. 


ಡಾ. ಕೆ.ಜೆ. ಸುರೇಶ್‌ ಅವರು ರಾಜ್ಯಶಾಸ್ಪಕ್ಸೆ ಸಂಬಂಧಿಸಿದಂತೆ "ರಾಜ್ಯಶಾಸ್ತ್ರ (ಭಾಗ-1), 
K . ರಾಜ್ಯಶಾಸ್ತ್ರ (ಭಾಗ-2 )," ರಾಜಕೀಯ ಸಿದ್ಧಾಂತ ಮತ್ತು ಚಿಂತಕರು', "ಆಧುನಿಕ 
& AEDT) "ಅಂತರ ರಾಷ್ಟ್ರೀಯ ಸಂಬಂಧಗಳು', "ಸಾರ್ವಜನಿಕ 
ಆಡಳಿತ, "ಭಾರತ ಸಂವಿಧಾನ ಮತ್ತು ಸರ್ಕಾರ್‌, "ರಾಜಕೀಯ ಸಿದ್ದಾಂತೆ, 
“ಭಾರತ ಸರ್ಕಾರ ಮತ್ತು ರಾಜಕೀಯ, “ಭಾರತದ ರಾಜಕೀಯ ಚಿಂತನೆ, 
| "ಸಮಕಾಲೀನ ರಾಜ್ಯಶಾಸ್ತ್ರ, "ಆಧುನಿಕ ರಾಜಕೀಯ ಸಿದ್ದಾಂತಗಳು”, ಇವೇ 
. ಮೊದಲಾದ ಕೃತಿಗಳನ್ನುರಚಿಸಿದ್ದಾರೆ. 


